ಶ್ರೀಪುರಂದರದಾಸರ ಸಾಹಿತ್ಯ--೫ 


ಅಖಿಲ ಕರ್ನಾಟಕ 
ಶ್ರೀಪುರಂದರಡಾಸರ ೪೦೦ನೇ ವರ್ಷದ ಉತ್ಸವ ಮಂಡಳ 
ಧಾರವಾಡ 


ಸಂಪಾದಕ ಮಂಡಲ 


ಮುಖ್ಯ ಸಂಪಾದಕರು 
ಬ್‌ 
ಶ್ರೀ. ಕೃಷ್ಣಶರ್ಮಾ ಬೆಟಗೇರಿ 


ಕಾರ್ಯದರ್ಶಿಗಳು 
ತ್ರೀ. ಹುಚ್ಚರಾವ ಬೆಂಗೇರಿ, 1.೩. 8.೧, 


ಸದಸ್ಯರು 

ಶ್ರೀ. ಗೋರೆಬಾಳ ಹಣಮಂತರಾಯರು 

» ಬ.ಕೆ. ವೇಣುಗೋಪಾಲದಾಸರು 

೫ ಗಲಗಲಿ ಪಂಢರಿನಾಥಾಚಾರ್ಯರು 

ಖಿ ಮಾನ್ವಿ ನರಸಿಂಗರಾವ, ಜ್ಬ.೩A.,B.0.1L. 
ಡಾ. ಕಾಂತರಾವ ಕಮಲಾಪೂರ, ಖ. ೫. ೫, 5, 
ಶ್ರೀ. ಪ್ರಿ. ಬಿ. ನಾಯಕರು, 3.೩. 1.1. 8. 

” ಬಿ. ಆರ್‌. ವಾಡಥ್ಟಿ, ೫. ೩., 8.7. 

೫ಜಿ. ಜಿ. ಕಲಿಸಗಿ, ೫.4೬. ೫.೫%. 

” ಬುರ್ಲಿ ಬಿಂದುಮಾಧವ 


೧2.೨೪೫” 


Lone 


ಕಃ 
ಅರಾ ರಗತ್‌ 


ಕ 
{ 


ಕತೆ 


ಬಂ 


Published with the financial assistance from 
Minitstry of Education, Government of India, 


ಶೀಪುರಂದರದಾಸರ ಸಾಹಿತ್ಯ ೫ 


ಶೋಕ ನೀತಿ 


ಸಂಪಾದಕರು: 


ಠೀ. ಕೃಷ್ಣಶರ್ಮಾ ಜಿಟಿಗೇರಿ 
ಶೀ. ಹುಚ್ಚರಾವ ಬೆಂಗೇರಿ, 11. 4. 0,7. 


ಎಪ್ರಿಲ್‌ ೧:೬೫ 
ಯುಗಾದಿ ಪಾಡ್ಯ 


ಶ್ರೀಪುರಂದರದಾಸರ ೪೦೦ನೆಯ ವರ್ಷದ 


© 
9 
© 
೪ 
0 
9 
© 
ಛು 
© 
9 
; 
9 
© 
0 
9 
0 
0 
© 
9 
9 
; 
: 
೨ 
9 
p 
© 
| 
© 
0 
; 
೪ 
© 
ಘಿ 
9 
9 
೧ 
0 
0 
9 
$ 
3 ಉತ್ಸವಮಂಡಲ,್ಯ ಧಾರವಾಡ 
( 

| 

೪ 

9 

ಈ 

39 


ಎ೦೪೦೨೦೪೦೦೦೦೦೦೦ಐ೪ಬಲಲ೦ ೨೦೧೦೦೦ ೪ಅ೪9ಐ೨9ಲ೮99 ೦೪೦೮೪೪9999೬... 


ಪ್ರಕಾಶಕರು : 

ತ್ರೀ ಬುರ್ಲಿ ಬಿಂದುಮಾಧವ 
ಗೌರವನಕಾರ್ಯದರ್ಶಿ, ಅ. ಕ. ಪುರಂದರದಾಸರ 
೪೦೦ನೆಯ ವರ್ಷದ ಉತ್ಸವ ಸಮಿತಿ, ಧಾರವಾಡ 
0/೦ ವಿಂಂಚಿನಬಳ್ಳಿ ಕಾರ್ಯಾಲಯ, ಧಾರವಾಡ 


೧೯೬೫ 


ಇದರ ಎಲ್ಲ ಅಧಿಕಾರವು ಧಾರವಾಡದ 'ಶ್ರೀಪುರಂದರದಾಸರ 
೪೦೦ನೆಯ ವರ್ಷದ ಉತ್ಸವಮಂಡಲದ ಕಡೆಗೆ ಇದೆ. 


( ಪ್ರತಿಗಳು ೨೦೦೦ ) 


ಬೆಲೆ : ೫/- 


ಮುದ್ರಕರು: 

ರವೀಂದ್ರ ಘಾಣೇಕರ 

ಪ್ರತಿಭಾ ಮುದ್ರಣ, ಶಿವಾಜಿ ಬೀದಿ 
ಧಾರವಾಡ-೧ 


ನಾನಾ 


1 ಸಟೆ ಕ್ಳ 


pn 
p PN Ey 

ಇ ಗ ಆ ಲ ಪೂ « 
ರಾತ್‌ ಜ್‌) 7 Nn 


2 


INTRODUCTION 


The religious aspirant has to live in this 
world and work out his salvation. The senses 
draw him towards objects of enjoyment. He 
must control thesc senses and direct them towards 
God. This he can do only if he realises by associa- 
tion with God-minded men and the study of 
sacred literature that the chief end in life must 
be 80 to live it as to please God and secure his 
grace. A man with this end inlife must direct 
all his senses towards Hari as taught in the Gita 
and other sacred works such as Bhagavata. Note 
the following words of Sri Krishna. 

ಮನ್ಮನಾ ಭವ ಮದ್ಭಕ್ಕೋ ಮದ್ಯಾಜೀ ಮಾಂ ನಮಸ್ಕುರು | 

ಮಾಮೇವೈಷ್ಯಸಿ ಸತ್ಯಂ ತೇ ಸ್ರತಿಜಾನೇ ಪ್ರಿಯೋಸಿ ಮೇ॥ 

Gita 18-65 


‘Fix your mind on me, become a devotee of 
mine, worship me by sacrifice, prostrate before 
me, thus you are sure to reach me. This truth 
I solemnly proclaim unto you as you are dear 
to me.’ 

Man should not waste his early days in the 
sole pursuit of sensual pleasures in the hope of 


iv 
turning his mind towards God in his old age, 
for then the senses are weak and the mind 


unsteady. Where is there any chance then of 
fixing one’s thoughts on God? 


Purandaradasa has this to say here :— 


ಸಿಂಗರವಾದ ದೇಹವೆಲ್ಲ | 

ಅಂಗವಳಿದು ಮುರಿದುಬೀಳೆ ॥ 

ಅಂಗಳಿಗಾತ್ಮ ಸೇರಿದಾಗ | 

ರಂಗನ ಧ್ಯಾನವು ದೊರೆಯದೊ (೭-೪) 


‘When the entire body, handsome though 
it be, has become feeble, its parts falling asunder, 
and the soul has reached the palate (ಛಿ! man) 
there can be no meditation then on God Ranga.’ 


In this the fifth volume of selection from 
the works of Sri Purandaradasa emphasis is laid 
on the ways of overcoming temptations of the 
world, temptations which have the effect of 
making a man stray sway from the path which 
leads to Sri Narayana, the Supreme Lord of the 
universe and the final resort of those who have 
crossed the sea of samsara. 


Constantly remembering and uttering the 
sacred names of the Supreme Being, Vishnu is 
one of the potent ways of combating the senses 


v 


which tempt the religious aspirant and lead him 
astray. 
ಬಲವಾನಿನ್ಹಿ )ಯಗ್ರಾಮಃ ವಿದ್ವಾಂಸಮನಿಕರ್ಷತಿ | (ಭಾಗವತ) 


‘ The group of senses is powerful, it leads a 
man astray learned though he be in sacred lore. ' 

The means of overcoming the powerful 
senses is, as has been said before, to realise that 
man’s aim in this world is not, nay, should not 
be unbridled sensual enjoyment but soto live in 
it as to secure Hari’s favour. The easiest and 
also the best way of securing this grace of 
Narayana is to remember and constantly utter 
His sacred names. So is the admonition of this 
prince of Haridasas. 


ಮರೆಯಬೇಡ ಮನವೆ ನೀನು ಹೆರಿಯ ಸ್ಮರಣೆಯ (ಸ) 
‘0! mind, forget thou not rembering Hari’ 


ಯಾಗ-ಯಜ್ಞ ಮಾಡಲೇಕೆ | 

ಯೋಗಿ-ಯತಿಯು ಆಗಲೇಕೆ ॥ 
ನಾಗಶಯನ ನಾರದವಂದ್ಯನ 
ಕೂಗಿ ಭಜನೆ ಮಾಡೊ ಬೇಗ ॥ 


‘Why perform many a sacrifice ? 

Why become a yogi or a 7೩11, 

Pray to the Sleeper on Adisesha, 

Narada’s Object of adoration and serve 
Him, ' 


vi 


'ಹೆರಿಯಸ್ಮರಣೆ ಮಾತ್ರದಿಂದ | 

ದುರಿತಘೋರವೆಲ್ಲ ನಾಶ ॥ 

ಪರಮಪುರುಷ ಪುರಂದರವಿಠಲ | 

ಪರದ ಪದವಿ ಕೊಡುವನಯ್ಯ | (೪-೨) 


4 By merely remembering Hari 

all dreadful sins are destroyed and 
Purandara Vithala, the supreme Purusha 
grants thee the high celestial Abode. ' 


Recollecting with bhakti (loving devotion) 
the holy names of Lord Narayana is possible 
only if one knows His glory. Purandaradasa in 
the following song teaches us the means of 
securing this love for God. 


ಹರಿಕಥಾಶ್ರವಣ ಮಾಡೊ ನಿರಂತರ | 
ಪರಗತಿಗಿದು ನಿರ್ಧಾರ ನೋಡೊ ॥ (ಪ) 
ಸರಸಿಜನಾಭನ ಸರ್ವದಾ ಹೊಗಳುತ | 


ದುರಿತದೂರಕೀಡಾಡೊ- ಮನುಜಾ | ೮-೧ 


ಜ್ಞಾನ-ಭಕುತಿ-ವೈರಾಗ್ಯವೀವ ನಮ್ಮ | 
ಆನಂದತೀರ್ಥರ ಪಾಡೊ ಮನುಜಾ ॥ ೮-೨ 
ಪರಮಪುರುಷ ಆ ಪುರಂದರವಿಠಲನ | 
ಚರಣಕವಲಗಳ ಕೂಡೊ--ಮನುಜಾ ೮-೩ 
" Ever listen to the story of Hari, 
Look, certain road is this to the Supreme 
Goal. 


vii 


Ever extolling Padmanabha 0! man 
cast away sins far off 
‘Sing the glory of Anandatirtha the 
giver of knowledge, devotion and non- 
attachment. 
0! man resort to the lotus-feet of 
Purandara Vithala, the Supreme Person.’ 


In the vedanta of Sri Madhva, ‘ Bhakti’, 
loving devotion to Vasudeva, takes the highest 
place as a means of securing His grace, the 
immediate cause of release from samsara 
( bondage ). What is this bhakti ? It is deep love 
for God born of a knowledge of His Glory. An 
aspirant’s bhakti grows gradually as his sadhana 
progresses. In its highest form itis defined as 
follows in Nyaya Sudha by Sri Jayatirtha. 


‘It is a continuous current of love to God 
uninterrupted though there be thousands of 
obstacles, a love many times greater than the 
devotee has for himself and for those connected 
with him, backed by the knowledge that Hariis 
the possessor of innumerable auspicious qualities 
which are all free from defect and are all 
unlimited. ' 


Without egotism and desire for temporal 
good all prescribed duties must be performed 


viii 

with the: conviction that such performance is 
the worship of Hari. Such performance of one’s 
duties purifies the mind and fits the person 
for receiving Brahma-knowledge, knowledge 80 
essential to true bhakti. The immediate cause 
of salvation is the Supreme grace of Hari; and 
bhakti in its highest form as defined by 
Jayatirtha is the only means of securing this 
grace. There is absolutely no other way. 


Now let us see what Purandaradasa has to 
say in this context. 


ಸುಮ್ಮನೆ ಬಾಹೋದೆ ಮುಕುತಿ ನಮ್ಮ! 
ಚೆನ್ನಾದಿಕೇಶವನ ದಯವಾಗದನಕ ॥ 

ಮನದಲ್ಲಿ ದೃಢವಿರಬೇಕು--ದುರ್‌. | 

ಜನರ ಸಂಗತಿಯನು ನೀಗಲುಬೇಕು | (ಗ) 


ಓಪ ಪುರಂದರವಿಠಲನೊಲೆಯಬೇಕು ೨೨ 


4 Does salvation come of its ೦೫7೧ ೩೦೦೦೯4? 
No, not till Kesava’s mercy is had. 


There must be firmness in the mind. 
One must discard the company of 
wicked men, 


ix 


must give up doubting for ever, 

must submit one’s body and mind to Hari, 
must cast off lust and anger, 

must glorify Hari by uttering His sacred 


names, 
must burn the craze for gold, 


must keep one’s mind on the feet of Hari, 

must do good to the distressed, 

must cleanse one’s self of sins and must 
revel 


in the lamp light of knowledge. 


It is then only that Purandara Vithala 
becomes gracious. 


Some people believe that the way of bhakti, 
bhakti-marga is something bifferent from the 
way of knowledge, Jnana-marga. ‘This is not so. 
Knowledge of the nature and glory of Narayana 
18 an integral part of true bhakti. But mere 
knowledge of the Lord without ardent love 
for Him is ineffective in securing His grace. 
Purandaradasa who knows the view of Ananda- 
tirtha says, 


ಪ್ರಿೀನಿವಾಸನು ಒಲಿಯನು ಕೇಳೋ | 


ಜ್ಞಾನೋಪಾರ್ಜನೆ ಮಾಡದಲೆ ॥ 


x 


‘ Listen, ( O! man ) Srinivasa will not be 
plsased if there be no acquisition of knowledge. ? 


ವೇದಶಾಸ್ತ್ರಾರ್ಥತತ್ತ್ವದ ವಿಚಾರವ ಮಾಡು | 
ಮಾಧವನ ಭಕ್ತಿ ಬೇಡು ॥ 


‘Search for truth by enquiring into the 
purport of the Veda and other sacred texts (and) 
beg for loving devotion to Madhava. ? 


It is clear from these two quotations that 
Purandaradasa is clearly of the view that there 
can be no true loving devotion to God without 
knowledge. The supreme duty ofa good man 
in this life is to strive for the acquisition of 
true bhakti in which are inseparably united 
knowledge of God and love for Him. 


Here are the words of Bhagavan Sri Krishna 
addressed to Uddhava, His favourite. 


ನಕ್ತಿಂ ಲಬ್ಬವತಸ್ಸಾಥೋಃ ಕಿಮನ್ಯದವಶಿಷ್ಯತೇ | 
ಮಯ್ಯನಂತಗುಣೇ ಬ್ರ ಕ್ಮಣ್ಯಾನಂದಾನುಭವಾತ್ಮನಿ | 
Bh. 11-25-30 


‘What else remains to be acquired by the 
virtuous man who has acquired loving devotion 
to me, the Brahman with infinite auspicious 
qualities and of the essence of supreme bliss and 
knowledge. 


x 
SADACHARANITI 


From morning till evening aman has to 
perform religious duties prescribed in the Sastras, 
otherwies he must be prepared for severe punish- 
ment hereafter. So says Purandaradasa. Many 
songs inculcating such injunctions have been 
collected in the Sadacharaniti section of the 
present collection. At the same time, there are 
many songs of his where mere formal observance 
of such duties is condemned in no uncertain terms. 
The contradiction is only apparent. What is 
meant is that strict observance of all prescribed 
duties such as bathing and 80 onis of no avail 
unless a man is pure in heart and practises them 
with the sole object of making himself bodily and 
mentally fit for the meditation and worship of 
Narayana. Our Dasa condemns hypocrites who 
want to make an impression on ignorant people 
by external observance of religious rules to gain 
their own selfish ends. 

oe ದ ನೀರೊಳಗಿಟ್ಟು ಒಣಗಿಸಿ 


ಉಕ್ತಿ “ha 


ರೆ ಅದು ತಾ ಮಡಿಯ ನಿಲ್ಲ 
ಕ್ರಿ 
ಟೈಯೊಳಗಿನ ಕಾಮ-ಕ್ರೋಧಗಳ 


ಸಬ, 
ಓ 
ಬಿಟ್ಟರೆ ಅದು ತಾ ಮಡಿಯೊ (೭೨-೧) 


" Immersing cloth in water and wearing it 
when drv is no sacred cleanliness. 


೫11 


If one gives up lust and anger lurking in the 
mind that in truth is real holiness. ' 


MANAVANITI 


(Human conduct or behaviour) 
(1) Body and Descent. 


In the selections collected here our revered 
Dasa draws the attention of the spiritual aspirant 
to the evils and dangers of uncontrolled embodied 
existence, with the object of inculcating Vairagya 
i. e., non-attachment to the body and things 
connected with it. So long as man’s mindis 
fixed on tempting sense-0bjects, low in their 
very nature but appearing attractive, he cannot 
turn his mind to higher spiritual objects, the 
highest and best of these being Sri Hari. In the 
selections made here one notices that Purandara- 
dasa has in mind the following words of Sri 
Krishna in the Gita. | 


ಯೇ ಹಿ ಸಂಸ್ಪರ್ಶಜಾ ಭೋಗಾದುಃಖಯೋನಯ ಐವತೇ | 
ಆದ್ಯಂತವಂತಃ ಕೌಂತೇಯ ನ ತೇಷು ರಮತೇ ಬುಧಃ ॥ 
(ಭ. ಗೀ. 5-22) 
" ‘Those enjyments which result from sense- 


contract with objects are verily the source of 
misery only. They have a beginning and an end 


5೫111 


hence are fleeting. The wise man delights not in 
them. 6 

Compare this with the following words of 
Purandaradasa, 


ಏನು ಇಲ್ಲದ ಎರಡು ದಿನದ ಸಂಸಾರ 
ಜ್ಞಾನದಲಿ ದಾನ-ಧರ್ಮವ ಮಾಡೊ ಮನುಜಾ 
(82) 


‘ Life here is of two days and empty. With 
knowledge make gifts and practise dharma.’ 


Also says our revered Dasa 
ಸರಿಪರಿ ನಿಧದಲಿ ಪಾಪವ ಗಳಿಸುತ 
ನರಕಕೆ ಬೀಳುವುದೇನು ಸುಖ 
ಪುರಂದರವಿಠಲನ ಮನದಿ ನೆನೆದು ಸ- 
ದ್ಹರ್ಮದೊಳ್‌ ನಡೆದರೆ ಆಗ ಸುಖ 


111181 happiness is there in piling up sin in 
various ways and falling into hell? If you fix 
your mind on Purandara Vithala and walk in 
the path of righteousness then there is real 
happiness. | 


FAMILY 


We often find people boasting of their 
family and high descent. High descent and 
family greatness are of no avail for a man with 
a low mind and poor knowledge. A person has 


೫17 


to be respected for the qualities of his mind and 
heart, not for his high descent. 


ಆವ ಕುಲವಾದರೇನು 
ಭಾವದ ವಿಜ್ಞಾನ ತಿಳಿದವನಿಗೆ ಮತ್ತೆ ಸ.-86 1 


‘What does it matter to which family one 
belongs 80. long as one has purity. of mind and 
spiritual wisdom ? ? 


ಅಸು ಡೊಂಕು ಕಬ್ಬು ಇರಲು--ಅದರೊಳಗಿದ್ದ 
ರಸ ತಾನು ದೊಂಕೇನೆಲೊ- -ಮರುಳೆ 
ನಿಸಯ ಭಾವನೆ ಬಿಟ್ಟು ನೀ ಹೋಗಿ ಗುರುಗಳ 


ಹಸನಾಗಿ ಕೇಳು ಕಾಣೋ ಮನುಜಾ 80 


‘ If the sugarcane is crooked, O! fool, is the 
Juice in it crooked ? 

0! man, abandon thinking of sense objects, 
approach a preceptor and listen with intent to 
his teaching.’ 


THE MIND 


It is easy to cleanse the body but not so the 
mind. No amount of cleaning the body will do 
any good to one so long as one’s mind is impure 
with thoughts directed twards sensual pleasures. 
In his days Purandaradasaa must have come 
across many people who bathed in holy rivers, 
put on all the marks prescribed in sacred books, 


XV 


bat in their daily conduct showed themselves to 
be arrogant, conceited and hypocritical. 


ಮಲವು ತೊಳೆಯ ಬಲುದೆ 
ಮನವ ತೊಳೆಯದನಕ 89-ಸ 


‘Is it possible to cleanse one-self of impurity 
so long as the mind is not cleansed? ’ 


ತನುವ ನೀರೊಳಗದ್ದಿ ಫಲವೇನು 
ಮನದಲ್ಲಿ ದೃಢಭಕುತಿ ಇಲ್ಲದ ಮನುಜನು 90-ಪ 


‘What use is there in immersing the body 
in water for a man who is devoid of firm loving 
devotion (to Hari). 


Other things that obstruct a man’s sprritural 
advancement and lead him astray are wealth, 
women and bad company. 


Purandaradasa in many a beautiful song 
has warned all good men against falling into 
these three traps. If a man falls a permanent 
prey to them he has no chance of reaching the 
lotus feet of Sri Hari. 


It would be no exaggeration if one were to 
say that everything Purandaradasa has said on 
this topic is an expansion of the ideas contained 
in the following advice given by Rsabhadeva to 
his sons in Bhagavata. | 


xvi 


ಮಹತ್ಸೇವಾಂ ದ್ವಾರಮಾಹುರ್ನಿಮುಕ್ತೇಸ್ತಮೋದ್ವಾರಂ 
| ಯೋಷಸಿತಾಂ ಸಂಗಿ ಸಂಗಂ ॥ 
ಮಹಾನ್ತಸ್ಮೇ ಸಮಚಿತ್ತಾಃ ಪ್ರಶಾನ್ತಾ ನಿಮನ್ಮವಃ 
ಸುಹೃದಃ ಸಾಧವೊ ಯೇ ॥ 5-5-2 


(“ Learned men) say that the service of the 
great is the door to salvation and contact with 
women- minded, the door to darkness. 


They are the great who are even-minded 
and serene, are free from anger, and areofa 
friendly nature and virtuous. ' 


ಯೇ ವಾ ಮಯೀಶೇಕೃತ ಸೌಹೈದಾರ್ಥಾ ಜನೇಷು 
ದೇಹಮ್ಸರ ವಾರ್ತಿಕೇಷು | 
ಗೃಹೇಷು ಜಾಯಾತ್ಮಜ ರಾತಿಮತ್ತು ನ ಪ್ರೀತಿಯುಕ್ಕಾ 
ಯಾವದರ್ಥಾಶ್ವಲೋಕೇ ॥ 5-5-3 


‘(The great are those) who have made their 
supreme end in life the acquisition of loving 
devotion to me, the Lord, who have no love for 
people who talk only of things that nourish the 
body. Again, the great are those who have no 
excessive love for house, wife, children, wealth 
and friends and have social dealings with them 
Just enough to carry on in life.’ 


Purandaradasa after initiation as a dasa led 
a devoted life in the service of the God of his 
heart, Narayana. But his life was not the life of 


xvii 


a recluse away from the din of the society of his 
day. He lived in the world with a keen eye for 
the foibles of the men and women of his times. 
He was in the world and yet out of it. His 
worldly wisdom is really remarkable for a man 
whose whole mental outlook was centred in the 


Supreme Being. Note, for instance, the following 
words of his:—- 


ಒಂಬಯಲಿ ಹೆಂಡತಿಯ ಬಿಡುವಾತನೇ ಮೂರ್ಯ 
ಗಂಟಿನೊಬ್ಬನ ಕೈಯಲಿಡುವವನೆ ಮೂರ್ಯ 
ನಂಬರಿಗೆ ಸಾಲವನು ಕೊಡುವಾತ ಮೂರ್ಬ 
ತಂಟಿಕನಾದವನು ಕಡುಮೂರ್ಬನಯ್ಯಾ 


‘He is a fool who leaves his wife alone; 
Who leaves his collected wealth in the 
custody of another is a fool. 


Who lends to relatives he is a fool; 


Who is an evil-power to society he indeed 18 
a great fool.’ 


Even when teaching in such songs the wisdom 
of the world he does not forget his Vithala, for 
at the end he says '— 


ಪುಂಡರೀಕಾಕ್ಷ ಶ್ರಿಪುರಂದರವಿಠಲನ 
pS 


ಕೆ ಗಂಡು ಭಜಿಸದ ಮನುಜ ಕಡುಮೂರ್ಬನಯ್ಯಾ 


೫೪111 

<0! friend, the man who does not adore and 
serve the lotuseyed Purandaravithala is an 
absolute fool. ’ 

In quite a number of songs Purandaradasa 
gives sound advice for one’s conduct in life, 
advice highly useful, nay, necessary for an , 
aspirant whose aim in life is to be a worthy 
devotee of Hari and secure his supreme grace. 

The glory of having brought together 
Philosophy, Religion, and Music to spread the 
teachings of Sri Madhawa for the spiritual uplift 
of man belongs to Purandaradasa, an avatar of 
the celestial bard, Narada. 


24-3-1965 —B. Venkatesachar 


ಸಂಪಾದಕರ ಮಾತುಗಳು 
೧ ಮೊದಲಿಗೆ ಮೊದಲು 


ಶ್ರೀಪುರಂದರದಾಸರ ಸಾಹಿತ್ಯಸ ಸಂಕಲನಗಳಲ್ಲಿ ಐದನೆಯ ಪ್ರಕಟಿನೆ- 
ಯಿದು. € ಲೋಕನೀತಿ? ಎಂದಿರುವ ಈ ಸಂಕಲನದ ee ಇದ- 
ರಲ್ಲಿ ಯಾವ ಬಗೆಯ ಸಾಹಿತ್ಯಕೃತಿಗಳು ಸಂಗ್ರಹಿತವಾಗಿರುವುವೆಂಬುದು 
ಗೊತ್ತಾಗಬಹುದು. ಹರಿದಾಸ ತನ್ನ ಭಕ್ತಿಯ ಉತ್ಕಟತೆಯಿಂದ ಜ್ಞಾನ- 
ವೈರಾಗ್ಯಗಳನ್ನು ಪಡೆದು ಸರವನ್ನು ಸಾಧಿಸಬಹುದು; ಆದರೆ ಹರಿದಾಸನೂ 
ಮಾನವ! ಇಹಲೋಕದಲ್ಲಿದ್ದು ಮಾನವಸಹೆಜವೂದ ಜೀವನವನ್ನು ಅವನೂ 
ನಡೆಯಿಸಬೇಕಾಗುವುದು. ಹರಿದಾಸನೂ ದೇಹಧಾರಿಯಾಗಿಯೆ ಹುಟ್ಟಿ- 
ಬಂದವನಾದುದರಿಂದ, ಅವನಿಗೂ ಹಸಿವು-ಬಾಯಾರಿಕೆಗಳಿವೆ. ಸಾಧನೆ- 
ಯಿಂದ ಮನಸ್ಸು ಗಟ್ಟಿ ಗೊಳು ವುದಕ್ಕೆ ಮೊದಲು, ಮಾನವಸಹಜವಾದ 
ಆಶೆ-ಆಮಿಷಗಳ ಬಲೆಯಲ್ಲಿ ಹ ಸಿ್ಕಿಕೊಳ್ಳ ಬಹುದು; ಜನಜಂಗುಳಿ- 
ಯೊಂದಿಗೆ ಕೂಡಿ ಬಾಳಬೇಕಾಗುವುದರಿಂದ, ಕಾಮ-ಕ್ರೋಧಾದಿ ಷಡ್ರಿಪು- 
ಗಳ ಪೀಡೆಗೂ ಒಳಗಾಗಬೇಕಾಗಬಹುದು. ಪಾ ರಬ ಕರ್ಮಬದ್ಧ ನಾದ 
ಅವನು, ದೈನೀಮಾಯೆಯ ಮೋಡಿಗೊಳಗಾಗಿ ಹಲವು ತೆರದ ಕಷ್ಟ- 
ನಿಷ್ಕುರಗಳನ್ನು ಅನುಭವಿಸಬೇಕಾಗಿ ಬರಬಹುದು. ಇದೆಲ್ಲವನ್ನೂ ಚೆನ್ನಾಗಿ 
ಬಲ್ಲ ಪುರಂದರದಾಸರು ಹರಿದಾಸ ಭಕ್ತಿಸಾಧಕರಿಗಾಗಿಯೂ, ಸುಖಜೀವನ 
ವನ್ನೂ ಸಮಾಧಾನ-ಶಾಂತಿಗಳನ್ನೂ ಬಯಸುವ ಮಾನವಕುಲಕ್ಕಾಗಿಯೂ 
ಅವಶ್ಯತನೆನಿಸುವ ನೀತಿಬೋಧಕಕ್ಕ ತಿಗಳನ್ನೂ ರಚಿಸಿದ್ದಾ ರೆ. ಇಂತಹ ನೀತಿ- 
ಕೃತಿಗಳ ಸಂಖ್ಯೆ ಯೂ ದೊಡ್ಡ ದಾಗಿ gk ಏಕೆಂದರೆ ಪುರಂದರದಾಸರ 
ಹೆಸರು ನಮ್ಮ ವಿಶಾಲಜೀಶದ ಪ್ರತಿಯೊಂದು ಗ್ರಾಮದ ಮನೆ-ಮನೆಗೂ 
ಹೋಗಿ ಮುಟ್ಟಿದುದು, ಅವರ ಈ ನೀತಿಸಾಹಿತ ನಿರ್ಮಿತಿಯ ಮೂಲಕವೆ! 


ಶಿ 
ಒಂದೂ ಅಕ್ಷರವನ್ನರಿಯದ ಹಳ್ಳಿಗರ ಬಾಯಲ್ಲಿಯೂ ಇಂದು 4 ಯಾರಿಗೆ 


ಎರಡು 


ಯಾರೋ ಪುರಂದರವಿಠಲ! « ಪೂರ್ವಜನ್ಮದ ಕರ್ಮವಿಧಿ ಬೆನ್ನಬಿಡದು! ? 
" ಹಾವಿಗೆ ಹಾಲೆಕೆದೀನು ಫಲ!” « ಹೇನು ಬಲ್ಲುಜಿ ಹೂವಿನ ಪರಿಮಳ? 
. ಹೋತಿನಾ ಕೊರಳೊಳಗೆ ಮೊಲೆಯಿದ್ದ ರೇನು? ” ಮೊದಲಾದ ಜಾಣ್ಣು ಡಿ- 
ಗಳು, ಪ್ರಸಂಗೋಚಿತವಾಗಿ: ಬಂಡೆಬರುತ್ತಿ ರುತ್ತವೆ; ಇವಲ್ಲದೆ ಆವರ 
ಬಾಯಲ್ಲಿ ಆಡುತ್ತಿರುವ ಅನೇಕ ನೀತಿಯ ನುಡಿಗಳು ಕೂಡ ಪುರಂದರ- 
ದಾಸರ ಯಾವುಯಾವುವೋ ಕ ಗಿ ತಿಭಾಗಗಳಾಗಿರಬೇಕು. ಆದರೆ ಅವುಗಳ 
ಮೂಲಕೃತಿಗಳು ಈಗ ನಮಗೆ ನರಿಯ ನಮಗೆ ದೊರೆತಷ್ಟು ಕೃತಿ- 
ಗಳನ್ನು ಜಾ ಸಂಪಾದಿಸಿ, ಈ ಗ್ರಂಥದಲ್ಲಿ ಸಂಗ್ರಹಿಸಲಾಗಿದೆ. 


೨ ಪುರಂದರದಾಸರ ನೀತಿಯ ರೀತಿ 


ಶ್ರೀಹರಿಯ ಸಾಕ್ಷಾತ್ಪಾರಕ್ಕಾಗಿ ಹೆರಿದಾಸರಾದ ಪುರಂದರದಾಸರು, 
ತಮ್ಮೊಬ್ಬರ ಜೀವನ ಉನ್ನತಿಗೇರಿದರೆ ಸಾಕೆಂಬ ಸಾಮಾನ್ಯ ಸಾಧಕಜೀವಿ- 
ಗಳಂತೆ ಕೇವಲ ಒಕ್ಕಣ್ಣ ನೋಟದವರಾಗಿ ಬದುಕಿದವರಲ್ಲ. ಅವರು ತಾವು 
ಬದುಕಿ-ಬಾಳುವ ಸಮಾಜದ ಸುಖ-ಸಮಾಧಾನಜೀವನದ ಮಾರ್ಗದ 
ತಡೆಗೆ ನೋಟಗಳನ್ನು ಹೆರಿಸಿದವರು; ಮಾನವಕಲ್ಯಾಣದ ಬಯಕೆಯಿಂದ 
ವಾಜ್ಮಯತಪಸ್ಸನ್ನು ಮಾಡಿದವರು, ಮಾನವಕುಲವನ್ನು ಕರ್ತವ್ಯಜಾಗೃತ- 
ವನ್ನಾಗಿ ಮಾಡಬೇಕೆಂಬ ಹಂಬಲದಿಂದಲೇ ಅವರು ಹೀಗೆ ಕೂಗಿಕೂಗಿ 
ಹೇಳಿದ್ದಾರೆ. 


" ಮಾನವಜನ್ಮ ದೊಡ್ಡದುವ್ಯರ್ಥ 
ಹಾನಿಮಾಡಲು ಬೇಡಿ ಹುಚ್ಚಪ್ಪಗಳಿರಾ |) 


ದಾಸರು ತಮ್ಮ ಕೂಗನ್ನು ಮುಂದುವರಿಸಿ: « ಅಯ್ಯಾ ನಿಮಗೆ 
ಎಲ್ಲವನ್ನೂ ಅರಿತುಕೊಳ್ಳ ಲು ಜ್ಞಾ ನೇಂದ್ರಿ ಯಗಳಿವೆ; ಒಳ್ಳೆ ಯ ಕಾರ್ಯ- 
ವನ್ನು ಮಾಡಬಲ್ಲಂ Se ಕರ್ಮೇಂದ್ರಿ ಯಗಳಿವೆ; ಹೀಗಿದ್ದೂ . ಕಣ್ಣು 
ಕಾಳ್‌ ಕನಿ ನಾಲಗೆ ಇರಲಿಕ್ಕೆ ಮಣು ಮುಕ್ಕಿ ಮರುಳಾಗುವಕೇ : ತ್ಯ ಏತ” 
ಕ್ಟಾಗಿ ಅಜ್ಜಾ ಸ್ವಾ ನದಿಂದ ಬಳಲಿ, ದೇವರು ಕೊಟ್ಟ ಜಾ ಸ್ವ ನಸಾಧನೆಗಳನ್ನು 
ನಿಷ್ಕ್ರಿಯಗೊಳಿಸಿ ಹುಚ್ಚ ರಂತೆ ದಃಖನಂತದಲ್ಲಿ ಬೀಳುತ್ತಿ ಗ್ಗ 


ಮೂರು 


ಎಂದು ಕಾತರಭಾವದವರಾಗಿ ಜನರನ್ನು ಕೇಳಿದ್ದಾರೆ. ಜನರೆಲ್ಲರೂ ಮುಕ್ತಿ- 
ಯನ್ನು ಸಡೆಯದೆಹೋದರೂ, ತಿಳಿವಿನಿಂದ ಕೂಡಿದ ಒಳುಬಾಳನ್ನು ಬಾಳ- 
ಬೇಕೆಂಬುದು ದಾಸರ ಅಪೇಕ್ಷೆ. 

ಪ್ರತಿಯೊಬ್ಬನೂ ಶ್ರೀಹರಿಯ ದಾಸನಾಗಿ ಬಾಳಬೇಕೆಂಬುದು 
ಶ್ರೀಪುರಂದರದಾಸರ ಸಂದೇಶ. ಅದಕ್ಕಾಗಿ ಯಾವನೂ ಸಂಸಾರವನ್ನು 
ತ್ಯಾಗಮಾಡಿ ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಮಾಡಬೇಕೆಂದೋ. ನೀಗ- 
ಲಾರದಂತಹ ಯಾಗ- ಯಜ್ಞಗಳನ್ನು ಮಾಡಬೇಕೆಂದೋ ದಾಸರು ಹೇಳಿಲ್ಲ. 
ಇದು ಹರಿದಾಸಕೂಟದವರ ಸಾಧನೆಯ ಒಂದು ವೈಶಿಷ್ಟ್ಯವೇ ಆಗಿದೆ. 


“ ಪ್ರಸಬೇಕು ಇದ್ದು ಜಯಿಸಬೇಕು 
ಹೇಸಿಕೆಯ ಸಂಸಾರವಿದನು 
ಆಶೆ ಲೇಶವಿಲ್ಲದ ಹಾಗೆ ॥ ? 


ಶ್ರೀಮದ್‌ಭಗವದ್ಗೀತೆಯು ಕೂಡ ಸಂಸಾರಾಸಕ್ತ ಮಾನವವರ್ಗಕ್ಸು 
ಬೋಧಿಸಿದುದು ಇಂತಹ ಅನಾಸಕ್ತಿ ಯೋಗವನ್ನೇ | ಆಸಕ್ತಿಯ ಮೂಲಕ 
ಮನಸ್ಸು ವಿಕೃತವಾಗುತ್ತದೆ. ಮನಸ್ಸಿನ ವಿಕೃತಿಯೇ ಅವನ ಆಜ್ಞಾನಕ್ಕ 
ಮೂಲಕಾರಣ. ಅಜ್ಞಾನವೇ ಎಲ್ಲ ದುಃಖಗಳ ತಾಯಿಬೇರು. ಭಗವದ್ಗೀತೆ 
ಈ ಯತವನ್ನು ಇನ್ನೂ ಚೆನ್ನಾಗಿ ವಿಶ್ಲೇಷಿಸಿರುತ್ತದೆ y 
“ ಸಂಗಾತ್‌ ಸಂಜಾಯತೇ ಕಾಮಃ 
ಕಾಮಾತ್‌ ಕ್ರೋಥೋತಭಿಜಾಯತೇ 
ಕ್ರೋಧಾದ್‌ ಭವತಿ ಸಮ್ಮೋಹಃ 
ಸಮ್ಮೋಹಾತ್‌ ಸ್ಕ್ರ್ಯೃತಿವಿಭ್ರಮಃ 
ಸ್ಕ್ರ್ಯೃುತಿಭ್ರುಂಶಾದ್‌ ಬುದ್ಧಿ ನಾಶೋ 
ಬುದ್ಧಿ ನಾಶಾತ್‌ ಪ್ರಣಶ್ಯತಿ। ಜೆ 
ದಾಸರ ಹರಿಭತಕ್ತಿಸಾಧನೆಯೂ ಈ ಬಗೆಯ  ಅನಾಸಕ್ತಿಯನ 
ಬೋಧಿಸುತ್ತದೆ. ಅವರ ಈ ತಿಳಿನುಡಿಯ ನೀತಿಗೀತವನ್ನು ನೋಡಿರಿ : 
4 ವಿಷಯದ ವಿಚಾರಬಿಡು ವಿಹಿತಕರ್ಮವ ಮಾಡು 
ವೈರಾಗ್ಯಭಾಗ್ಯ ಬೇಡು ॥ 


೨ 
ಈ 


ನಾಲ್ಕ 


ವಿಷವೆಂದು ಕಾಮ-ಕ್ರೋಫಧಗಳೆಲ್ಲವೀಡಾಡು 
ಮಸಣ ಮನವೇ ಮಾಧವನನು ಕೊಂಡಾಡು ॥ 

ಈ ಗೀತದಲ್ಲಿಯ « ವಿಹಿತಕರ್ಮವ ಮಾಡು’ ಎಂಬ ಸೂತ್ರವಚನವು 
ತುಂಬ ಅರ್ಥಗರ್ಭಿತವಾಗಿದೆ. . «ವಿಹಿತಕರ್ಮ? ಎಂದರೆ ನಿಸರ್ಗತಃ 
ಮಾನವನಿಗೆ ಅವಶ್ಯವೂ, ಕಲ್ಯಾಣಕಾರಿಯೂ ಆದ ಕರ್ಮ. ಈ ಬಗೆಯ 
ಕರ್ಮಾಚರಣೆಯೆಂದರೆಯೆ ಅದು ಮಾನವೀಯ ಧರ್ಮಾಚರಣೆ. ಮಾನವ- 
ಧರ್ಮಕ್ಕೆ ತಾಯ ಬಸಿರಂತಿದ್ದ ಉಪನಿಷತ್ತುಗಳು ಕೂಡ ವಿಹಿತಕರ್ಮಾ- 
ಚರಣೆಯೇ ಮಾನವನ ಜೀವನದ ಉದ್ದೇಶ ಎಂಬುದನ್ನು : 

ನ ಕುರ್ವನ್ನೇವೇಹ ಕರ್ಮಾಣಿ ಜಿಜೇವಿಷೇತ್‌ ಶತಂ ಸಮಾಃ” 
ಎಂದು ಸಾರಿಹೇಳಿರುತ್ತವೆ. ನೂರುವರ್ಷ ಕರ್ಮಮಾಡುತ್ತ ಬದುಕಬೇಕೆಂದು 
ಹೇಳುವ ಉಪನಿಷದ್ವಾಣಿ, ಮಾನವನಿಗೆ ಸಂಸಾರವನ್ನು ಬಿಟ್ಟು ಸಂನ್ಯಾಸಿ- 
ಯಾಗಿ ಹೊರಡೆಂಬ ಅನೈಸರ್ಗಿಕ ನಿಧಿಯನ್ನು ಎಂದೂ ವಿಧಿಸದು. ಜ್ಞಾನ- 
ವಿಕಾಸದ ಆದರ್ಶವನ್ನು ಸಂಪೂರ್ಣವಾಗಿ ಮರೆತು, ಕೇವಲ ವಿಷಯ- 
ಭೋಗರತರಾಗಿ ಕೆಡಬೇಡಿರೆಂಬ ಮಾತನ್ನು ಮಾತ್ರ ಪುರಂದರದಾಸರು 
ಅಲ್ಲಲ್ಲಿ ಮತ್ತೆಮತ್ತೆ ಒತ್ತಿಒತ್ತಿ ಹೇಳಿದ್ದಾರೆ. ವಿಹಿತಕರ್ಮವಿರಕ್ತಿ ಹೇಗೆ 
ಅನೈಸರ್ಗಿಕವೋ ಹಾಗೆಯೆ ವಿಷಯಭೋಗಾಸಕ್ತಿಯೂ ಅನೈಸರ್ಗಿಕ; 
ಎಂತಲೇ ಅದು ಅವಿಹಿತಕರ್ಮ. ಇದರ ಬಗೆಗೆ ಎಚ್ಚರಿಕೆಯನ್ನು ಕೊಡ- 
ಲೆಂದೇ ಪುರಂದರದಾಸರು ಹೀಗೆ ಎಚ್ಚರಿಸಿದ್ದಾರೆ ಸ | 

4 ತಾಸು ಬಾರಿಸುತಿದೆ ಕೇಳಿ. -ಹರಿದಾಸರೆಲ್ಲ 
ತಾಸು ಬಾರಿಸುತಿದೆ ಕೇಳಿ ॥ ಪಲ್ಲವಿ ॥ 
ಹಾಸುಮಂಚ ಸುಪ್ಪತ್ಲಿಗೆಯಲಿ.-ಹಗಲು ಇರುಳು 
ಹೇಸರಗತ್ತೆಯಂತೆ ಹೊರಳಿ- ಸ್ತ್ರೀಯರ ಕೂಡ 
ಬೇಸರದೆ ನಿತ್ಯವು ಉರುಳಿ 1 
ಈ ಪರಿ ಕಾಲವ ಕಳೆದೆಯೊ ಕಾಲ ಸ- 
ಮಿಾೋಾಾಸವಾಯಿತು ಆಯಿತು ಎಂದೀಗಲೆ 
ತಾಸು ಬಾರಿಸುತಿದೆ ಕೇಳಿ ll A ll 


ಐದು 


ವೃದ್ಧ ಯೌವನ ಬಾಲ್ಯಕಾಲ--ನಿವೇಕವಿಲ್ಲದ | 
ಬುದಿ ಮಾಂದ್ಯವು ಹೆಲವು ಕಾಲ--ಆಹಾರ ಸಂಗ 
ನಿದ್ರೆಯಿಂದಲಿ ಅತಿಲೋಲ | 
ಈಶನ ಭಜಕರ ಭಜಿಸದೆ ಮಾನುಷಾ- 
ಯುಷ್ಕವೆಲ್ಲವು ವ್ಯರ್ಥವಾಯಿತಾಯಿತೆಂದು 
ತಾಸು ಬಾರಿಸುತಿದೆ ಕೇಳಿ? | ೨ | 


ಮಾನವರಾಗಿ ಹುಟ್ಟಿ ಬಂದವರು ಮಾನವರಂತೆ ಬಾಳಿ ಮಾನವ- 
ವಿಹಿತಕರ್ಮಗಳಿಂದ ಜೀವನದ ಆದರ್ಶವನ್ನು ಸಾಧಿಸಬೇಕೆಂಬುದು 
ಶ್ರೀಪುರಂದರದಾಸರ ಅಪೇಕ್ಷೆ; ಎಂತಲೇ ಅವರು ಲೋಕದ ಜನರನ್ನು ಕುರಿತು 
ತಾಯಿಯಂತೆ ಸನಿಮಾತಿನಲ್ಲಿ ನೀತಿಯನ್ನು ಹೇಳಿದ್ದಾರೆ. ತಂದೆಯಂತೆ 
ಬಿರುನುಡಿಗಳಲ್ಲಿ ಬೋಧಿಸಿದ್ದಾರೆ. ಆಚಾರ್ಯನಂತೆ ಅಧಿಕಾರವಾಣಿಯಲ್ಲಿ 
ವಿಧಿಸಿದ್ದಾರೆ. ಒಮ್ಮೊಮ್ಮೆ ನಿದೂಷಕಭಾವವನ್ನು ತಳೆದು, ವ್ಯಂಗ್ಯ-ವಿಡಂ- 
ಬನೆಗಳಿಂದ ಮಾನವನ ಅಜ್ಞಾನ-ಅಧರ್ಮಾಚರಣೆಗಳನ್ನು ಅಣಕಿಸಿ ನುಡಿ- 
ದಿದ್ದಾರೆ. ಕೆಲವು ಸಲ:ಧರ್ಮದಂಥಡಧಾರಿಗಳಾಗಿ ನಿಂತು, ತಮ್ಮ ಸಾಹಿತ್ಯ- 
ದಂಡದಿಂದ ಅಜ್ಞಾನಿಗಳ ಹೃದಯ- ಮನಗಳನ್ನು ಹೊಡೆದೆಬ್ಬಿಸಿದ್ದಾರೆ. 
ಮಾನವಕುಲದ ಕಲ್ಯಾಣದ ಆಕಾಂಕ್ಷೆಯೂ ಪುರಂದರದಾಸರ ಸಾಹಿತ್ಯ- 
ನಿರ್ಮಿತಿಗೆ ಕಾರಣವಾಗಿ, ನಮಗೆ ಶಾಶ್ವತವಾದ ಜೀವನಪಥದರ್ಶಕಸಾಧನ- 
ವಾಗಿ, ಇದುವರೆಗೆ ಅದು ಉಳಿದುಕೊಂಡು ಬಂದಿದೆ. ಇಂತಹ ಸಂಜೀವಿನಿ 
ನಮ್ಮ ಬಳಿಯಲ್ಲಿದ್ದರೂ ಅದರ ಬೆಲೆಯನ್ನು ಅರಿಯದೆ, ಜೀವನ್ಮ ತರಾಗಿ 
ಬಾಳುತ್ತಲಿದ್ದೇವೆ. ಪುರಂದರದಾಸರು ಹೇಳಿದ ಮಾನವಜೀವನ ಫೀತಿಗಳು 
ಅಸಾಧ್ಯಸಾಧ್ಯಗಳೇನೂ ಅಲ್ಲ. ಮಾನವನು ತನ್ನ ಸರಿಪೂರ್ಣತೆಯನ್ನು 
ಬಯಸುವವನಾದರೆ, ಅವರು ಹೇಳಿದ ಎಲ್ಲ ನೀತಿಗಳೂ ಸುಲಭಸಾಧ್ಯ- 
ವಾಗುವಂತೆ ಇರುವುವು. 


೩ ದಾಸರ ನೀತಿ ಕಾಲೋಚಿತವಾಗಿದೆಯೆ? 


ಇಂದಿನ ವಿಜ್ವಾನಯುಗದಲ್ಲಿ ನಮ್ಮ ಹಳೆಯಕಾಲದ ಸಾಂಪ್ರದಾಯಿಕ 
ಆಚಾರ. ನಿಚಾರಗಳೆಸ್ಟೋ ತಲೆ ಕೆಳಗಾಗಿಬಿಟ್ಟವೆ. ಇಂತಹ ಕಾಲದಲ್ಲಿ 


ಆರು 


ಹಳೆಯ ಸಂಪ್ರದಾಯದವರೇ ಆದ ಪುರಂದರದಾಸರ ಲೋಕನೀತಿ ಕಾಲೂರಿ 
ನಿಲ್ಲಬಹುದೇ?. ಎಂಬ ಸಂಶಯ ಅನೇಕರಲ್ಲಿ ತಲೆದೋರಬಹುದು. ಹಾಗೆ 
ತಲೆದೋರುವುದರಲ್ಲಿ ಅಸ್ನಾಭಾವಿಕತೆಯೂ ಇರದು. ಪುರಂದರದಾಸರು 
ಪಾರಲೌಕಿಕ ಸುಖಸಾಧನೆಗಾಗಿ ಹೇಳಿದ ಆಗಮೋಕ್ತ ಆಚಾರನೀತಿಗಳು 
ಮತ್‌ ನನ್ನಕ್ಕ ಗಳ ಅಭಿರುಚಿಯನ್ನು ಅವಲಂಬಿಸಿರುವುದರಿಂದ, ಅವು ಸಾರ್ವ- 


ಶ್ರಿ ಶ್ರಿ 
ತ್ರಿಕವಾಗಿ ನಿಲ್ಲಲಾರವಾದರೂ, ವೈಯಕ್ತಿಕ ಜೀವನದ ವಿಕಾಸದ ದೃಷ್ಟಿ- 
ಯಿಂದ ಶಾಶ್ವತವಾಗಿ ಸಿಲ್ಲಬಲ್ಲುವಾಗಿವೆ. ಜಗತ್ತಿನ ಆದ್ಯಂತಗಳ ತತ್ತ್ವ- 


ವನ್ನು ಪ್ರತ್ಯಕ್ಷವಾಗಿ ಕಂಡುಹಿಡಿದಾಗಲಲ್ಲವೇ ವಿಜ್ಞಾ ನಕಾರ್ಯಕ್ಕೆ ಪೂರ್ಲತೆ? 
ಅದಕ್ಕೆ ಇನ್ನೂ ಎಷ್ಟೊಂದು ದೀರ್ಫಕಾಲದ ದುಡಿಮೆ ಬೇಕೋ! ಕೊನೆ- 
ಗೊಮ್ಮೆ ಪ್ರ ವಿಜ್ಞಾನವೂ - ಸೃಷ್ಟಿ-ಸ್ಥಿ ತಿ-ಲಯಕರ್ತೃವಾದ ಶಕ್ತಿಯೊಂದು 
ಇದೆ! ಎಂಬ ನಿರ್ಣಯಕ್ಕೂ ಬರಬಹುದು. ಅದುವರೆಗೂ ನಾವು ಸಂದಿಗ್ಧ- 
ಚಿತ್ತರಾಗಿ ಏಕೆ ಬಾಳಬೇಕು? ಯುಗ-ಯುಗಗಳಿಂದಲೂ ನಡೆದುಕೊಂಡು 
ಬಂದು, ಮಾನವತೆಯ ಪರಿಪೂರ್ಣ ನಿಕಾಸಕ್ಕೆ ಕಾರಣವಾಗಿ ನಿಂತ ಆಸ್ತಿಕ್ಯ- 
ಭಾವವನ್ನು ಏಕೆ ಕಳೆದುಕೊಳ್ಳಬೇಕು? ನಿಜ್ವಾನ ಸಂಶೋಧನೆಗಳ ಪ್ರಭಾ- 
ವದ ಕಾರಣದಿಂದಾಗಿ, ಕಂಗೆಟ್ಟುಹೋದ ಮಾನವೀಯ ಬುದ್ದಿ-ಮನಸ್ಸು- 
ಗಳು, ಈಗಾಗಲೇ ಮಾನವಸಮಾಜದಲ್ಲಿ ಸಾಕಷ್ಟು ಗುಲ್ಲು- ಗಲಾಟಿಗಳನ್ನು 
ಎಬ್ಬಿಸಿಬಿಟ್ಟಿವೆ. ಆಸ್ಲಿಕ್ಕಭಾವದಿಂದ ದೂರವಾಗುತ್ತ ನಡೆದ ವ್ಯಕ್ತಿಯ 
ಜೀವನದಲ್ಲಿ ಶಾಂತಿ-ಸಮಾಧಾನಗಳಿಗೆ ಎಡೆಯೆ ಇಲ್ಲ. ಇಂತಹ ಅಶಾಂತ- 
ವ್ಯಕ್ಕಿಗಳಿಂದು ಮಾನವಸಮಾಜವನ್ನು ಅಶಾಂತಿಗೆ ಗುರಿಮಾಡುತ್ತಲಿವೆ. 
ವೈಜ್ಞಾನಿಕಜ್ಞಾನದ ಅಭಾವನಿದ್ದಾಗ ಮಾನವನು, ಆಸ್ತಿಕ್ಯಭಾವದವನಾಗಿ, 
ದೈವವಿಶ್ವಾಸಿಯಾಗಿ ಸಮಾಧಾನಜೀವನವನ್ನು ಸಾಗಿಸುತ್ತಿದ್ದನೆಂಬುದು 
ಭಾರತದಲ್ಲಿ ಐತಿಹಾಸಿಕ ಸತ್ಯವಾಗಿದೆ. ಮಾನವನಿಗೆ ಸುಖ-ಸಮಾಧಾನದ 
ಜೀವನವು ಬೇಕಿದ್ದರೆ, ಅವನು ಐತಿಹಾಸಿಕ ಸತ್ಯವನ್ನು ಪ್ರಮಾಣವನ್ನಾಗಿ 
ಭಾವಿಸಿ, ಈ ನಿಜ್ಞಾನಯುಗದಲ್ಲಿಯೂ ಆಸ್ತಿಕೃಭಾವದವನಾಗಿ ಬಾಳಬೇಕು; 
ದೈವಶ್ರದ್ಧಾಲುವಾಗಿ ಜೀವಿಸಬೇಕು. ಆದುದರಿಂದ ಪುರಂದರದಾಸರು ಹೇಳಿ- 
ರುವ ಪಾರಲೌಕಿಕಸಾಧನೆಯ ನೀತಿ-ನಿಯಮಗಳು ಕಾಲೋಚಿತವಾಗಿಯೆ 
ಇನೆಯೆೊದು ಹೇಳಬೇಕಾಗುವುದು. ಪುರಂದರದಾಸರ ಉಪದೇಶದಂತೆ ಹರಿ- 


ಏಳು 


ದಾಸನಾಗುವುದೆಂದಕೆ, ಮಾನವತೆಯನ್ನು ಸಂಪೂರ್ಣವಾಗಿ ಅರಳಿಸಿ- 
ಕೊಳ್ಳುವ ಜೀವನಯೋಗಸಾಧನೆಯೇ ಎಂದು ಹೇಳಬಹುದು. 


ಇನ್ನು ಐಹಿಕಜೀವನಸಾಧನೆಗಾಗಿ ದಾಸರು ಹೇಳಿರುವ ಲೌಕಿಕನೀತಿ- 
ಗಳು, ತ್ರಿಕಾಲನಿವೇಕದಿಂದ ರೂಪುಗೊಂಡುವೆಂಬ ಮಾತನ್ನು ಎಲ್ಲರೂ 
ಯಾವಾಗಲೂ ಒಪ್ಪಿಕೊಳ್ಳುವಂತಹವಾಗಿವೆ. ಮಿಕ್ಕೆಲ್ಲ ಜೀವಿಗಳಿಗಿಂತ 
ಮಾನವನಿಗೆ ಹೆಚ್ಚಿ ನ ಸ್ಥಾನ ಜೊರೆತುದು, ಆತನ ಮನಸ್ಸು, ಬುದ್ಧಿ, 
ಹೈದಯಗಳ ವೈಶಿಷ್ಟ್ಯದ ಮೂಲಕ. ಇವು ಮೂರೂ ಆತನ ಪರಿಪೂರ್ಣ- 
ತೆಯ ಧ್ಯೇಯಕ್ಕೆ ಸಾಧನಗಳಾಗಿರುವುವು. ಈ ಮೂರರಲ್ಲಿ ಮನಸ್ಸು- 
ಬುದ್ಧಿಗಳು ಇಬ್ಬಗೆಯ ಸ್ವಭಾವದುವಾಗಿರುವುವು. ಇವು ಮಾನವ- 
ನನ್ನು ತೇಲಿಸಲೂಬಲ್ಲುವು; ಮುಳುಗಿಸಲೂಬಲುವು. ಇವು ಸಂಸ್ಥಾರ- 
ಗೊಂಡರೆ, ಸಶುವಾಗಿದ್ದ ಮಾನವನನ್ನು ದೇವಪದಕ್ಕೇರಿಸಬಹುದು; 
ಸಂಸxಾರಗೊಳ್ಳದೆ ಸ್ವಾರ್ಥವಿಷಯಗಳತ್ತ ಹರಿಯತೊಡಗಿದರೆ, ಮಾನವ- 
ನನ್ನು ದಾನವನನ್ನಾಗಿ ಮಾಡಬಲ್ಲುವು. ಈ ತತ್ತ್ವವನ್ನು ಸರಿಯಾಗಿ ಅರಿತ 
ಪುರಂದರದಾಸರು, ಮಾನವನ ಮನಸ್ಸು-ಬುದ್ದಿ-ಹೃುದಯಗಳು ಸಂಸ್ಕೃತ- 
ವಾಗಬೇಕಾದರೆ, ಅವನು ತನ್ನ ಆಚಾರ-ನಿಚಾರಗಳನ್ನು ಹೇಗೆ ಇರಿಸಿ- 
ಕೊಳ್ಳಬೇಕೆಂಬುದನ್ನು ವಿವಿಧ ರೀತಿಯಲ್ಲಿ ಅರುಹಿದ್ದಾರೆ. 


ಮಾನವರು ಈ ಲೋಕದಲ್ಲಿಯೆ ಇರಲಿ, ಮಂಗಳಲೋಕಕ್ಕೆ ಹೋಗಲಿ, 
ಚಂದ್ರಲೋಕದಲ್ಲಿ ಬೀಡುಬಿಡಲಿ--ಎಲ್ಲಿಯೆ ಇದ್ದರೂ ಅವರು ತಮ್ಮ 
ದೇಖೇಂದ್ರಿಯ-ಸ್ವಭಾವಗಳೊಂದಿಗೇ ಹೋಗುವರು. ಎಲ್ಲಿಯೆ ಬಾಳಿದರೂ 
ಅವರಿಗೆ ರಸ-ಭಾವಗಳ ಅನುಭವ ಬೇಕು. ಎಂತಲೇ ಎಲ್ಲಿಯೆ ಇದ್ದರೂ 
ಅವರು ಗುಂಪುಕಟ್ಟಿ ಕೊಂಡು--ಎಂದರೆ ಸಮಾಜಜೀನಿಯಾಗಿ-ಬಾಳಬೇಕಾ- 
ಗುವುದು. ಸಮಾಜಜೀವನಕ್ಕೆ ವಿರೋಧಿಯಾಗಿರುವ ವ್ಯಕ್ತಿಯ ಗುಣ- 
ಸ್ವಭಾನಗಳು ಯಾವ ಲೋಕದಲ್ಲಿದ್ದರೂ ಅಪಕಾರಕವಾಗಿ ಸರಿಣಮಿಸು- 
ವುದು ಅನುಭವಸಿದ್ದ ವಾದ ಸಂಗತಿ. ಎಂತಲೇ ಶ್ರೀಪುರಂದರದಾಸರು ಈ 
ಅಸಕಾರಕ ಗುಣಗಳನ್ನು ತಿದ್ದುವಂತಹ ಲೌಕಿಕ ನೀತಿಬೋಧಕ ಸಾಹಿತ್ಯ. 


ಥ್ಸಿ 


ಬಿ 
ವನ್ನೂ ನಿರ್ಮಿಸಿದ್ದಾರೆ. ಅವರ ಈ ಬಗೆಯ ನೀತಿಬೋಧಕ ಸಾಹಿತ್ಯ ಎಲ್ಲ 


ಎಂಟು 


ಕಾಲದಲ್ಲಿಯೂ, ಎಲ್ಲ ದೇಶದಲ್ಲಿಯೂ ಪ್ರಸೋಜನಕಾರಿಯೆನಿಸುವಂತಿದೆ. 
ಉದಾಹರಣೆಗಾಗಿ ಮಾನವನು ತನ್ನ ಕಾಮಕ್ಕೆ ಸಂಯಮದ ಕಡಿವಾಣ- 
ವನ್ನು ಹಾಕದೆಹೋದರೆೆ, ಸಮಾಜಜೀವನದ ಮ ಅದರ ದುರ್ಧರ ಪರಿ- 
ಣಾಮ ಹೇಗಾಗುವುದೆಂಬುದನ್ನು ದಾಸರು ಹೇಗೆ ರೇಖಿಸಿದ್ದಾರೆ ನೋಡಿರಿ : 


4 ಕೆಟ್ಟಿತು ಕೆಲಸವೆಲ್ಲ ಲೋಕದಿ ಕಾಮ- 

ನಟ್ಟು ಳಿ ಘನವಾಯಿತು | 

ಬಟ್ಟ ತಪ್ಪಿ ಮುಂದೆ ಕೆಟ್ಟು ಕರ್ಮಿಯಾಗೆ 

ಬಿಟ್ಟು ತ ಸಳವ —ಹೇ ದೇವ | ಪಲ್ಲವಿ! 


ಸತ್ಯ ಶೌಚ ಕರ್ಮವು--ಧರ್ಮದ ಬಲ 

ಮತ್ತೆ ಅಡಗಿಹೋಯಿತು | 

ಎತ್ತ ನೋಡಲು ನೀಚವೃ ತ್ಮಿಯೆ ತುಂಬಿ 

ಅತ್ಯಂತ ಪ್ರ ಪ್ರಬಲವಾಯ್ಕೊ ತ್‌ ದೇವ Il aH 


ಹೊತ್ತುಹೊತ್ತಿಗೆ ಹಲವು--ಲಂಪಟತನದಲಿ 
ಚಿತ್ತ ಚಂಚಲವಾಯಿತು || 
ಸತ್ತು ಹುಟ್ಟುವ ಸುಳಿಯಲ್ಲದೆ ಮತ್ತೊಂದು 
ಗೊತ್ತು ಇಲ್ಲದೆ ಹೋಯಿತೋ--ಹೇ ಜೀವ |! 
ಪೇಳುವುದೇನಿನ್ನು--ದುರ್ಜನರ ಸಂಗ- 
ದೋಲಾಟ ಸೊಗಸಾಯಿತು 
ಕೀಳು-ಮೇಲು ಮೇಲು-ಕೀಳಾಗಿ ನಡೆಯುವ 
ಕಾಲವೆಗ್ಗ ಳವಾಯಿತೋ--ಹೇ ಜೀವ!” 


ಇಂದಿನ ಮ ನಶ್ಶಾಸ್ತ ಸ್ತೃಜ್ಞ ರು ಮನೋನಿಶ್ಲೇಷಣ ಮಾಡಿ ಹೇಳುವ 
€ ಜೀವನದ ಎಲ್ಲ ಅತುಳ ಕಾಮವೇ ಮೂಲ? ಎಂಬ ಮಾತನ್ನೇ 
ಒಂದು ಬಗೆಯ ನೈತಿಕ ಪರಿಭಾಷೆಯನ್ನು ಬಳಸಿ ದಾಸರು ಹೇಳಿದ್ದಾರೆ. 

ಇನ್ನೂ ಒಂದು ವಿಶೇಷವೆಂದರೆ, ಪುರಂದರದಾಸರು ಇಹಲೋಕದ 
ನೈತಿಕಜೀನನಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ. ಈ ನೀತಿಯ 


ಒಂಬತ್ತು 


ಬಲವು ಇಲ್ಲದೆ, ಪಾರಲೌಕಿಕ ಸುಖದ ಬಗೆಗೆ ಮಾನವನು ಮಾಡುವ 
ಸಾಧನೆಗಳಿಗೆ ಕವಡಿಯಷ್ಟೂ ಬೆಲೆಯಿಲ್ಲವೆಂಬುದನ್ನು ದಾಸರು ಸ್ಪಷ್ಟ- 
ವಾಣಿಯಿಂದ ಮತ್ತೆಮತ್ತೆ ಹೇಳಿದ್ದಾರೆ : 


« ಪಾಪಿಗೇತಕೆ ಪರಮ ತತ್ತ್ವಬೋಧ 9 
ಕೋಹಿಗೇತಕೆ ಸುಗುಣ-ಶಾಂತಬುದ್ಧಿ 92 


" ಮೂಢ ಬಲ್ಲನೆ ಜ್ಞಾ ನದ ೈಢಭಕುತಿಯ? 
ಕಾಡಕನಿ ಬಲ್ಲುದೇ ಸದ ಬೆಲೆಯ? 


. ಕುಟಲವ ಬಿಡದಲೆ ಕುಜನರು ಮಂತ್ರದ 
ಸಠನೆಯ ಮಾಡಿದರೇನು ಫಲ??? 


"ಸಬೆಯನ್ನಾಡುವ ಮನುಜನು ಮನದಲಿ 
ವಿಠಲನ ನೆನೆದರೆ ಏನು ಫಲ??? 


. ಕಪಟಿತನದಲಿ ಕಾಡುವರೆಲ್ಲರು 
ಜಪಗಳ ಮಾಡಿದರೇನು ಫಲ?' 


"ಹೀನ ಗುಣಂಗಳ ಬಿಡದೆ ನದಿಯೊಳು 
ಸ್ನಾನವ ಮಾಡಿದರೇನು ಫಲ?? 


ಇಂತಹ ನುಡಿಸಿಡಿಲುಗಳನ್ನು ನೋಡಿದರೆ, ಪುರಂದರದಾಸರು ಲೌಕಿಕ- 
ಜೀವನ ಸಾಧನೆಗೆ ಎಂತಹ ಮಹತ್ತ್ವವನ್ನು ಕೊಟ್ಟಿದ್ದಾರೆಂಬುದು ಕಂಡು- 
ಬರುತ್ತದೆ. « ನಗೆಯು ಬರುತಿದೆ ಎನಗೆ ನಗೆಯು ಬರುತಿದೆ? « ಉದರ- 
ವ್ರ ರಾಗ್ಯ ವಿದು' ಮೊದಲಾದ ಹಾಡುಗಳು ಮಾನವನಿಗೆ ನೈತಿಕಜೀವನದ 
ಮೇಲೈಯನ್ನು ತಿಳುಹಲೆಂದೇ ಹೊರಟುವುಗಳಾಗಿವೆ. ಮಾನವನ ಮೂಲ- 


ಸ್ಪಭಾವವನ್ನು ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಂಡ ಈ ಮನೋ: 
ವಿಜ್ವಾನಿ, ಎಲ ್ಳ ಕಾ ಲಕೂ ಕ್ಕ ಉಚೆತವೆನಿಸುವಂತಹ ಲೌಕಿಕ ನೀತಿ- ನಿಯಮ- 


ಹತ್ತು 
೪ ಗ್ರಂಥಸಂಪಾದನೆಯ ಬಗೆಗೆ 


ಪುರಂದರದಾಸರವೆಂದು ತಿಳಿದುಕೊಂಡು ಹಾಡುವ ಅನೇಕ ನೀತಿಯ 
ಹಾಡುಗಳು ಈಗಲೂ ಜನರ ಬಾಯಲ್ಲಿನೆ; ಸಂಗ್ರಹಗೊಂಡು ಅಚ್ಚಾಗಿ 
ಪ್ರಕಟಿವಾದುದೂ ಉಂಟು. ಆದರೆ ಆ ನೀತಿಯ ಗೀತಗಳಲ್ಲಿ ಹಲವಾರು 
ಶ್ರೀಪುರಂದರದಾಸರ ಮೂಲಕೃತಿ ಗಳಲ್ಲ; « ತಂದೆ ಪುರಂದರ « ಗುರುತಂದೆ 
ಪುರಂದರ? «ಗುರುಪುರಂದರ? « ಕರ್ತ್ನೃಪುರಂದರ' « ಶ್ರೀಶಪುರಂದರ' 
ವರದ ಪುರಂದರ? ಎಂಬ ಅಂಕಿತಗಳಿಂದ ಕೂಡಿದ್ದು, ಸಾಮಾನ್ಯ ಜನರು 
ಅವುಗಳನ್ನೂ ಪುರಂದರದಾಸರ ಕೃತಿಗಳೆಂದೇ ಭಾವಿಸಿ ಹಾಡುತ್ತಿರುತ್ತಾರೆ. 
ಸೂಕ್ಷ ಒದೃಷ್ಟಿಯಿಂದ ನೋಡುವ ಸಾಹಿತ್ಯವಿಮರ್ಶಕರಿಗೆ, ಅವುಗಳ ಭಾಷೆ, 
ವಿಷಯ, ಲಯ-ಗತಿಗಳು ಕೇವಲ ಆಭಾಸ-ಅನುಕರಣಗಳೆಂದು ಕಾಣ- 
ದಿರವು. ನಾವು ಅಂತಹ ಆಭಾಸ-ಅನುಕರಣಗಳಾಗಿ ಕಂಡ ಹಾಡುಗಳನ್ನು 
ಈ ಸಂಕಲನದಲ್ಲಿ ಸೇರಿಸಿಕೊಂಡಿಲ್ಲ. ಸರಿಯಾದ ಸಂಶೋಧನೆಯ ಕಾರ್ಯ 
ನಡೆದರೆ ಈ ಬೇರೆಬೇರೆ ವಿಶೇಷಣಾನ್ಸಿತ ಪುರಂದರನಿಠಲಾಂಕಿತ ಕವಿಗಳು 
ಯಾರೆಂಬುದೂ, ಅವರ ದೇಶ-ಕಾಲಗಳಾವುವೆಂಬುದೂ ಗೊತ್ತಾಗಬಹುದು. 
ನಮಗೆ ಗೊತ್ತಾದ ಉದಾಹರಣೆಗಳೆರಡನ್ನು ಹೇಳಬೇಕೆಂದರೆ: ಗುರು- 
ಪುರಂದರನಿಠಲಾ-ಕಿತರು ಶ್ರೀರಾಘವೇಂದ್ರತೀರ್ಥ ಶ್ರೀಪಾದಂಗಳವರ ತರು- 
ವಾಯದವರು. ಇವರು ಶ್ರೀರಾಘವೇಂದ್ರ ಗುರುಗಳನ್ನು ಕುರಿತು ರಚಿಸಿದ : 
ಪದ್ಯವೊಂದು ನಮಗೆ ದೊರೆತಿದೆ. ಇದೇ ಗುರುಪುರಂದರವಿಠಲಾಂಕಿತರು, 
ಪೀೀಪುರಂದರದಾಸರ ಮಾಹಾತ್ಮ 3ನನ್ನು ಪ್ರಕಟಿಸುವಂತಹ ಹತ್ತೆಂಟು ಪದ್ಯ- 
ಗಳನ್ನು ಬರೆದಿದ್ದಾರೆ. ಆ ಪದ್ಯಗಳಲ್ಲಿ ದಾಸರ ವಿಷಯಕವಾದ ಆದ್ಭುತ ಘಟನೆ. 
ಗಳೇ ತುಂಬಿವೆ. ದಾಸರ ವಾಸ್ತವಜೀನನವು ಆ ಪದಗಳಿಂದ ಸ್ವಲ್ಪವೂ ಗೊತ್ತಾ- 
ಗುವಂತಿಲ್ಲ. ಇತಿಹಾಸಜ್ಞಾನದ ಅಭಾವದ ಮೂಲಕ, ನಮ್ಮ ನಾಡಿನ ಹರಿ- 
ದಾಸಸರಂಸರೆಯವರು « ಗುರುಪುರಂದರದಾಸ'ರನ್ನು ಶ್ರೀಪುರಂದರದಾಸ 
ಸಮಕಾಲೀನರೆಂದೂ, ಅವರಿಂದಲೇ ದೀಕ್ಷೆಸಡೆದ ಶಿಷ್ಯರೆಂದೂ ಹೇಳುತ್ತಾರೆ. 
ಪುರಂದರದಾಸರ ಜೀವನದ ಬಗೆಗೆ ಬರೆದ ಅವರ ಅದ್ಭುತ ಘಟನೆಗಳೇ 
ದಾಸರ ಸತ್ಯಜೀನನಚರಿತ್ರೆಯೆಂದು ನಂಬಿ ನಡೆಯುತ್ತಾರೆ. ಕೇವಲ 


ಹನ್ನೊಂದು 


ಶ್ರದ್ಧಾವಂತರು ಆ ಅದ್ಭುತ ಘಟನೆಗಳೆಲ್ಲ ಸತ್ಯವೆಂದು ವಿಶ್ವಾಸವಿರಿಸಬಹುದು; 
ಆದರೆ ಇತಿಹಾಸಸ್ರಜ್ಞ್ಜೆ ಯುಳ್ಳ ವಾಸ್ತವದೃಷ್ಟಿಯವರಿಗೆ ಗುರುಪುರಂದರ- 
ದಾಸರ ಆ ಹಾಡುಗಳೆಲ್ಲ ಅಂಧಶ್ರದ್ಧೆಯ ಬಣ್ಣಗಾರಿಕೆಯವಾಗಿ ತೋರ- 
ಬಹುದು. ಪುರಂದರದಾಸರ ಮಾಹಾತ್ಮ ಪ್ರದರ್ಶನಕ್ಕೆ ಈ ಬಗೆಯ ಆಸಂ- 
ಗತ-ಅದ್ಭುತ ಘಟನೆಗಳನ್ನೊಳಗೊಂಡ ಕಟ್ಟುಕಥೆಗಳೇನೂ ಬೇಕಾಗಿಲ್ಲ; 
ಅವರು ರಚಿಸಿದ ಸಾಹಿತ್ಯ-ಸಂಗೀತಾತ್ಮಕ ಕೃತಿಗಳು ಅದಕ್ಕೆ ಸಾಕೆನಿಸು- 
ವಂತಿವೆ. ಪುರಂದರದಾಸರ ಚರಿತ್ರೆಯ ವಿಷಯವನ್ನು ಹೆಚ್ಚಾಗಿ ಹೇಳಿದವರು 
ಗುರುಪುರಂದರದಾಸರು. ಆದರೆ ಇತಿಹಾಸ ಸಂಶೋಧಕರಿಗೆ ಅವರ ಆ 
ಹೇಳಿಕೆಯಲ್ಲಿ ಯಾವ ನಿಜಾಂಶವೂ ದೊರೆಯದೆ, ಅವರು ನಿರಾಶರಾಗ- 
ಬೇಕಾಗುವುದು. 


ಇನ್ನು ತಂದೆ ಪುರಂದರವಿಠಲ' ಎಂಬ ಅಂಕಿತದ ದಾಸರ ವಿಚಾರ. 
ಅವರು ಕಳೆದ ಶತಮಾನದ ಕೊನೆಯ ಭಾಗದಲ್ಲಿ ಆಂಧ್ರಪ್ರದೇಶದಲ್ಲಿ ಹುಟ್ಟಿ 
ಬೆಳೆದ ಹರಿದಾಸರು. ಪುರಂದರದಾಸರು ಕನಸಿನಲ್ಲಿ ಕಾಣಿಸಿಕೊಂಡು, 
ತಮಗೆ ದಾಸದೀಕ್ಷೆಯನ್ನೂ ಅಂಕಿತವನ್ನೂ ಕೊಟ್ಟರೆಂದು ಅವರೇ ಹೇಳು- 
ತ್ತಾರೆ. ಈ ಇಪ್ಪತ್ತನೆಯ ಶತಮಾನದ ಪ್ರಾರಂಭದಶಕದಲ್ಲಿಯೂ ಅವರು 
ಬದುಕಿದ್ದರು. ಅವರು ರಚಿಸಿದ ಕೆಲವೊಂದು ಕೀರ್ತನೆಗಳನ್ನು ಸಂಗ್ರಹಿಸಿ, 
ಅವರ ಶಿಷ್ಯರಾದ ಃ ಗುರುತಂದೆ ಪುರಂದರವಿಠಲ? ಎಂಬವರು ನಾಗರೀ 
ಲಿಸಿಯಲ್ಲಿ ಅಚ್ಚುಹಾಕಿಸಿ ಪ್ರಕಟಿಸಿದ್ದಾರೆ. ಉಡುಪಿಯ ಪುರಂದರದಾಸರ 
ಕೀರ್ತನೆಗಳ ೫ ಭಾಗಗಳಲ್ಲಿ ಅಲ್ಲಲ್ಲಿ ಸೇರಿಕೊಂಡಿರುವ «ತಂದೆ ಪುರಂದರ- 
ವಿಶಲ' ಎಂಬ ಅಂಕಿತದ ಹಾಡುಗಳು, ಮೂಲ ಪುರಂದರದಾಸರ ಕೃೃತಿ- 
ಗಳಾಗಿರದೆ, ಆಧುನಿಕರಾದ ಈ " ತಂದೆ ಪುರಂದರವಿಠಲ? ಎಂಬ ಹರಿದಾಸ- 
ರವೇ ಆಗಿವೆ. ಸಂಶೋಧನೆಯ ಸೂಕ್ಷ ಒದೃಸ್ಟಿಯಿರದೆಹೋದರೆ, ಶ್ರೀಪುರೆಂ- 
ದರದಾಸರ ಹೆಸರಿನಲ್ಲಿ ಇನ್ನಾರ ಹಾಡುಗಳನ್ನೋ ಪ್ರಕಟಿಸುವ ಅಪಚಾರ 
ನಡೆಯುತ್ತದೆ. 


ಈ ಬಗೆಯ ಅಪಚಾರ ನಮ್ಮಿಂದ ಆಗಬಾರದೆಂದು ನಾವು ಸಾಕಷ್ಟು 


ತ ತಕ್‌ ತ ೨ ಹ 
ಜಾಗೃತಿಯನ್ನು ವಹಿಸಿದ್ದೇವೆ. ಆದರೂ ನಮ್ಮ ಅಪೇಕೆಯನ್ನು ಮಾರಿಯೂ, 
ಳು J. ೧ ಹಿ 2, PR 


ಹನ್ನೆರಡು 


ಶ್ರೀಪುರಂದರದಾಸರವಲ್ಲದ ಕೃತಿಗಳು ಇದರಲ್ಲಿ ಬಂದು ಸೇರಿಕೊಂಡಿದ್ದರೆ, 
ಅದು ನಮ್ಮ ಅಸಾಮರ್ಥ್ಯವೆಂದು ಭಾವಿಸಿ, ಬಲ್ಲವರು ನಮ್ಮನ್ನು ಕ್ಷಮಿಸ- 
ಬೇಕು, ಆದ. ತಪ್ಪುಗಳು ಅನಿವಾರ್ಯವೆಂದು ಭಾವಿಸಿ, ಅವುಗಳನ್ನು 
ತಿದ್ದಲು ನೆರವನ್ನು ನೀಡಬೇಕು. 


೫ ಸಂಕಲನದಲ್ಲಿ ನಿಭಾಗಗಳು 


ನಮಗೆ ದೊರೆತ. ಹಾಡು, ಸುಳಾದಿ, ಉಗಾಭೋಗಗಳನ್ನು ವಿಷ- 
ಯಾನುಗುಣವಾಗಿ ಆರು ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ: ೧ ನಾಮ- 
ಸ್ಮರಣನೀತಿ, ೨ ಭಕ್ತಿಸಾಧನನೀತಿ, ೩ ಸದಾಚಾರನೀತಿ, ೪ ಮಾನವನೀತಿ, 
೫ ಸಾಮಾನ್ಯನೀತಿ, ೬ ಸರ್ಯಾಯನೀತಿ-ಎಂದು ಆ ವಿಭಾಗಗಳಿಗೆ ಹೆಸರು. 
ಮೊದಲಿನ ಮೂರು ವಿಭಾಗಗಳಲ್ಲಿ ಬರುವ ಕೀರ್ತನೆ-ಉಗಾಭೋಗಗಳು, 
ಹರಿಭಕ್ಷನ ಸಾಧನೆಗೆ ಆವಶ್ಯಕವಾದ ನೀತಿನಿಯಮ-ಆಚಾರವಿಧಿಗಳನ್ನು 
ಉಪದೇಶಿಸುವಂತಹವಿರುವುವು; ಮಿಕ್ಕು ಮೂರು ವಿಭಾಗಗಳಲ್ಲಿ ಮಾನ- 
ವನ ಐಹಿಕಜೀವನವನ್ನು ಸುಂದರಗೊಳಿಸುವ ಲೌಕಿಕನೀತಿಬೋಧಿಗಳಿಂದ 
ಕೂಡಿರುವುವು. ಕೃತಿಗಳ ಸ್ಥಾಯಿಸಾಭಾವ ನೀತಿ ಬೋಡೆಯಾದರೂ, ಅವು- 
ಗಳ ಸಾಹಿತ್ಯರಚನಾಚಮತ್ಕಾರಗಳಲ್ಲಿ ವೈವಿಧ್ಯವೂ, ನಾವೀನ್ಯವೂ ಕಾಣ- 
ದಿರವು. 


ಮೊದಲನೆಯದಾದ « ನಾಮಸ್ಮರಣನೀತಿ? ವಿಭಾಗವನ್ನೇ ಈಗ 
ತೆಗೆದುಕೊಳ್ಳೋಣ, ಹರಿದಾಸದೀಕ್ಷೆ ವಹಿಸದವನಲ್ಲದೆ ಹೋದರೂ ಪ್ರತಿ- 
ಯೊಬ್ಬ ಮಾನವನೂ ಆಸ್ತಿಕ್ಯಭಾವದವನಾಗಿರಬೇಕೆಂಬುದು ಶ್ರೀಪುರಂದರ- 
ದಾಸರ ಆದೇಶವಾಣಿ. ಮಾನವನಾಗಿ ಹುಟ್ಟಿ ದವನು ಮರೆಯದೆ ಮಾಡ- 
ಬೇಕಾದ ಮುಖ್ಯ ಕರ್ತವ್ಯವೆಂದರೆ, ಶ್ರೀಹರಿಯ ನಾಮಸ್ಮರಣೆ. ನಾಮ- 
ಸ್ಮರಣೆ ಮಾಡಬೇಕೆಂಬ; ಬೋಧೆಯನ್ನು ದಾಸರು, ಒಂದೊಂದು ಹಾಡಿನಲ್ಲಿ 
ಒಂದೊಂದು ಬಗೆಯ ಕೃತಿತಂತ್ರವನ್ನು ಬಳಸಿ ಮಾಡಿದ್ದಾರೆ. ' « ನಾರಾ- 
ಯಣನೆಂಬ ನಾಮವ ನೇಮದಿ ನೆನೆಯುತಿರೆಚ್ಚಠಿಕೆ!` ಎಂದು ವೇತ್ರಧಾರಿ- 
ಗಳಾಗಿ ಎಚ್ಚರಿಕೆಕೊಡುತ್ತ, ಮಾನವನನ್ನು ಹಾಳುಮಾಡುವ ನಿಷಯ- 


ಹದಿಮೂರು 


ವಿಕಾರಗಳು ಎಂತಹವೆಂಬುದನ್ನು ನೇರವಾದ ಮಾತುಗಳಲ್ಲಿಯೆ ಹೇಳಿ- 
ದ್ದಾರೆ: | 
ಎ 


ಪರರು ಮಾಡಿದ ಪಾತಕವ ನಾಲಗೆಯೊಳುಚ್ಚರಿಸದಿರೆಚ್ಚರಿಕೆ |) 
« ಗುರು-ಹಿರಿಯರ ಸೇವೆ ಮಾಡದೆ ಉದರವ ಹೊರೆಯದಿರೆಚ್ಚರಿಕೆ |) 
"ಹೀನ ಮಾನಿನಿಯರ ಧ್ಯಾನ ಕಾನನದೊಳಗಿಳಿಯದಿರೆಚ್ಚರಿಕೆ! : 
. ನಾನೆಂಬ ಅಹಂಕಾರ ಮಾಡಿ ನರಕದೊಳು ನರಳದಿರೆಚ್ಚರಿಕೆ ! |) 

" ನಡೆವಾಗ ನುಡಿವಾಗ ಗಿಡವೆಲ್ಲ ನಂಟರು ಕಡೆಗಿಲ್ಲ ಎಚ್ಚ ರಿಕೆ | 
ಕೊಡುಗೈಯ ಮಾಡದೆ ಮಡಗಿದ ಧನ ಸಂಗಡ ಬಾರದಿಚ್ಚರಿಕೆ! |» 
" ಒಡೆಯ ಶ್ರೀಪುರಂದರವಿಠಲನ ನೆನೆದು ನೀ ಕಡೆಹಾಯೊ ಎಚ್ಚರಿಕೆ!? 


ಮಾನವನು ಸೀತಿವಂತನಾಗಿ ಬಾಳನ್ನು ನಡೆಸುತ್ತ ಶ್ರೀಹರಿಯ 
ನಾಮಸ್ಮರಣೆ ಮಾಡುತ್ತಹೋದರೆ ಸಾಕು; ಇದರಿಂದ ಅವನಿಗೂ ಸಿಮಾ- 
ಧಾನ- ಗಳು ದೊರೆಯುವುವು. ಅವನಂತಹ ಜನರಿಂದಲೇ ಸಂಘಟತ- 
ವಾದ ಸಮಾಜಕ್ಕೂ ಸಮಾಧಾನ-ಸುಖಗಳು ಸಿಕ್ಯುವುವು. ಶ್ರೀಹರಿಯ 
ಸ್ಮರಣೆಯನ್ನು ಮಾಡದ ಮರೆವುಗೇಡಿಗಳ ಮೇಲೆ ಒಮ್ಮೊಮ್ಮೆ ರೊಚ್ಚಿ ನ 
ಕಿಚ್ಚನ್ನೂ 3 ತೂರುವರು : 


ನಾರಾಯಣ ಎನ್ನೆಬಾರದೆ ನಿಮ್ಮ 
ನಾಲಗೆಯೊಳು ಮುಳ್ಳು ಮುರಿದಿಹುದೆ?? 


ಹರಿನಾಮಸ್ಮರಣೆಯು ಬಲು ಸುಲಭಸಾಧನೆ. ಮಾನವನನ್ನು ಕೂಡಲೆ 
ಆದರ್ಶದ ಬಳಿ ಒಯ್ಯುವ ಶೀಘ್ರ ಗಾಮಿವಾಹಕ. ಹರಿಸ್ಮರಣೆ ಮಾಡು- 
ವವನಿಗೆ ತೀರ್ಥ-ಕ್ಷೇತ್ರಗಳ ತಂಟೆ ಬೇಕಿಲ್ಲ. ಜಸ-ತಪ-ವ್ರತಗಳ ತೊಂದರೆ 
ಬೇಕಿಲ್ಲ. « ಸತಿ- ಟು ಬಿಟ್ಟು ಯತಿಗಳಾಶ್ರಮ' ತೆಗೆದುಕೊಳ್ಳ ಬೇಕಾದ 
ಕಾರಣವೂ ೨ 


: ಸೃಢಿವಿಯೊಳಗೆ ನಮ್ಮ ಪುರಂದರವಿಠಲನ 
ಅತಿ ಭಕುತಿಯಿಂದಜೊಮ್ಮೆ ನೆನೆದರೆ ಸಾಲಜಿ? ' 


ಹದಿನಾಲ್ಕು 


ಎಂದು ಸಲುಗೆಯ ಸಿಟ್ಟಿನಿಂದಲೇ ಕೇಳಿದ್ದಾರೆ. ಮತ್ತೊಂದು ಸದ್ಯದಲ್ಲಿ 
ಮಾನವನ ಮನಸ್ಸನ್ನು ಪ್ರೀತಿಯಿಂದ ತಡಹುತ್ತ ಹೇಳುವರು : 


: ಮರೆಯಬೇಡ ಮನವೆ ನೀನು 
ಹರಿಯ ಸ್ಮರಣೆಯ | ಪಲ್ಲವಿ ॥ 


ಯಾಗ-ಯಜ್ಞ ಮಾಡಲೇಕೆ ? 
ಯೋಗಿ-ಯತಿಯು ಆಗಲೇಕೆ 
ನಾಗಶಯನ ನಾರದವಂದ್ಯನ 
ಕೂಗಿ ಭಜನೆ ಮಾಡೊ ಬೇಗ! ? 
ಹರಿಯಸ್ಮರಣೆ ಮಾತ್ರದಿಂದ 
ದುರಿತಘೋರವೆಲ್ಲ ನಾಶ 
ಸರಮಪುರುಷ ಪುರಂದರವಿಠಲ 
ಪರದ ಪದನಿ ಕೊಡುವನಯ್ಯ |» 


ಇನ್ನೊಂದೆಡೆಯಲ್ಲಿ . ಹರಿಯ ನೆನೆಯಿರೋ ನಮ್ಮ ಹೆರಿಯ ನೆಕೆ- 
ಯಿಠೋ! ಬರಿದೆ ಮಾತನಾಡಿ ಬಾಯ ಬರಡುಮಾಡಿ ಕೆಡಲುಬೇಡಿ |? 
ಎಂದು ಬೇಸರದ ಬಿರುನುಡಿಗಳನ್ನಾಡಿದರೆ, ಮತ್ತ್ಕೊಂದೆಡೆಯಲ್ಲಿ « ಹರಿ- 
ಯೆನ್ನದಿರೆ ನಿನಗೆ ನರಹರಿಯಾಣೆ!? ಎಂದು ಒತ್ತಾಯಪಡಿಸುತ್ತಾರೆ. 
4 ಹರಿಯ ನೆನೆಯದ ನರಜನ್ಮವೇಕೆ? ನರಹರಿಯ ಕೊಂಡಾಡದ ನಾಲಗೆ- 
ಯೇಕೆ? ಎಂದೊಮ್ಮೆ ಕೆಣಕುನುಡಿಗಳನ್ನಾಡಿದರೆ, " ಹರಿಕಥಾಮೃತ 
ಸವಿಯ ಹರಿದಾಸರಲ್ಲದೆ, ದುರುಳ ಮಾನವರದರ ಪರಿ ಬಲ್ಲರೇನಯ್ಯ?` 
ಎಂದು ಸರ್ಯಾಯವಚನಗಳಲ್ಲಿ ತಿಳಿಸಿಕೊಡುತ್ತಾರೆ. ಪುರಂದರದಾಸರ 
ನೀತಿ-ನಿಯಮಗಳಲ್ಲಿ « ಹರಿನಾಮಸ್ಮರಣೆ ' ಇದು ಮೊತ್ತಮೊದಲನೆಯದು. 


ಶ್ರೀಹರಿಯ ವಿಷಯಕವಾದ ಉತ್ಕಟಭಕ್ತಿಯಿಲ್ಲದೆ, ಬರೀ ಹರಿನಾಮ- 
ಸ್ಮರಣೆಯಿಂದ ಗುರಿಯನ್ನು ತಲ್ಪಲಿಕ್ಕೆ ಸಾಧ್ಯವಿಲ್ಲವೆಂದು ದಾಸರು ಮತ್ತೆ- 
ಮತ್ತೆ ಹೇಳಿದ್ದಾರೆ. ಆತ್ಮಗೀತವೊಂದರಲ್ಲಿ ಎಲ್ಲರಿಗೂ ಸಮನ್ವಯಿಸುವಂಕೆ, 
ಪರ್ಯಾಯವಾಗಿ ಹೀಗೆ ಬೋಧಿಸಿದ್ದಾರೆ : 


ಹದಿನೈದು 


" ದಾಸನೆಂತಾಗುವೆನು ಧರೆಯೊಳಗೆ ನಾನು-- 
ವಾಸುಜೀವನಲಿ ಲೇಶಭಕುತಿಯ ಕಾಣೆ | ಪಲ್ಲ ॥ 


x ೫ + x 
" ಅರ್ಥದಲ್ಲಿಯೆ ಮನಸು ಆಸಕ್ತವಾಗಿದ್ದು 


ವ್ಯರ್ಥವಾಯಿತು ಜನ್ಮ ವಸುಥೆಯೊಳು ॥ 
ಅರ್ತಿಯಿಂದಲಿ ಹರಿಯ ಅರ್ಚಿಸಿದ್ದಿಲ್ಲನಾ 


ಸತ್ಯ-ಶೌಚಗಳರಿಯೆ ಸಜ್ಜನರು ಕೇಳಿ | | ೨ 1 
ಅರ್ಥ-ಕಾಮಗಳ ವಿಷಯದಲ್ಲಿ ಅನಾಸಕ್ತಿ, ಸತ್ಯ-ಶೌಚಾಚಾರಗಳಲ್ಲಿ 


ಸಂಪೂರ್ಣ ಆಸಕ್ತಿ ಇವು ಹೆರಿದಾಸನ ಪ್ರಮುಖ ಲಕ್ಷಣಗಳು. ಹರಿದಾಸ- 
ತನದ ಪ್ರಾರಂಭಜೇವನದಲ್ಲಿ, ಇನ್ನೂ ಭಕ್ತಿಯ ಸಾಧನೆಯಲ್ಲಿರುವಾಗ, 
ಚಂಚಲಮನಸ್ಸಿನ ಲೌಕಿಕವಿಷಯಗಳ ಕಡೆಗಿನ ಹರಿದಾಟವನ್ರು ತಡೆಯಲು 
ಮಾನವನು ತುಂಬ ಕಷ್ಟ-ಕಳವಳಗಳನ್ನು ಅನುಭವಿಸಬೇಕಾಗುವುದೆಂಬ 
ಮಾತನ್ನು, ತ್ರೀಪುರಂದರದಾಸರು ಆತ್ಮಗೀತಗಳ ತಂತ್ರವನ್ನು ಬಳಸಿ, 
ಅನೇಕ ಹಾಡುಗಳಲ್ಲಿ ಹೇಳಿದ್ದಾರೆ : 


- ಕೆಟ್ಟಿನಲ್ಲೊ ಹರಿಯೆ--- 

ಸಿಟ್ಟುಮಾಡಿ ಎನ್ನ ಬಿಟ್ಟು ಕಳೆಯಬೇಡ ॥ 
ಬಂದೆನು ನಾ ತಂದೆ-ಶಾಯಿಗಳುದರದಿ 
ಒಂದನೂ ಅರಿಯದೆ ಬಾಲಕತನದೊಳು 
ಮುಂದುವರಿದ ಯೌವನದೊಳು ಸತಿ-ಸುತ 
ರಂದವ ನೋಡುತ ನಿನ್ನ ನಾ ಮರೆತೆನು? 


ಲೌಕಿಕ ಸುಖಭೋಗಗಳು ಕ್ಷಣಿಕ, ನಶ್ವರ--ಎಂಬುದರ ಅರಿವು 
ಇಲ್ಲದೆ, ಮಾನವಜೀವನದ ಗುರಿಯು ಕೇವಲ ಲೌಕಿಕ ಸುಖಾಸಕ್ತಿಯಲ್ಲ. 
ವೆಂಬುದನ್ನು ತಿಳಿದುಕೊಳ್ಳದೆ, ದೇವರ ಅಸ್ತಿತ್ವವನ್ನು ಒಪ್ಪಿಕೊಂಡರೂ 
ಸಾಮಾನ್ಯ ಮಾನವರು, ಜೀವರನ್ನು ಮರೆತು ಲೌಕಿಕ ವಿಷಯಗಳಿಗೆ 
ಲುಬ್ಬರಾಗುವರು. ಆ ಲೌಕಿಕನಿಷಯನಿಶಾಚಿ, ಯಾವಾಗ ಮುನಿದು 


ಹದಿನಾರು 


ಮುಖದಮೇಲೆ ಏಟುಹಾಕೀತೆಂಬುದರ ನಿಯಮವಿಲ್ಲ. ಆದರೂ ಈ ದೈವ- 
ಸತ್ಯದ ಜಾಗೃತಿಯಿಲ್ಲದ ಜೀವಿಗಳು, ಕತ್ತಿಯ ಬಾಯಿಗೆ ಹತ್ತಿದ ಜೇನು- 
ತುಪ್ಪವನ್ನು ನಾಲಗೆಯಿಂದ ನೆಕ್ಟಲು ಸಿದ್ದರಾಗುವರು. ಯತದ ಕತ್ತಿ- 
ಯಲಗು ನಾಲಗೆಯನ್ನು ತುಂಡರಿಸಿದಾಗ, ಆ ನೋವನ್ನು ಸಹಿಸದೆ ದೇವರ 
ಹೆಸರು ಹಿಡಿದು ಕೂಗುವವರೇ ಲೋಕದಲ್ಲಿ ಬಹಳ ಜನರು, ಸಂಕಟಿಕಾಲ- 
ದಲ್ಲಿ ವೆಂಕಟರಮಣನನ್ನು ನೆನೆಯುವವರೇ ಇರುವರು. ಇಂತಹ ಸಂದರ್ಭಾ- 
ರ್ತರಿಗೆ ಶ್ರೀಹರಿಯ ಭಕ್ತಿಯೆಂದೂ ಸಿದ್ಧಿ ಸದು. ಇದೇನು ಸ್ವಾನುಭವವೋ, 
ಲೋಕನಿರೀಕ್ಷೆಯ ಫಲವೋ--ಪುರಂದರದಾಸರು ಹೀಗೊಂದು ಆತ್ಮ 
ಗೀತವನ್ನು ರಚಿಸಿದ್ದಾರೆ 


.ಎಂತಹುದೊ ನಿನ್ನ ಭಕುತಿ? 

ಸಂತತ ನಿನ್ನ ದಾಸರ ಸಂಗವಿರಜಿನಗೆ?' 
ವ್ರಣವನಾಶಿಪ ಕುರುಡುನೊಣ ಮೊಸರ ಕಂಡಂತೆ 
ಧನಿಕರ ಮನೆಗೆ ಕ್ಷಣಕ್ಷಣಕೆ ಪೋಗಿ | 

ತನುಬಾಗಿ ತುಟಯೊಣಗಿ ಅಣಕನುಡಿ ಕೇಳ್ದ ಕೃ- 
ಪಣ ಮನಕೆ ಎಂತಹುದು ನಿನ್ನಯ ಭಕುತಿ? ॥? 


೬ ಹರಿಭಕ್ತಿಸಾಧನೆಯ ನಿಧಾನ 


ಸಾಮಾನ್ಯ ಮಾನವನು ಲೌಕಿಕವಿಷಯಗಳ ಲಾಲಸೆಗೆ ಸೆರೆಸಿಕ್ಟು 
ಸಾಮಾನ್ಯಬುದ್ಧಿಯ ಸ್ವಾರ್ಥಿಜನರನ್ನ್ನೇ ಅನುಸರಿಸತೊಡಗಿದರೆ, ಅವನಿಗೆ 
ಹರಿಭಕ್ತಿಯು ಸಾಧ್ಯವಾಗುವ ಬಗೆ ಹೇಗೆ? ಆದುದರಿಂದಲೇ ಶ್ರೀಹರಿಯ 
ದಾಸನಾಗಬೇಕೆನ್ನುವವನು, ಯಾವಾಗಲೂ ಶ್ರೇಷ್ಠರಾದ ಹರಿಶರಣರ ಸಂಗ- 
ದಲ್ಲಿಯೇ ಇರಬೇಕೆಂದು ದಾಸರು ಈ ಹಾಡಿನಲ್ಲಷ್ಟೇ ಅಲ್ಲ, ಅನೇಕ ಹಾಡು- 
ಉಗಾಭೋಗಗಳಲ್ಲಿ ವಿವರಿಸಿರುವರು. ಅದರಂತೆಯೇ ಭಕ್ಕನಾಗಜೇಕೆನ್ರು- 
ವವನು ದೇಹದ ಅನಿತ್ಯತೆಯನ್ನೂ, ಅದರ ರಚನೆಯ ವಿಷಯಕವಾದ 
ಬೀಭತ್ಸಭಾವವನ್ನೂ ಅರಿತುಕೊಳ್ಳಬೇಕು. ಇಂದಿನ ನವವಿಚಾರಿಗಳು, 


ದಾಸರ ಈ ಬಗೆಯ ಸಾಹಿತ್ಯ ಮಾನವರನ್ನು ನಿರಾಶಾವಾದಿಗಳನ್ನಾಗಿ 


ಹದಿನೇಳು 


ಮಾಡುವುದೆಂದು ಬೀಳುಗಳೆದು ನುಡಿಯುವುದುಂಟು. ಈ ಬೀಳುಗಳೆತ, 
ದಾಸರ ತತ್ತ್ವಜ್ಞಾನದ ಒಳದಿರುಳನ್ನು ತಿಳಿದುಕೊಳ್ಳದೆ, ಕೇವಲ ಲೌಕಿಕ 
ಜೀವನವನ್ನು ಬಯಸುವ ಸಂಕುಚಿತದೃಷ್ಟಿಯವರು ಆಡುವ ಮಾತು. 
ಗ ಅನಿತ್ಯ ತೆ-ಅಸಹ್ಯ ತೆಗಳ ಬಗೆಗೆ ದಾಸರು ಹೇಳುವ ಯಾಶೆ ಮಾತು 

ಸತ ವೆನಿಸುವುದು? ಹುಟ್ಟಿ ದ ದೇಹಕ್ಕೆ ರೋಗ- ಮುಪ್ಪು-ಮರಣಗಳು 
“ಇಸ ಸುಳ್ಳೇ? ದೇಹವ ರಕ್ತ ಮಾಂಸ ಅಸ್ತಿ ನರ ವಸೆಗಳಿಂದ ಫಟತ- 
ವಾದುದು ಸುಳ್ಳ. €? ದೇಹಧಾರಿಯಾಗಿ ಹುಟ್ಟಿ ಬರಬೇಕಾದ ಜೀವ, ತಾಯಿಯ 
ಹಾರ್ಟಾಕಯನ ಕೊಳೆಯಲ್ಲಿ ಮುಳುಗಿ ಕಳವಳಿಸಬೇಕಾದುದು ಸುಳ್ಳೇ? 
ರೋಗವಿಕೃ ತಿಗಳಿಂದ ದೇಹವು ವಿಕಾರಗೊಳ್ಳುವುದು ಸುಳ್ಳೇ? ಮ 
ಸುಳ್ಳಲ್ಲ; p> ಈಸ ಸತ್ಯದ ಭೀಕರತೆಯನ್ನು ಕಂಡು “ie ಸಹಿಸುವ 
ಗಟ್ಟಿಗತನ ನಮ್ಮ ನವವಿಚಾರಿಗಳಲ್ಲಿ ಇರುವುದಿಲ್ಲ. ಅವರು ಅಪೇಕ್ಷಿಸುವ 
ಆಶಾವಾದವೆಂದರೆ, ಸತ್ಯದ ಭೀಕರತೆಯ ಮೇಲೆ ಅಸತ್ಯದ ಮೆರುಗಿನ 
ಸರದೆಯನ್ನೆಳೆದು, ಆ ಅಸತ್ಯತೆಯನ್ನೇ ಸತ್ಯವೆಂದು ಸಾರಬೇಕೆಂಬುದು. 
ಲೌಕಿಕ ವಿಷಯಗಳಲ್ಲಿ ಹುದುಗಿಕೊಂಡಿರುವುದು ಈ ಬಗೆಯ ಹೊರಮಿಂಚೆ- 
ವಿಂದ ಕೂಡಿದ ಅಸ ಸತ್ಯ. ಸಾಮಾನ್ಯ ಮಾನವರು ಬಯಸಿ ಬಾಯ್‌ ಬಿಡು- 
ವುದು ಇಂತಹ ಹೊರಲು ಅಸ ಸತ್ಯವನ್ನು ಅಪೇಕ್ಷಿಸಿಯೆ! ಇದರ ವಾಸ್ತವ 
ಸ್ಪರೂಸವನ್ನು ಸರಿಯಾಗಿ ಅರಿತ ನಮ್ಮ ಸತ್ಯ ದ್ರಷ್ಟಾರ ಯಹಿಗಳು ಭಗ- 
ವಂತನನ್ಸಿ ಹೆಗೆ ಮೊರೆಯಿಟ್ಟ ರುವರು ಗೊತ್ತೇ? 


" ಹಿರಣ್ಮಯೇನ ಪಾತ್ರೇಣ ಸತ್ಯ ಸ್ಯಾ$ಪಿಹಿತಂ ಮುಖಂ | 
ತತ್‌ ತ್ವಂ ಪೂಷನ್ನಸಾವ್ರಣು ಸತ್ಯಧರ್ಮಾಯ 

ದೃಷ್ಟಯೇ ಶೆ 
ಶ್ರೀಪುರಂದರದಾಸರೂ ಈ ಖುಹಿಗಳ ವಿಚಾರಪರಂಪರೆಯವರು. 
ಸತ್ಯದರ್ಶನದನ್ಲಿಯೆ ಅಖಂಡಿತವಾದ ಸಂಪೂರ್ಣಾನಂದನಿದೆಯೆಂಬುದನ್ನು 
ನಂಬಿನವರು. ಎಂದಮೇಲೆ ಲೌಕಿಕ ಸ ಸತ್ಯಾಭಾಸವನ್ನು ಅವರು ಏಕೆ ಪುರ- 
ಬೆಕು? ಅಲೌಕಿಕವಾದ ಸತ್ಯ ಸಾಕ್ಲಾತ್ಸಾ ರದ ಮಾರ್ಗವನ್ನೇ ಅವರು 

Bese: ? 


ಹದಿನೆಂಟು 


ನರಜನ್ಮನು ಸತ್ಯದರ್ಶನದ ಸಾಧನಾವಕಾಶ ಎಂಬುದನ್ನು ದಾಸರು 
ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದಾರೆ. ಆದರೆ ನರಜನ್ಮದ ಪ್ರಯೋಜನ- 
ವನ್ನು ಹೇಗೆ ಮಾಡಿಕೊಳ್ಳಬೇಕು? 

« ನರಜನ್ಮ ಬಂದಾಗ ನಾಲಗೆಯಿರುವಾಗ ಕೃಷ್ಣಾ ಎನಬಾರದೇ 
ಎಂಬುದು ದಾಸರ ಹಾರಯಿಕೆ. ನರಜನ್ಮದಲ್ಲಿ ಅನಿವಾರ್ಯವಾಗಿ ಒದಗುವ 
ಕಷ್ಟ-ನಷ್ಟಗಳಿಂದ ಮುಕ್ತರಾಗಬೇಕೆಂದು ಎಲ್ಲರೂ ಬಯಸುವರು. ಆದರೆ 
ಆ ಮುಕ್ತಿ ಸುಮ್ಮನೆ ದೊರಕುವುದೇ? ಶ್ರೀಪುರಂದರದಾಸರು ಉಂಡುಂಡು 
ಮಲಗುವ ಪುಂಡ ಮುಕ್ತಿಕಾಮಿಗಳನ್ನು ಕುರಿತು ಹೀಗೆ ಕೇಳಿದ್ದಾರೆ ; 


ಸುಮ್ಮನೆ ಬಾಹೋದೆ ಮುಕ್ತಿ--ನಮ್ಮ 
ಚೆನ್ನಾದಿಕೇಶವನ ದಯವಾಗದನಕ?॥? 
ಚೆನ್ನಾದಿಕೇಶವನ ದಯವನ್ನು ಸಂಪಾದಿಸಬಲ್ಲ ಅಧಿಕಾರಿಜೀವಿಗಳು 
ಹೇಗೆ ಜೀಸಬೇಕೆಂಬುದನ್ನೂ ದಾಸರು ತಿಳಿನುಡಿಗಳಲ್ಲಿ ಅರುಹಿದ್ದಾರೆ 


" ಮನದಲ್ಲಿ ದೃಢನಿರಬೇಕುದುರ್‌- 

ಜನರ ಸಂಗತಿಯನು ನೀಗಲುಬೇಕು ॥ 

ಅನುಮಾನಂಗಳ ಬಿಡಬೇಕುತನ್ನ 

ತನು-ಮನ ಹರಿಗೆ ಒಪ್ಪಿಸಿಕೊಡಬೇಕು | 

ಕಾಮ-ಕ್ರೋಧವ ಬಿಡಬೇಕು ಹರಿ- 

ನಾಮಸಂಕೀರ್ತನೆ ಮಾಡಲುಬೇಕು ॥ 

ಹೇಮದಾಶೆಯ ಸುಡಬೇಕು--ತ- 

ನಾ ಮನ ಹರಿಯ ಪಾದದಲಿಡಬೇಕು ' ॥೨॥ 


೭ ಮಾನವಜೀವನದ ಆದರ್ಶ 


ದಾಸರ ಈ ಉಪದೇಶಗಳೂ ಇಂದಿನ ವರ್ತಮಾನದೃಷ್ಟಿಯ ನವ- 
ವಿಚಾರಿಗಳಿಗೆ ನೀರಸ ಮಾತಾಗಿ ತೋರಬಹುದು. ಮೇಲೆ ಹೇಳಿದ ಹಾಡಿ- 
ನಲ್ಲಿರುವ ವಿಧಿಗಳೆಲ್ಲವೂ ಹರಿದಾಸರಿಗೆ ಸಮನ್ಹಯಿವಂತಹವು. ಕಲಹವೇ 
ಜೀವನದ ಗುರಿಯೆಂದು ಹೇಳುವ ಪೌರುಷವಾದಿಗಳಿಗೆ ಇವು ನಿರರ್ಥವಾಗಿ 


ಹತ್ತೊಂಬತ್ತು 


ತೋರಬಹುದು; ಆದರೆ ಜಗತ್ತಿನಲ್ಲಿ ತಮ್ಮ ಅನ್ಯಾದೃಶ ಖೆ ಪೌರುಷವನ್ನು 
ಮೆರೆಯಿಸಿ, ಪರಾಧೀನ ಭಾರತೀಯರಲ್ಲಿ ಪ್ರಾಣಶಕ್ತಿಯನ್ನು ತುಂಬಿ, ಭಾರ- 
ತಕ್ಕೆ ಸಾ ಿತೆಂತ್ರ್ಯ ವನ್ನು ದೊರೆಕಿಸಿಕೊಟ ಇಂದಿನ ಕಾಲದ ವೀರಸಂತ-- 
ಮಹಾತ್ಮಾ SE ಸ ನವಿಟೇದನಟೆ ಆದರ್ಶಸಾಧನಗಳೆಂದು, 
ಈ ದಾಸರು ಹೇಳಿದ ನಿಧಿಗಳನ್ನೇ ವಿವರಿಸಿರುವರಲ್ಲವೇ? ಪುರಂದರದಾಸರು 
ಹೇಳುವ ಸತ್ಯಾಗ್ರಹಿಯ ಗುಣ-ಲಕ್ಷಣಗಳಿಗೂ, ಗಾಂಧೀಜಿಯವರು ಹೇಳುವ 
ಸತ್ಯಾ ಗ್ರಹಿಯ ಗುಣ-ಲಕ್ಷಣಗಳಿಗೂ ಏನಾದರೂ ವ್ಯತ್ಯಾಸವಿದೆಯೆ? 
ಕತ್ತ ರು ಹೇಳಿರುವ ಸತ್ಯಾಗ್ರಹಿಯ ಆಚಾರಗಳನ್ನೇ ದಾಸರು ಹೇಗೆ 
ಹೇಳಿಯಿನರು ನೋಡಿರಿ : 


. ಅಂಜಬೇಡ ಬೇಡವೆಲೇ ಜೀವ--ಭವ 
ಭಂಜನ ಹರಿ ಶರಣರ ಕಾವ | ಪಲ್ಲವಿ ॥ 


ಬಂದಷ್ಟರಿಂದಲಿ ಬಾಳಿಕೊ-.-ಬಲು 

ಸಂದೇಹ ಬಂದಲ್ಲಿ ಕೇಳಿಕೋ ॥ 

ನಿಂದಾ-ಸ್ತುತಿಗಳನು ತಾಳಿಕೊ--ಗೋ- 

ವಿಂದ ನಿನ್ನವನೆಂದು ಹೇಳಿಕೋ 1೧॥ 


ತೇ ೫ ಸೇ ತೇ 


ಸರವನಿತೆಯರಾಶೆಯ ಬಿಡು.--ನೀ 

ಹೆರಿಸರ್ವೋತ್ತಮನೆಂದು ಕೊಂಡಾಡು || 

ಸರಮಾತ್ಮನ ಧ್ಯಾನವ ಮಾಡು--ನಮ್ಮ 
ಸಿರಿಪುರಂದರವಿಕಲನ ನೀ ನೋಡು | ೩ 


ದಾಸರ ಭಕ್ತಿಸಾಧನೆ ಮಾನವನನ್ನು ಹೇಡಿಯನ್ನಾಗಿಸದು; ಅವನನ್ನು 
ನಿಜವಾದ ವೀರನನ್ನಾ ಗಿ ಮಾಡುವುದು. " ವೀರ? ಎಂದರೆ ಯುದ್ದ ವಾಡು: 
ವವನಸ್ಸೈೇ ಅಲ್ಲ; ಅತೆರ್ನೆಟ ನಾಶಕ್ಕಾಗಿ, ಧರ್ಮದ ಫ ಪ್ರತಿಷ್ಠಾ ಸನೆಗಾಗಿ 
ಮಾನವನು ಮಾಡುವ ತ್ಯಾಗ, ತಸ ಸ್ಪುಗಳು ಬೀರತನಸೆ! ಎನಿ ಸುವುವು. 
ದಾಸರ ಮತ್ತು ಮಹಾತ್ಮರ ಯಾಗೆವೋನದೇಶವಾಣಿಗಳು, ನಿಜವಾದ ವೀರ- 


ಇಪ್ಪತ್ತು 


ರನ್ನು ನಿರ್ಮಾಣ ಮಾಡುವುದಕ್ಕೆಂದು ಇರುವುವು. ಈ ವೀರರಿಗೆ ದೇವ- 
ಹಿತದ ಯಾವ ಕಾರ್ಯದಲ್ಲಿಯೂ ಭೀತಿಯಿರುವುದಿಲ್ಲ. ಇವರಿಗೆ ಮರಣದ 
ಬೀತಿಯಿಲ್ಲವಿಷ್ಟೇ ಅಲ್ಲ; ಮರಣವಿದೆಯೆಂಬುದನ್ನೂ ಇವರು ನಂಬುವುದಿಲ್ಲ. 

ಸಾಮಾನ್ಯ ಜನರು ತಿಳಿದುಕೊಂಡಿರುವ ಮರಣವನ್ನು, ಇವರು « ಜೀವದ 
ಹಳೆಯ ವಸ್ತ್ರ ದ ಬದಲಾವಣೆ? ಎಂದು ಹೇಳುವ ದೀವ್ಯ ವೀರರು. ಇವರ 
ಈ ಬಗೆಯ ಇಟ್ಟು ಇಂದಿನ ನವವಿಚಾರಿಗಳಲ್ಲಿ ಇರುವುಕಿ? ಬಹಳ ಕಾಲ 
ಬದುಕಬೇಕೆಂದು ಇವರ ಅಪೇಕ್ಷೆ; ಆದರೆ ಈ ಅಸಂಭವ ಸಂಗತಿಯನ್ನು 
ಸುಸಂಭವನ್ನಾ ಗಿಸಿಕೊಂಡವರು ಒಬ್ಬರಾದರೂ ಇದ್ದಾ ರೆಯೆ? - ಇಂದಿನ 
ವಿಜ್ಞಾನ ಮಾನವನಿಗೆ ನಾಲ್ದು ನ ಹೆಚ್ಚಿಗೆ ಬಾಳುವುದಕ್ಕೆ ಸಹಾಯ 
ಮಾಡಬಹುದೆನ್ನಿ; ಇದರಿಂದ ಏನಾದೀತು? ತ ಕರ್ಮ! 
ಮಾಡದೆ, ರ ಲೌಕಿಕನಿಷಯಗಳಲ್ಲಿಯೇ ಮನಸ್ಸನ್ನು ತೊಡಗಿಸಿ 
ಬಾಳುವವರಿಂದ ಯಾವ ದೇಶದ ಕಲ್ಯಾಣವಾದೀತು? ಸೆ ಸಮಾಜ- 
ಹಿತದ ಕಾರ್ಯವು ನಡೆದೀತು? ಈ ಮಾತಿನ ಮನವರಿಕೆಯಿದ್ದ ವರಾದುದ- 
ರಿಂದಲೆ ದಾಸರು, ದೇವರ ನಾಮಸ್ಮರಣೆಯನ್ನು ಮೊದಲಮೆಟ್ಟಿ ಲಾಗಿ ಎಲ್ಲ- 
ರಿಗೂ ಉಪದೇಶಿಸಿರುವಂತೆ, ನೀವಭಕಿ ಯ ಸಾಧನೆಯನ್ನು ಘನ ಅದ- 
ಕ್ಪಾಗಿ ಮಾನವನು ಮಾಡಬೇಕಾದ ದೇವಹಿತಕರ್ಮಗಳನ್ನು ಕುರಿತೂ 
ಎರಡನೆಯ ಮೆಟ್ಟಲಿನಲ್ಲಿ ಬೋಧಿಸಿದ್ದಾರೆ 

ಹರಿದಾಸರಿಗೆ ದಾಸರು ಹೇಳಿರುವ ಒಂದು ಮಹತ್ತ್ವದ ಬೋಧೆ- 

ಯೆಂದರೆ : 


" ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ-- 
ಹೆಮ್ಮೆಯಿಂದ ಈ ಶರೀರ ನಂಬಬೇಡಿರೋ.? 


ಧರ್ಮವೆಂಬ ಸಂಬಳವನ್ನು ಗಳಿಸುವ ಬಗೆ ಹೇಗೆ? ಅದಕ್ಕಾಗಿ 
ದಾಸರು ಹೇಳಿರುವ ಆಚಾರಸೂತ್ರಗಳೆಂತಹವು? ವರ್ತಮಾನಸೌಖ್ಯಾಭಾಸ- 
ವನ್ನೇ ಬಯಸುವ ಹೇಡಿಗೆ ಈ ಆಚಾರಸೂತ್ರಗಳಂತೆ ನಡೆಯಲು ಸಾಧ್ಯ: 
ವಾದೀತೇ? ಇದಕ್ಕೆ ನಂತಹ ಕೆಚ್ಚುಗಟ್ಟಿದ ಎಜೆ ರಚ್ಚೆ ಗೊಳಗಾಗದ ಮನಸ್ಸು 
ಬೇಕು? ಇಂತಹ ಧರ್ಮವನ್ನು ಗಳಿಸುವ ಹೆರಿದಾಸರೇ: ನಿಜವಾದ ವೀರ- 


ಇಪ್ಪತ್ತೊಂದು 


ರಲ್ಲವೆ? ಇನ್ನೊಬ್ಬರನ್ನು ಕಾಳೆಗದ ಕಣದಲ್ಲಿ ಕೊಲ್ಲುವವ ವೀರನಲ್ಲ; ಬಾಳಿನ 
ಗೋಳನ್ನು ಕಳೆದು ಬದುಕಿಸುವವನೇ ನಿಜವಾದ ನೀರ : 


" ವಿಷವನುಣಿಸಿದಗೆ ಷಡ್ರಸವನುಣಿಸಲು ಬೇಕು 

ದ್ವೇಷ ಮಾಡುವವನ ಪೋಸಿಸಲುಬೇಕು ॥ 

ಹುಸಿದು ಮನೆಕೊಂಬವನ ಹಾಡಿ ಹರಸಲುಬೇಕು 

ಅಸು ಹೀರಿದನ ಹೆಸರ ಮಗನಿಗಿಡಬೇಕು [Wel 


ಕೊಂಡೊಯ್ದು ಕೆಡಿಸುವನ ಕೊಂಡಾಡುತಿರಬೇಕು 
ಕಂಡರಾಗದರ ತಾ ಕರೆಯಬೇಕು | 

ಪುಂಡರಿಕಾಕ್ಷ ಶ್ರೀಪುರಂದರವಿಠಲನ ಅ- 

ಖಂಡ ಮಹಿಮೆಯನರಿತು ನೆನೆಯಬೇಕಯ್ಯ |? 


ಈ ಬಗೆಯ ವಿಶ್ವಕಲ್ಯಾಣದ ತತ್ತ್ಕೋಪದೇಶಕರಾದುದರಿಂದಲೇ 
ತ್ರೀಪುರಂದರದಾಸರ ಹೆಸರು ಅಮರವಾಗಿದೆ. « ದಾಸರೆಂದರೆ ಪುರಂದರ- 
ದಾಸರಯ್ಯ' ಎಂದು ತಮ್ಮ ದೀಕ್ಷಾಗುರುಗಳ ಬಾಯಿಂದಲೇ ಅವರು ಹೊಗ 
ಳಿಸಿಕೊಂಡಿದ್ದಾರೆ. ಪುರಂದರದಾಸರ ತತ್ತ್ತೋಸದೇಶ as. 
ಹುಟ್ಟಿಸುವಂತಹದಾಗಿದ್ದರೆ, ಲೌಕಿಕ- ಪಾರರಾಕಿಕ ಜ್ಞಾ ನಗಳೆರಡರಲ್ಲಿಯೂ 
ಸಳಗಿದ ಶ್ರೀವ್ಯಾಸಯೋಗಿಗಳು, ಅದರ ಸ್ರಚಾರ- ಪ್ರಸಾರಗಳಿಗೆ ಅವಕಾಶ- 
ಕೊಡಬಹುದಾಗಿದ್ದಿತೇ? ಆ ದೂರದೃಷ್ಟಿಯ ಕರ್ಮಕುಶಲರು, ಬೇರಿ- 


ನಲ್ಲಿಯೇ ಅದನ್ನು ಕತ್ತರಿಸಿಬಿಡುತ್ತಿದ್ದರು 
೮ ಸದಾಚಾರ ನಿಯಮಗಳು 


ಶ್ರೀಪುರಂದರದಾಸರು ಭಕ್ತಿಯ ಅವಶ್ಯಕತೆ, ಅದರ ಸಾಧನೆಯ ರೀತಿ- 
ಗಳನ್ನು ಹೇಳಿದ ಮೇಲೆ, ಭಕ್ತನು ತನ್ನ ಸಾಥನೆಯ ಕಾಲದಲ್ಲಿ ಅನುಸರಿಸ- 
ಬೇಕಾದ ಆಚಾರಗಳನ್ನು ಕುರಿತೂ "ಸಾಕಷ್ಟು ಮಾತುಗಳನ್ನು, ಉಗಾ- 
ಭೋಗದ ಅಧಿಕಾರವಾಣಿ ಯಲ್ಲಿ ಹೇಳಿದ್ದಾರೆ. ಭಕ್ತಿ ಸಾಧನೆಯ ಕಾ ಲದಲ್ಲಿ 


ಮಾನವನಿಗೆ ಅಂತಃಶುಚಿ- ಬಹೀಃಶುಚಿಗಳ. ಆಗತ್ಯ ತುಂಬ ಇದೆ. ದೇಹದ 


ಇಪ್ಪತ್ತೆರಡು 


ಬಹಿರಂಗ ಮಲದ ಶುದ್ಧೀಕರಣವು ಅಂತರಂಗದ ಶುದ್ಧೀಕರಣಕ್ಕೆ ಪೋಷಕ 
ವಾಗಿರುವುದು. ಅಂತರಂಗದ ಶುಚೆಯ ಕಡೆಗೆ ಸ್ವಲ್ಪವೂ ಗಮನವನ್ನು 
ಕೊಡದೆ, ಬರಿ « ಮಡಿ-ಮಡಿ? ಎಂದು ಹಾರಾಡುವವರನ್ನು ಪುರಂದರ- 
ದಾಸರು ಚೆನ್ನಾಗಿ ಬೈದಿರುವರಾದರೂ, ಅಂತರಂಗದ ಶುಚಿಗೆ ಬಹಿರಂಗ 
ಶುಚಿಯು ಅತ್ಯಾವಶ್ಯಕವೆಂಬುದನ್ನು ಸಾರಿರುವರು. ಭಕ್ತನಾದವನು ಮಲ- 
ಮೂತ್ರ ವಿಸರ್ಜನೆಯ ಕಾಲದಲ್ಲಿಯೂ ಮಿಕ್ಟ ಜನರ ಹಿತಾಹಿತಗಳ ಕಡೆಗೆ 
ಲಕ್ಷ್ಯವನ್ನು ಕೊಡಬೇಕೆಂಬುದು ದಾಸರ ಆದೇಶವಾಗಿದೆ : 


ಹರೇ ಗೋವಿಂದ ಎಂದೇಳು 

ಹತ್ತವತಾರವ ಪೇಳು | 

ಮೂಡಲಜಿಸೆಗೆ ನಡೆ 

ಗೋ-ವಿಪ್ರ-ತುಳಸಿಗೆ ಎರಗಿಬಂದು | 
ನೈಖುತ್ಯದಲಿ ತೃಣವನಿಟ್ಟು 

ಮಲ-ಮೂತ್ರಂಗಳ ಬಿಟ್ಟು 
ಗುರುಪರಂಪರೆಯೆಂದು ಪುರಂದರವಿಠಲನೆನ್ನು ! ? 


ಪೂರ್ವದಿಕ್ಕಿಗೆ ನಡೆದುಹೋಗಿ, ನಿರ್ಜನಸ್ಥಳವನ್ನು ನೋಡಿ, ಹುಲ್ಲನ್ನು 
ಹರಡಿ, ಮಲ-ಮೂತ್ರವನ್ನು ವಿಸರ್ಜಿಸಬೇಕು! ಭಕ್ತನ ಈ ವಿಧಿಯನ್ನು 
ಮಿಕ್ಸ್‌ ಜನರೂ ಪಾಲಿಸುತ್ತಹೋದರೆ, ಗ್ರಾಮ-ನಗರಗಳ ಕೊಳೆಯ ನಿವಾ- 
ರಣೆಗಾಗಿ ಭಂಗಿಗಳೂ ಬೇಕಿಲ್ಲ; ಜಲಗಾರರೂ ಬೇಕಿಲ್ಲ. ಇದು ಭಕ್ತನಿಗೆ 
ಹೇಳಿದ ಶುಚಿ-ನಿಯಮವಾದರೂ, ಸಮಾಜದ ಆರೋಗ್ಯಕ್ಕೆ ಪ್ರಯೋಜನ- 
ಕಾರಿಯಾಗಿರುವುದು. 

ಮಾನವನ ದೇಹನಿರ್ಮಲೀಕರಣಕ್ಕೆ ಮೃತ್ತಿಕೆ ಎಂದರೆ ಮಣ್ಣಿಗೆ ' 
ಸಮಾನವಾದ ಸಾಧನವು ಇನ್ನೊಂದಿಲ್ಲವೆಂಬುದನ್ನು ಇಂದಿನ ನಿಸರ್ಗ- 
ಚಿಕಿತ್ಸಾನಿಜ್ವಾ ನಿಗಳೆಲ್ಲರೂ ಹೇಳುತ್ತಾರೆ. ದಾಸರು ಕೂಡ ಮೃತ್ತಿಕಾ- 
ಶೌಚಕ್ಕೆ ತುಂಬ ಮಹತ್ತ್ವವನ್ನು ಕೊಟ್ಟಿದ್ದಾರೆ : 


. ನುಡಿವೆ ಲಿಂಗಶೌಚಕ್ಕೆ ಒಮ್ಮೆ, ಗುದಕ್ಕೆ ಮೂರು ಸಲ 
ನೆನ್ಸಿಕಾಯಷ್ಟು ಮಣ್ಣ ಹಚ್ಚೆ ನೀರೊಳು ತೊಳೆದು, 


ಇಪ್ಪತ್ತು ಮೂರು 


ಬಲದ ಕೈಗೆ ಐದು ಮಣ್ಣು, ಎಡದ ಕೈಗೆ ಏಳು ಮಣ್ಣು, 
ಜೋಡುಪಾದಕ್ಕೆ ಐದ್ಭೆದು ಮಣ್ಣು | 
ಐದು ಕಡೆಯಲಿಟ್ಟು ಪುರಂದರವಿಠಲ--ಎನ್ನು!? 


ಹಲ್ಲುಗಳನ್ನು ಬೆಳಗುವುದಕ್ಕೂ ದಾಸರು ನ್ಸೈ ಸರ್ಗಿಕ ಸದಾರ್ಥ- 
ಗಳನ್ನೇ ಬಳಸಲು ಹೇಳಿದ್ದಾರೆ. ಹಲ್ಲು ಶಿಕ್ಕಿ ಹಸ್ತ ರಡು ಸಲ ಬಾಯ 
ಮುಕ್ಫಳಿಸ ಸಲು ಹೇಳಿರುವರು. ಅವರು ಹೇಳಿದಂತೆ ನಡೆದುಕೊಂಡರೆ, ದಂತ- 
ಗಳು ನಿರೋಗಿಯಾಗಿರುವುದರಲ್ಲಿ ಅಚ್ಚರಿಯೇನೂ ಇಲ್ಲ. ಆದರೆ ತಾಳ್ಮೆ- 
ಯಿಂದ ಈ ದಂತಶುದ್ಧಿಯ ನಿಯಮವನ್ನು ತಪ್ಪದೆ ನಡೆಯಿಸಬೇಕು. 
ಹೀಗೆಯೆ ಸ್ನಾನದ ರೀತಿ- ನೀತಿಗಳನ್ನೂ ದಾಸರು ಹೇಳಿದ್ದಾರೆ. ಭಕ್ತ- 
ನಾದವನಿಗೆ ನಿತ ಸ್ನಾನ ಅತಾ ್ಯವಶ್ಯಕ. ಜಲಾಶಯಗಳಲ್ಲಿ ಮಾತನು 
ಅತ್ಯುತ್ತಮ. ಪಂಟ . ಇನ್ನೊಬ್ಬರ ಕಣ್ಣಲ್ಲಿ ಮಣ್ಣೆರಚಲು 
ಮಾಡುವ ಅಧರ್ಮಸ್ಥಾನವನ್ನು ಮಾತ್ರ ಇ ನಿಷ್ಠುರ ವಚನಗಳಿಂದ 
ತೆಗಳಿದ್ದಾರೆ : 


ೆ ಹೃದಯದ ಮಲವನ್ನು ತೊಳೆಯಲರಿಯದೆ ತಾವು 
ಉದಯದಲೆದ್ದು ಮಿಂದು ಗದಗದ ನಡುಗುವರು ! 
ಅದರಿಂದೇನು ಫಲ? ಅದಕಿಂತಲು 
ಉದಯಾಸ್ಮಮಾನದೊಳು ಸರಗ 

ಮುದಿಕಪ್ಪೆ ಮಾಡಿದ ತಪೆ ಪ್ರೇನಯ್ಯ ? 

ಪುರಂದರವಿಠಲನ ನಾಮವ ನೆನೆಯದೆ 

ದಿನಕೆ ಇನ್ನೂರುಬಾರಿ ಮುಳುಗಿದರೇನಯ್ಯ ಫಲವು? 


ರೋಗಿಗಳೂ, ಅಶಕ್ತರೂ ಅನುಸರಿಸಬೇಕಾದ ಸ್ನಾನದ ಬಗೆಗಿನ 
ಆಪದ್ವರ್ಮ ನಿಯವನ್ನೂ ದಾಸರು ಹೇಳದೆಬಿಟ್ಟಿಲ್ಲ. ಹಾಗೆಯೆ ಸಂಧ್ಯಾ- 
ವಂದನೆಯ ಉಚಿತಕಾಲ, ಆಚಮನವಿಧಿ, ಅರ್ಥ್ಯವಿಧಿ, ಜಪವಿಧಾನ ಇವೆ. 
ಲ್ಲವುಗಳನ್ನೂ ವಿವರಿಸಿ, ಅತಿಥಿಗಳಿಗೆ ಅನ್ನದಾನವನ್ನು ಮಾಡಬೇಕಾದ 
ಗೃಹಸ ನೀತಿಯ ಯನ್ನೂ ದಾಸರು ಹೇಳಿದ್ದಾರೆ. ಅನ್ನದಾನದ ಮಹಿಮೆಯನ್ನು 


ಇಪ್ಪತ್ನಾಲ್ಕು 


ವಿವರಿಸುತ್ತ ಮಹಾಭಾರತದಲ್ಲಿ ಕುರುಪಿತಾಮಹೆ ಭೀಷ್ಮರು ಧರ್ಮರಾಯ: 
ನಿಗೆ ಹೀಗೆ ಉಸದೇಶಿಸಿದ್ದಾರೆ : 


( ಅನ್ನದಾನವ ಪೋಲ್ವ ದಾನಗ- 

ಳಿನ್ನು ಜಗದಲಿ ಹಿಂದೆ ಮುಂದಿ- 

ಲ್ಲನ್ನವೇ ಪ್ರಾಣಕ್ಕೆ ಕಾರಣವಖಳ ಜೀವರಿಗೆ | 
ತನ್ನನುಳಿದಾದರೆಯು ಭಕ್ಷಿಸು- 

ವನ್ನವನು ಬಂದತಿಥಿಚಯಕಾ- | 
ಸನ್ನಜನಕಿಕ್ಕಿದಡೆಯುತೃಟ ಪುಣ್ಯಕರವೆಂದ || > 


ಈ ಭಾರತೀಯ ದಾನಪರಂಪರೆಯನ್ನು ಅರಿತವರಾದುದರಿಂದಲೇ 
ಶ್ರೀಪುರಂದರದಾಸರೂ ಹರಿಶರಣರಾದ ಗೃಹಸ್ಥರಿಗೆ ಹೀಗೆ ವಿಧಿಸಿದ್ದಾರೆ : 
. 4 ಅನ್ನ-ಪಾನಾದಿಗಳೀಯೊ ಅತಿಥಿ-ಅಭ್ಯಾಗತರಿಗೆ | 
ಅನ್ನ-ಪಾನಾದಿಗಳೀಯೊ ಆ ಚಂಡಾಲಸಪ್ಕರಿಗೆ | 
ಅನ್ನ ಪಾನಾದಿಗಳೀಯೊ ಅಂಧ-ದೀನ-ಕೃಪಣರಿಗೆ 
ಹಸಿವೆಗೆ ಹಾಗವನ್ನರ್ಸಿಸೊ ಪುರಂದರವಿಠಲಗೆ |? 


ಈ ಬಗೆಯ ಅನ್ನದಾನದಿಂದಲೇ ದೇವರು ಸಂತೃಸ್ತನಾಗುವನೆಂಬುದು 
ದಾಸರ ಉಪದೇಶ. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಹೇಳಿದ : 


ಕಾಲದಲಿ ಬಲು ಹಸಿವಿನಲಿ ಚಂ. 

ಚಾಲನಾಗಲಿ ಬರಲು ಕಂಡಡೆ 

ಲೀಲೆಯಿಂದನುಗುಣದಲಾಹಾರವನು ಕೊಡಬೇಕು ॥ 

ಶೀಲ ಗುಣ ಸಚ್ಚರಿತ ನಿದ್ಯೆಯ 

ಕೇಳಬೇಡನ್ನಗಳನಿಕ್ಳುವ- 

ಡಾಲಯಕೆ ಬಂದತಿಥಿಯೇ ಸತ್ಪಾತ್ರನಹನೆಂದ ॥|' 
ಇದೇ ಮಾತನ್ನು ಪುರಂದರದಾಸರು ಹೀಗೆ ಹೇಳಿದ್ದಾರೆ ಕ 

" ಚೋರನಾದರು ಚಂಡಾಲನಾದರು 

ಬ್ರಹ್ಮಪ್ನ-ಪಿತೃಘಾತಕನಾದರು 


ಇಪ್ಪತ್ತೈದು 


ಅವನಾದರೂ ಮಧ್ಯಾಹ್ಮಕಾಲಕೆ 
ಅತಿಥಿಯಾಗಿ ಮನೆಗೆ ಬಂದರೆ, 
ತುತಿಸಿ ಅನ ವನಿಟ್ಟು ಸ್ವಾಮಿ- 
ಧು | 


ಎಂತಹ ಸಾಮಾಜಿಕ ಪ ಪ್ರಜ್ಞೆ ಅಡಕವಾಗಿದೆ ಈ ಅನ್ನದಾನದ ನಿಯಮ- 
ದಲ್ಲಿ! ಎಂತಹ ನೀಸ್‌ ಪಶ್ಚಾತ್ರಾ ಪದಿಂದ ಪರಿಶುದ್ಧ ನಾಗಿ ಮಾನ- 
ವತೆಯನ್ನು ಅರಳಿಸಿಕೊಂಡು ಲೋಕದಲ್ಲಿ ಬಾಳಬಹುದು; ಆದರೆ ಅಶನ 
ದೊರೆಯದವನಿಗೆ ಜೀವನವೆಲ್ಲಿಯದು; ಪಶ್ಚಾತ್ತಾ ಪದ ಪರಿಶುದ್ಧಿ ಯೆಲ್ಲಿ- 
ಯದು? ಇದರ ಅರಿಕೆಯುಳ್ಳ ವರಾದುದರಿಂದಲೇ ದಾಸರು ತಮ್ಮ ಒಂದು 


ಹಾಡಿನಲ್ಲಿ ಹೀಗೆ ಕಟ್ಟಪ್ಪಣೆ ಮಾಡಿದ್ದಾರೆ : 


" ಹಸಿದುಬಂದವರಿಂಗೆ ಅಶನವೀಯಲುಬೇಕು 
ಶಿಶುಗಳಿಗೆ ಪಾಲ್‌-ಬೆಣ್ಣೆ ಗಳ ನಡೆಸಬೇಕು | ? 


ಇಂದಿನ ಸಾಮಾಜಿಕರು ನಾವು, ಈ ಪರಂಪರೆಯ ಸಂಸ ತಿಸೂತ್ರವನ್ನು 
ಪುರಸ್ಕರಿಸಿ ನಡೆಯತೊಡಗಿದರೆ, ನಮ್ಮ ಸಾಮಾಜಿಕ ಜೀವನದಲ್ಲಿ ವಿಷ- 
ಮತೆಯ ವಿಕೃತಿಗೆ ಅವಕಾಶವಾದರೂ ಸಿಕ್ಕೀತೆ? ಹೇಗಾದರೂ ಧನವನ್ನು 
ಗಳಿಸಿ, ಸಂಚಯಿಸಬೇಕೆಂಬುದು ದಾನವ ವೃತ್ತಿ; ಧರ್ಮದಿಂದ ಧನವನ್ನು 
ಗಳಿಸಿ, ಅದನ್ನು ದಾನಕಾರ್ಯದಲ್ಲಿ ವ್ಯಯಿಸ ಬೇಕೆಂಬುದು ಮಾನವವ್ಪತ್ತಿ 
ಧನದ ಕಡೆಗೇ ಕಣ್ಣಿಟ್ಟ ಇಂದಿನ ಒರಣ್ಯಾಕ್ಷಕುಲವು ಮಾನವತೆಯನ್ನು 
ರಸಾತಳಕ್ಕೆ ಮೆಟ್ಟು ತ್ರ ವಿಜಿ. ಈ ಹಿರಣ್ಯಾಕ್ಷ ಕುಲದ ನಾಶಕ್ಕೆ ದಾಸರ ಉಪ- 
ದೇಶಪಾಲನೆ ನರಾಹಾವತಾರಿಯಾಗುವುದರಲ್ಲಿ ಸಂದೇಹವಿಲ್ಲ. 

ದೇವಭಕ್ತನಾದ ಗೃಹಸ್ಥನು ಅನುಸರಿಸಬೇಕಾದ ಇನ್ನೂ ಅನೇಕ 
ಆಚಾರ. ನೀತಿಗಳನ್ನು ದಾಸರು ಹೇಳಿದ್ದಾರೆ. "ಮಡಿ ಮಡಿ ಮಡಿಯೆಂದು 
ಅಡಿಗಡಿಗೆ ಹಾರುವೆ, ಮಡಿಮಾಡುವ ಬಗೆ ಬೇರುಂಟು ಎಂಬ ಹಾಡಿನಲ್ಲಿ 
ದಾಸರು ಸಮಾಜನಿಫಾತಕನೆನಿಸುವಂತಹೆ ವ್ಯಕ್ತಿಯ ಮನೋವಿಕೃ ತಿಗಳೆಲ್ಲ 


ಇಪ್ಪತ್ತಾರು 


ಮೈಲಿಗೆಯ: ಂದ್ಯೂ ಸಮಾಜಕಲ್ಯಾಣಕಾರಿಯಾದ ಆತನ ಮನಸ್ಸಂ ಸ್ಕೃತಿ- 
ಗಳೆಲ್ಲ ಮಡಿಗಳೆಂದೂ ತಿಳಿನುಡಿಗಳಲ್ಲಿ ತಿಳಿಸಿಕೊಟ ಸಿದ್ದಾರೆ. 


೯ ಭಕ್ತನ ವಿಧಿ-ನಿಸೇಧಗಳು 


ಶ್ರೀಮದ್‌ ಭಗವದ್ಗೀತೆಯ ಹನ್ನೆರಡನೆಯ ಅಧ್ಯಾಯದಲ್ಲಿ ವಿವರಿಸಿದ 
ಭಕ್ತಧರ್ಮದ ಸಾರವನ್ನು, ದಾಸರು "ಇಂತು ಶ್ರುತಿ-ಸ್ಮೃೃತಿ ಸಾರುತಿದೆಕೋ!' 
ಎಂಬ ಹಾಡಿನಲ್ಲಿ ಇಳಿಸಿದ್ದಾರೆ ಸ 


. ಮನವ ಶ್ರೀಹರಿಯ ಚರಣಕೆ ಸಮರ್ಥ್ಶಿಸಬೇಕು 
ತನುವ ತೊಂಡರಿಗಡ್ಡ ಕೆಡಹಬೇಕು | 
ವನಿತೆಯರ ಜೆಲುವಿಕೆಗೆ ಮರುಳಾಗದಿರಬೇಕು 
ಘನತೆಯಲಿ ಹರಿಚರಣ ಸ್ಮರಿಸುತಿರಬೇಕು |» 


ಎಂದು ಹೇಳಿ ದಾಸರು « ಕಂದಪ ರ್ಪನಟ್ಟುಳಿಗೆ ಕಳವಳಿಸದಿರಬೇಕು, 
ಇಂದ್ರಿಯಂಗಳನು ನಿಗ್ರಹಿಸಬೇಕು? «ಹೆಂಟಿ.ಬಂಗಾರ ಸಮ ತಿಳಿಯ- 
ಬೇಕು, ಕಂಟಿಕದ ಭಯಗಳನು ನೀಗುತಿರಬೇಕು! ೨? ಮೊದಲಾದ ನೀತಿ- 
ಮೌಕ್ತಿಕಗಳನ್ನು ನೀಡಿದ್ದಾರೆ. ನಾಲಗೆಯನ್ನು ಸಂಯಮದಲ್ಲಿ ಇರಿ- 
ಸುವುದು ಭಕ್ತನದೊಂದು ಮುಖ್ಯ ನಿಯಮವೆಂಬುದನ್ನು ಹೇಳದೆಬಿಟ್ಟಲ್ಲ. 
( ಸತ್ಯವೇ ಸ್ನಾನ ಜಸ-ನೇಮ-ಹೋಮ, ಅಸತ್ಯದಲಿ ನಡೆದು ಮಾಳ್ಪುದು 
ವ್ಯರ್ಥಕರ್ಮ! ' ಎಂದು ಎಲ್ಲರನ್ನೂ ಎಚ್ಚರಿಸಿದ್ದಾರೆ. 


" ಮಾನವಜನ್ಮ ದೊಡ್ಡದು >: ಎಂದು ಹೇಳಿದ ದಾಸರೇ « ಮನುಜ 
ಶರೀರವಿದೇನು ಸುಖ? « ಹಿಗ್ಗು ವ ತಗ್ಗು ವ ಮುಗ್ಗು ವ ಕುಗ್ಗು ವ ಅಗ್ನಿ- 
ಯೊಳಗೆ ದಗ್ಗ ವಾಗುವ ದೇಹಕೆ ಏಗ ವೆಯೇಕೋ' 9 ಎಂದು “ಕೇಳಿ 
ವುದನ್ನು ಕಂಡ ಅನೇಕರು « ಇದು ದಾಸರ ಸ ್ಯಘಾತವಲ್ಲವೇ?' 
ಎಂದು ಕೇಳುವುದುಂಟು. ಹೀಗೆ ಕೇಳುವವರು, ಸರ A: ಬಗೆಯ 
ಮಾತುಗಳಲ್ಲಿಯ ಹೊಲಬನ್ನೇ We ಸಂ ಹೇಳಬೇಕಾಗುವುದು. 
ದಾಸರು ಮಾನನಜನ್ಮನನ್ನು ಹೊಗಳಿ, ಧರ್ಮಸಿದ್ಧಿಗಿದು ಸಾಧನವೆಂದು 


ಇಪ್ಪತ್ತೇಳು 


ಹೇಳಿದುದು ನಿಜ! ಮಾನವದೇಹವನ್ನೇ ನಚ್ಚಿ ಅದರ ಆಗು-ಭೋಗ- 
ಗಳಲ್ಲಿಯೆ ಮನಸ್ಸಿಟ್ಟು ನಡೆವ ಧರ್ಮಸಾಧನವಿಮುಖರಿಗೆ ದೇಹದ ನಶ್ವ- 
ರತೆ-ವಿಕೃತಿಗಳನ್ನು ಒತ್ತಿಹೇಳಿದುದೂ ನಿಜ... ಮಾನವದಡೇಹ ಮಾನವ 
ಜೀವನವಲ್ಲ; ಮಾನವಜೀವನಕ್ಕೊಂದು ಆಧಾರ ಮಾತ್ರ. ಮಾನವತೆಯ 
ಸಿದ್ಧಿಗೆ ಈ ಆಧಾರದ ಅಗತ್ಯವಿದೆ; ಆದರೆ ಈ ಆಧಾರವೇ ವಿಷಕ್ರಿಮಿಯಾಗಿ 
ಮಾನವತೆಯನ್ನು ತಿನ್ನಲುತೊಡಗಿದಾಗ, ಮಾನವನು ಅದರ ಬಗೆಗೆ 
ಎಚ್ಚರು ತೆಗೆದುಕೊಳ್ಳ ಜೀಕಲ್ಲವೆ? ಆದುದರಿಂದಲೇ ದಾಸರು ನಮಗೆ 
ದೇಹದ ನಶ್ವ ರತೆಯ ನಿಚಾರವನ್ನು ಮತ್ತೆ ಮತ್ತೆ ಒತ್ತಿಹೇಳುತ್ತಾರೆ : 


"ಏನು ಇಲ್ಲದ ಎರಡು ದಿನದ ಸಂಸಾರ 
ಜ್ಞಾನದಲಿ ದಾನ-ಧರ್ಮವ ಮಾಡೊ ಮನುಜ ॥| ? 


ಅಹಂಕಾರ-ಅಭಿಮಾನಗಳು ಸಾಧಕನಿಗೆ ಸಲ್ಲವೆಂಬುದನ್ನು, ಅನೇಕ 
ಪೌರಾಣಿಕ ವ್ಯಕ್ತಿಗಳ ಜೀವನದ ದೃಷ್ಟಾಂತಗಳೊಂದಿಗೆ ದಾಸರು ವಿವರಿ- 
ಸಿದ್ದಾರೆ. ಅದರಂತೆಯೆ « ಭಾವದ ವಿಜ್ಞಾನ ತಿಳಿದವನಿಗೆ ಆವ ಕುಲವಾದ- 
ರೇನು?' ಎಂದು ಭಕ್ತನ ಜಾತಿ-ಕುಲಾತೀತ ಅವಸ್ಲೆಯನ್ನು ಬಿತ್ತರಿಸಿರುವ- 
ರಲ್ಲದೆ, ನಿಜವಾದ ಹೊಲೆಯ-ಹೊಲತಿಯರು ಯಾರೆಂಬುದನ್ನು ದಾಸರು 
ಹಲವಾರು ಬಗೆಗಳಿಂದ ತಿಳುಹಿದ್ದಾರೆ. ದಾಸರ ಅಭಿಪ್ರಾಯದಲ್ಲಿ ವಿಕೃತ- 
ಮಾನಸರೆಲ್ಲರೂ ಹೊಲೆಯರು; ಸಮಾಜಧರ್ಮವಿರೋಧಿಗಳೆಲ್ಲರೂ ಹೊಲೆ- 
ಯರು. 


" ಇದ್ದ ಧನ ದಾನ-ಧರ್ಮವ ಮಾಡದವ ಹೊಲೆಯ 
ಕದ್ದು ತನ್ನೊಡಲ ಹೊರೆವಾತನೇ ಹೊಲೆಯ ॥ 
ಬದ್ದವಹ ನಡೆ-ನುಡಿಗಳಿಲ್ಲದಿದ್ದವ ಹೊಲೆಯ 
ಮದ್ದಿಕ್ಸಿ ಕೊಲ್ಲುವವ ಮಾರಿಹೊಲೆಯ || 


ರ್‌ + hd * 


ತೊಂಡ ಖುಣನನು ತಿರುಗಿ ಕೊಡದಿದ್ದವನೆ ಹೊಲೆಯ 
ಭಂಡ ಮಾತುಗಳಾಡುವವನೆ ಹೊಲೆಯ || 


ಇಪ್ಪತ್ತೆಂಟು 


ಗಂಡ-ಹೆಂಡಿರನಡುವೆ ಭೇದೆಗೈವವ ಹೊಲೆಯ 
ಹೆಂಡಿರಿಚ್ಛೆಗೆ ನಡೆವ ಹೇಡಿ ಹೊಲೆಯ 1» 


ಹೀಗೆಯೆ ಪುರಂದರದಾಸರು ಅನೇಕ ಜನ ಅನೀತಿವಂತರನ್ನು ಹೊಲೆ- 
ಯರ ಗುಂಪಿಗೆ ಸೇರಿಸಿದ್ದಾರೆ. ಸಮಾಜದ ಸಾಮಾನ್ಯ ಜನರು ಒಬ್ಬೊ- 
ಬರೂ, ದಾಸರ ದೃಷ್ಟಿಯಲ್ಲಿ ಹೊಲೆಯರ ಬಳಗಕ್ಕೆ ಸೇರುವವರೇ ! 
ಆದುದರಿಂದಲೇ ಮನದ ಕೊಳೆಯನ್ನು ತೊಳೆದುಕೊಂಡು, ಹೊಲೆಯತನ- 
ದಿಂದ ದೂರವಾಗಬೇಕೆಂದು ದಾಸರು ಗುಡುಗಿದ್ದಾರೆ 


೧೦ ಮನಶ್ಕೋಧನೆ 


" ಮಲವು ತೊಳೆಯಬಲ್ಲುದೇ--ಮನವ ತೊಳೆಯದನಕ? 
ಹಲವು ನೀರಿನೊಳು ಪೊಕ್ಕು ಹಲುಬಿದರಿನ್ಹೇನು ಫಲ? 


ಮನಶ್ಶುದ್ಧಿಯೇ ಭಕ್ತನ ಸಾಧನೆಯ ಅಡಿಗಟ್ಟು-.-ಎಂಬ ಮಾತನ್ನು 
ದಾಸರು ಅನೇಕ ಹಾಡುಗಳಲ್ಲಿ ನಿವೇಚಿಸಿದ್ದಾರೆ. ಮನಸ್ಸನ್ನೇ ಕುರಿತು 
ಆಡಿದ ದಾಸರ ಅನೇಕ ಮಾತುಗಳು, ಆತ್ಮಗತವಚನಗಳಂತೆ ಕೇವಲ 
ವೈಯಕ್ತಿಕ ನಿಚಾರಗಳೆಂದು ಕಂಡರೂ, ಅವು ಸರ್ವಜನರ ಮನಸ್ಸನ್ನೂ 
ತಟ್ಟ ಎಬ್ಬಿಸುವಂತಿರುವುವು : 


" ಹುಚ್ಚುಕುನ್ನಿ ಮನವೇ.--ನೀ ಹುಚ್ಚು ಗೊಂಬುದು ಘನವೆ? || 
ಕಚ್ಚುಕದನತನವ ಬಿಟ್ಟು ಅಚ್ಯುತನ ಪದವ ಮುಟ್ಟು || ಪಲ್ಲವಿ || 
ಸ್ನ್ಮಾನಮಾಡಿದರೇನು--ಸಂಧ್ಯಾನವ ಮಾಡಿದರೇನು? 

ಹೀನತನವ ಬಿಡಲಿಲ್ಲ ಸ್ವ್ತಾನುಭಾವ ಕೂಡಲಿಲ್ಲ? Wal 


ಹೀಗೆಯೆ « ಜಪವ ಮಾಡಿದರೇನು“ ತಸವ ಮಾಡಿದರೇನು-- 
ಕಸಟ ಕಶ್ಮಲ ಕಳೆಯಲಿಲ್ಲ' « ಗರುವನಾದರೇನು- ನೀ ಗೊರವನಾದ- 
ಕೇನು? ಗುರುವಿನ ಸ್ವಾಮ್ಯ ತಿಳಿಯಲಿಲ್ಲ ಗುರೂಪದೇಶ ಸಡೆಯಲಿಲ್ಲ' 
ಎಂದು ಭಕ್ತಿಸಾಧನೆಯ ಕುಂದು-ಕೊರತೆಗಳನ್ನು ಹೇಳುತ್ತ : 


ಇಪ್ಪತ್ತೊಂ ಬತ್ತು 


. ನವದ್ವಾರವ ಕಟ್ಟು--ನೀ ನಡುವಣ ಹಾದಿಯ ಮುಟ್ಟು 
ಅವಗುಣಗಳ ಬಿಟ್ಟು — ಭಾನುಮಂಡಲ ಮನೆಯ ಮುಟ್ಟು ||) 


ಎಂಬ ಭಕ್ತನ ಅನುಭಾವಮಾರ್ಗದ ಆದರ್ಶಸಾಧನಾಕ್ರಮವನ್ನು 
ತಿಳುಹಿರುವರು. ನಿಚ್ಚವೂ ಮನವನ್ನು ಶೋಧಿಸುವುದರ ಅಗತ್ಯವನ್ನು 
ಬೋಧಿಸಿದ ದಾಸರು ಮನವನ್ನು ಶೋಧಿಸಿದರೆ : | 


" ನಿನ್ನೊಳಗೆ ನೀನು ಜಾಣನೊ- ನಿನಗೆ | 
ಮುಕುತಿಯು ದೂರಿಲ್ಲ ಒಂದೇ ಗೇಣೋ |? 
ಎಂಬ ಭರವಸೆಯ ಮಾತುಗಳನ್ನೂ ಹೇಳಿರುವರು. 


ಮಾನವನ ಪಂಚೇಂದ್ರಿಯಗಳ ಮೂಲಸ್ತಭಾವ, ಆತನ ಮನಸ್ಸನ್ನು 
ನಿಷಯ-ನಿಲಾಸಗಳತ್ತ ಸೆಳೆಯುವುದು. ಪಂಚೇಂದ್ರಿಯಗಳ ಕೈಗೆ ಸಿಕ್ಕಿದ 
ಅಸಂಸ್ಕೃತ ಮನಸ್ಸು, ಮಾನವನನ್ನು ಪಶುವನ್ನಾಗಿಸುವುದು; ನಿಶಾಚಿಯನ್ನೂ 
ಆಗಿಸುವುದು. ಎಂತಲೇ ದಾಸರು ಪಂಚೇಂದ್ರಿಯಗಳನ್ನು ಸ್ವತಂತ್ರವಾಗಿ 
ಬಿಡದೆ, ಆಧ್ಯಾತ್ಮಿಕ-ಆಧಿಭೌತಿಕ ನೀತಿ-ನಿಯಮಗಳಿಂದ ಬಂಧಿಸಬೇಕೆಂಬು- 
ದನ್ನು ಪುನಃಪುನಃ ಸಾರಿಹೇಳುತ್ತಾರೆ: ಒಂದೊಂದು ಇಂದ್ರಿಯಗಳ ಸೆಳೆ- 
ತಕ್ಕೆ ಒಳಗಾಗಿ, ಪ್ರಾಣಕ್ಕೇ ಹೊರತಾಗುವ ಹುಲ್ಲೆ ( ಕರ್ಣೇಂದ್ರಿಯ ), 
ಆನೆ (ಸ್ಪರ್ಶೇಂದ್ರಿಯ), ಮತ್ಸ್ಯ (ರಸನೇಂದ್ರಿಯ), ಪತಂಗ (ನಯ- 
ನೇಂದ್ರಿಯ), ಅಳಿ (ಘ್ರಾಣೇಂದ್ರಿಯ)--ಇವು ಹಾಳುಗುವ ರೀತಿಯನ್ನು 
"ಛೀ ಛೀ ಭೀ ಕಂಡೆಯ ಮನವೆ--ನಿನ್ನ ನೀಚವೃತ್ತಿಗಳನು ಬಿಡು ಕಂಡೆಯ 
ಮನವೆ ! ' ಎಂಬ ಹಾಡಿನಲ್ಲಿ ಚೆನ್ನಾಗಿ ಹೇಳಿರುವರು. 


೧೧ ಲೌಕಿಕ ಭಾಗ್ಯ ಭಕ್ಕನ ದಾರಿಯಲ್ಲಿಯ ಕಲ್ಲು! 


ನೆಚ್ಚೆದಿರಿ ಶ್ರ ಭಾಗ್ಯ ಯಾರಿಗೂ ಸ್ಪಿರವಲ್ಲ * ಆದುದರಿಂದ ಸಿರಿ. 
ಯಿದ್ದಾಗಲೂ 4 ಹೆಚ್ಚದೆ ಹಿಗ್ಗದೆ ಇದ್ದರೆ ಲೋಕಕೆ ಮೆಚ್ಚು!” ಎಂದು 
ಎಚ್ಚರಿಕೆಯನ್ನು ಕೊಡುತ್ತ, ಜೀವನದ ಅನೇಕ ನೀತಿಸೂತ್ರಗಳನ್ನು 
ಉರಮೆ-ವೃಷ್ಟಾಂಶಗಳೊಂದಿಗೆ ನಿವರಿಸಿದ್ದಾರೆ ಶ್ರೀಪುರಂದರದಾಸರು : 


ಮೂವತ್ತು 


. ಪೊಡವಿಸರೊಲುಮೆ ಸುಸ್ಥಿ ರವೆಂದ ಗರುವದಿ 
ನಡೆಯದಿರೆಚ್ಚ ರಿಕೆ! 

" ಕಡುಚಸಲನು ತಾನೆಂದು ಅವ- 
ಗಡಿಸದಿರೆಚ್ಚರಿಕೆ ! > 

«ದೊರೆಗಳ ಒಲುಮೆಯುಂಟಿಂದೆಲ್ಲರೊಳು ಹಗೆ 
ತರವಲ್ಲ ಎಚ್ಚರಿಕೆ ಕ 

« ಸಿರಿಯೆಂಬ ಸೊಡರಿಗೆ ಮಾನ್ಯರ ಅವಮಾನ 
ಬಿರುಗಾಳಿ ಎಚ್ಚರಿಕೆ |? 


. ಲೋಕಾಪವಾದಕೆ ಅಂಜಿ ನಡೆವುದು ವಿ- 
ವೇಕ ಕೇಳೆಚ್ಚರಿಕೆ |» 
"ಕಾಕುಮನುಜರ ಕೊಂಡೆಯ ಕೇಳಿ ಕೋಪದು- 
ದ್ರೇಕ ಬೇಡೆಚ್ಚರಿಕೆ! ? 


( ಅಳಿವುದು ದೇಹವು ಉಳಿವುದು ಕೀರ್ತಿಯು 
ಇಳೆಯೊಳು ಎಚ್ಚರಿಕೆ 3 


ಳಲಿಸಿ ಪರರನು ಗಳಿಸಿದಂಥಾ ಹೊನ್ನು 
ಉಳಿಯದು ಎಚ್ಚರಿಕೆ 8, 


« ಪರಸತಿ ಪರಧನಕಳುಪಲು ಸಿರಿ ಮೊಗ. , 
ದಿರುಹುವಳೆಚ್ಚರಿಕೆ ಜಾ 
ಒಂದೊಂದು ಮಾತೂ ಅಜ್ಜಾ ನನಿದ್ರೆಯಲ್ಲಿ ಬಿದ್ದಿದ್ದ ಜೀವವನ್ನು 
ಬಡಿದೆಬ್ಬಿಸಿ, ಬೆಳಕಿನತ್ತ ಮೊಗದಿರುಗಿಸುವ ವೈತಾಳಿಕವಚನದಂತಿದೆ. 
ರೊಕ್ಕ (ಇಹ-ಸರ) ಎರಡಕ್ಕೂ ದುಃಖ! ' ಎಂದೊರೆದ ದಾಸರ ಕೃತಿಯು, 
ಧನಪಿಶಾಚಿಯ ನರ್ತನದ ದುಷ್ಪರಿಣಾಮವನ್ನು--ಒಳ್ಳೇ ಮನೋವಿಜ್ಞಾ - 
ನಿಯ ಭಾವದಲ್ಲಿ ಬಿಡಿಸಿ ಬಿಡಿಸಿ ತೋರಿಸುತ್ತದೆ. 


ಹೊನ್ನು ಹೆಣ್ಣು ಮಣ್ಣು ಇವೇ ವ್ಯಕ್ತಿ-ವ್ಯಕ್ತಿಗಳ ಮನಸ್ಸು- ಬುದ್ಧಿ- 


ಗಳ ಸಮತೆಯನ್ನು "ತಪ್ಪಿಸಿ ಸಿ, ಸಮಾಜದ ವೈಸಮ್ಯಕ್ಕೆ ಟ್ಟ ಗುವ: 


¢ 


G 


ಮೂವತ್ತೊಂದು 


ವೆಂಬುದರ ಪ್ರಜ್ಞೆ ಶ್ರೀಪುರಂದರದಾಸರಲ್ಲಿ ಪರಿಪೂರ್ಣ ವಿಕಾಸಗೊಂಡಿದೆ. 
ಎಂತಲೇ ಈ ಮೂರರ ಬಗೆಗೂ ಮಾನವನಲ್ಲಿ ಅನಾಸಕ್ತಿಯುಂಟಾಗುವಂತೆ 
ಅನೇಕ ಸಾಹಿ ತ್ಯಕೃ ತಿಗಳನ್ನು ರಚಿಸಿದ್ದಾರೆ. ಹೊನ್ನು ಎಂದರೆ ಸಂಪತ 
ಅಸ್ಥಿ ರವೆಂದೂ, ಅದು ಇದ್ದಾಗ ಮನುಷ್ಯತ್ವದ ಸಾಧನೆಯ ಗಳನ್ನು, 
ಮರೆಯಿಸುವುದೆಂದೂ ದಾಸರು ಅನೇಕ ಪುರಾಣ-ಕಥೆಗಳ ದೃಷ್ಟಾಂತವನ್ನು 
ಕೊಟ್ಟು ಪರಿಣಾಮಕಾರಿಯಾದ ರೀತಿಯಲ್ಲಿ ವಿವರಿಸಿದ್ದಾರೆ : 


4 ನೆಚ್ಚಬೇಡ ಭಾಗ್ಯವನು ಹುಚ್ಚುಗೊಂಡ ಮನುಜಾ | 
ವೆಚ್ಚವಾಗಿಹೋಗುವುದು ಏಸೊಂದು ಬಗೆಯಲಿ | ಪಲ್ಲ | 
ಮುತ್ತು-ಮಾಣಿಕದ ನವರತ್ನದ ಗದ್ದುಗೆಯು 

ಎತ್ತನೋಡಲು ಸಿರಿ ಕೋ ಎನುತಲಿ | 

ಸತ್ಯ ಹರಿಶ್ಚಂದ್ರ ಮತ್ತೆ ಸುಡುಗಾಡಿನಲಿ 

ಎತ್ತುವ ಹಣೆಯಕ್ಕಿ ಹಾಗದ ಕಾಸ Il A ll 


ತ ದೃಷ್ಟಾಂತವನ್ನು ಕುರಿತು ಅನೇಕರು « ಸತ್ಯಪಾಲನೆಗಾಗಿ ಹರಿ- 
ಶ್ಚಂದ್ರ ಶಾನಾಗಿಯೇ ಭಾಗ್ಯಬಿಟ್ಟು ಹೋದ? ಎಂದು ಆಕ್ಷೇಪವನ್ನು ಎತ್ತ- 
ಬಹುದೆಂದು ಭಾವಿಸಿಯೋ ಏನೋ! ಮುಂದಿನ ವಸಿ ೈಷ್ಟಾಂತವನ್ನು 
ಹೀಗೆ ಹೇಳಿದ್ದಾರೆ : 


. ದೇವತೆಗಳ ಕೈಯ ಸೇವೆಯ ಕೊಳುತಿರ್ದ 
ರಾವಣನ ಬದುಕು ಮತ್ತೇನಾಯಿತು? 
ಜೀವದ ಪರಿಯರಿತು ನಾವು ದೊರೆಯೆಂಬುದೆ? 
ಸಾವಿನ ಮನೆಹೊಕ್ಳು ಸಾಹಸಪಡಲೇಕೆ?? 


ರಾವಣನ ಮಹಾಭಾಗ್ಯ, ಆತನ ಮನಸ ಸ್ಸು-ಹ್ಥ ನಿ ದಯಗಳನ್ನು ತಿದ್ದಲು 
ಸಹಕಾರಿಯಾಗಲಿಲ್ಲ; ಇಷ್ಟೇ ಅಲ್ಲ, ಅದರ A ನೆಲೆಗೊಂಡ ಅಹಂ- 
ಕಾರ, ಆತನ ಬದುಕನ್ನೇ ಹಾಳುಮಾಡಿತು. ಇನ್ನು ಹೆಣ್ಣು-ಗಂಡಿನ ಪ್ರೇಮ- 
ಪ್ರೀತಿಗಳ ವಿಷಯ; ಈ ಮೋಹನಾಟಕದ ಬೀಭತ್ಸರೂಪವನ್ನೂ ದಾಸರು 
ಚಿನ್ನಾ ಗಿ ಕಂಡವರಾಗಿದ್ದಾರೆ. ಮೋಹಮೂಲವಾದ ಅಜ್ಞಾನದಿಂದ ಕಾಮ- 


ಮೂನತ್ತೆರಡು 


ಮೂಲವಾದ ಹೆಣ್ಣು- ಗಂಡಿನ ಸರಸ್ಪ ರ ಆಪನಕಗುಾಸ ಪ್ರೇಮ-ಪ್ರ ಪ್ಲಣಯ- 
ಗಳೆಂದು ಬಣ್ಣಿಸುವ ಭಾವುಕರನ್ನು rE ಸರು ಸಾಕಷ್ಟು ವ್ಯಂಗ್ಯ: ವಿಡಂಬನೆ- 
ಗಳಿಂದ ಛೇಡಿಸಿದ್ದಾ ಧ್ರ] 


" ಅನ್ಯರಲಿ ಜನಿಸಿರ್ದ ಅಂಗನೆಯ ಕರೆತಂದು 

ತನ್ನ ಮನೆಗವಳ ಯಜಮಾನಿಯೆನಿಸಿ | 

ಭಿನ್ನವಿಲ್ಲದೆ ಅರ್ಧದೇಹವೆನಿಸುವ ಸತಿಯು 

ಕಣ್ಣಿ ನಲಿ ನೋಡಲಂಜುವಳು ಕಾಲನೊಯ್ತ್ವಾ ಗ? 


ಇನ್ನೊ ೦ದೆಡೆಯಲ್ಲಿ ಚುಚ್ಚು ಮಾತನ್ನಾ ಡಿದುದು ಹೀಗೆ : 


" ತಂದುಬಂದರೆ ತನ್ನ ಪುರುಷನ 
ಬನ್ನಿ ಬಳಲಿದಿರೆಂಬಳು || 

ಒಂದು ದಿನವೇ ತಾ ರದಿದ್ದ ಥೆ 
ಹಂದಿ-ನಾಯಂತೆ ಬೊಗಳ್ಳ ಳು |? 


ಆದುದರಿಂದಲೇ ದಾಸರು ಹೇಳುವ ಉಪದೇಶವಿದು : 


4 ಶೋಕಗೈ ದಳುವವರು ಸತಿ-ಸುತರು ಬಾಂಧವರು 
ಜೋಕೆ ತಪ್ಪಿದ ಬಳಿಕ ಅರ್ಥ ವ ್ಯರ್ಹ 
ಕ ಸ್ಟ ರವಾದ ಕೀರ್ತಿ-« ET 
ಸಾಕಾರವಾಗಿ. ಸಂಗಡ ಬಾಹುವಲ್ಲಜೆ ॥ 


೧೨ ಹರಿದಾಸರಿಗೆ ವೈ ರಾಗ್ಯ ಅತ್ಯ ಗತ್ಯ 


ಭಕ್ತೆ- ಜ್ಞಾ ನಗಳಂತೆ ಮಾನವಜೀವನಸಿದ್ದಿಗೆ ವೈರಾಗ್ಯವೂ ಬೇಕೆಂ- 
ಬುದು ಶ್ರೀಪ್ರಕಾದರಣಕಸರ ಸಂದೇಶವಾಗಿದೆ. « ವಾ ಬಲು ಒಳ್ಳೆ ು- 
ದಣ್ಣ : ಎಂದು ಹಾಡಿದ ಹಾಡು, ಈ ಸಂದೇಶದ ಸ ಟರ್‌ ಯವರ 
ಆಗಿದೆ. ವೈರಾಗ ಭಾವಕ್ಕೆ ಸ್ವಲ್ಪವೂ ಎಡೆಯಿಲ್ಲದೆ ವೈರಾಗ್ಯದ ವೇಷಹಾಕಿ 
ಜನರನ್ನು ಭ ಚ ಕೆಡಹುವ ಧಾರ್ಮಿಕಬ್ರುವರನ್ನೆಲ್ಲ ನಿಷ್ಮುರ ನುಡಿ- 
ಗಳಿಂದ ವಿಡಂಬಿಸಿ ಮಾತನಾಡಿದ್ದಾರೆ 


ಮೂವೆ ತ್ಮೂರು 


ಉದರವೈ ರಾಗ್ಯನಿದು--ನಮ್ಮ | 
ಪದುಮನಾಭನಲಿ ಲೇಶಭಕುತಿಯಿಲ್ಲ 1 
ಕಂಚುಗಾರರಾ ಬೀಡಾರದಂದದಿ 
ಕಂಚು-ಹಿತ್ತಾಳೆಯ ಪ್ರತಿಮೆಯ ನೆರಹಿ॥ 
ಮಿಂಚಲೆನುತ ಬಹು ಜ್ಯೋತಿಗಳನು ಹಚ್ಚಿ 
ವಂಚನೆಯಲಿ ಬಲು ಪೂಜೆಮಾಡುವುದು |? 


5 ಪೂಜಕರನ್ನಷ್ಟೇ ಅಲ್ಲ; ಡಂಭಾಚಾರಕ್ಕಾಗಿ ಧರ್ಮನಿಯಮಗಳನ್ನು 
ಆಚರಿಸುವವರೆಲ್ಲರನ್ನೂ ದಾಸರು ದೂಸಿಸಿ ನುಡಿದಿದ್ದಾರೆ 
| ಉದಯಕಾಲದೊಳೆದ್ದು ಗದಗದ ನಡುಗುತ 
ನದಿಯೊಳು ಮಿಂದೆವೆಂದು ಗಳುಹುತಲಿ 


ಮದ-ಮತ್ಸರ-ಕ್ರೋಧ ಒಳಗೆ ತುಂಬಿಟ್ಟುಕೊಂಡು 
ಬದಿಯಲಿದ್ದ ವರಿಗಾಶ್ಚರಿಯ ತೋರುವುದು |? 


ಇದೆಲ್ಲವೂ ಉದರವೈರಾಗ್ಯ; ಇಂತಹ ವೈರಾಗ್ಯಶೀಲಬ್ರುವರನ್ನು ಕಂಡೇ 
ದಾಸರು : 
«ನಗೆಯು ಬರುತಿದೆ ಎನಗೆ--ನಗೆಯು ಬರುತಿದೆ | 
ಜಗದೊಳಿದ್ದ ಜನಗಳೆಲ್ಲ ಹಗರಣ ಮಾಡುವುದ ಕಂಡು | 
ಎಂದು ತಿರಸ್ವಾರದಿಂದ ನಕ್ಕು ನುಡಿದಿದ್ದಾರೆ. ಮಾನವನು ಧನವನ್ನು 
ಗಳಿಸುವುದಾದರೆ, ಅವನುನಿಜವಾಗಿಯೂ ಭಕ್ತಿ-ವೈರಾಗ್ಯ-ಜ್ಞಾನ ಧನವನ್ನು 
ಗಳಿಸಬೇಕೆಂಬ ನೀತಿಯನ್ನು ದಾಸರು ಸುಂದರವಾಗಿ ನಿರೂಪಿಸಿದ್ದಾರೆ 


( ಧನವ ಗಳಿಸಬೇಕಿಂತಹದು--ಈ 

ಜನರಿಗೆ ಕಾಣಿಸದಂತಹದು | ಸಲ್ಲ | 
ಕೊಟ್ಟರೆ ತೀರದಂತಹದು- ತನ್ನ 

ಬಿಟ್ಟು ಅಗಲಿ ಇರದಂತಹದು | 

ಕಟ್ಟಿದೆ ಗೆಂಟಿನು ಬಯಲೊಳಗಿಟ್ಟಿರೆ 

ಮುಟ್ಟರು ಯಾರೂ ಅಂತಹದು | ೧ | 


ಆಸ 
ಮೂನತ್ನಾಲ್ಯು 


ಕರ್ಮವನೋಡಿಸುವಂತಹದು--ಸದ್‌- 
ಧರ್ಮವ ಮಾಡಿಸುವಂತಹದು ॥ 
ನಿರ್ಮಲವಾಗಿಸಿ ಮನಸಿನೊಳಗೆ ನಿಜ- 
ಧರ್ಮವ ತೋರಿಸುವಂತಹದು ॥ ೨॥ 
ಈ ಭಕ್ತಿ ಜ್ಞಾ ನಾ ಕೈರಾಗ್ಯ ಗಳ ಸಾಧನೆಯ ದಾರಿಯಲ್ಲಿ ಹೆಣ್ಣು- 
ಗಂಡಿನ ಸಂಬಂಧ ಬರು ಒಂದು ದೊಡ್ಡ « ಅಡ ಗೋಡೆಯಾಗಿರುವುದು. 
Wei ದಾಸರು ಹೆಣಿ ಕಿನ ಮೋಹಿಗಳನ್ನು ಎಚ್ಚ ರಿಸುವುದಕ್ಕಾಗಿ, ಸಾಮಾನ್ಯ 
ಸ್ತ್ರೀಯರ ಮನಶ್ಚೆ ಷ್ಟೆ ಗಳನ್ನು ಬಿತ್ತರಿಸಲು ತಡಿ ಸ್ಪ ಷ್ಟ ವಾಣಿಯನ್ನು ಬಳ- 
ಸಿದ್ದಾ ಬ್ರಿ 
( ಬೇಡ ನಾರಿಯರನು 
ಹಂಬಲಿಸಿ ಹಾರಯಿಸಬೇಡ 
ಅಂಬುಜಾಕ್ಸಿಯರೊಲುಮೆ ಬಯಲು- 
ಡಂಬಕವೆಂದು ಕಾಣಿರೋ !? 
ಪ್ರೀತಿ-ಫ್ರೇಮನಿವಾಹದ ಪಕ್ಷಪಾತಿಗಳು ದಾಸರ ಈ ಮಾತನ್ನು ಆ 
ಗಳೆದು ನುಡಿಯಬಹುದು; ಆದರೆ ಪ್ರೀತಿ-ಪ್ರೇಮಗಳ ಭ್ರಮೆಯಿಂದ 
ಮದುವೆ ಮಾಡಿಕೊಂಡು, ತಮ್ಮ ಸಂಸಾರವನ್ನು ಸಮರಕ್ಷೇತ್ರವನ್ನಾಗಿ 
ಮಾಡಿಕೊಂಡ ಜೀವನಾನುಭನಿಗಳು, ದಾಸರ ಈ ಮಾತಿನಲ್ಲಿಯ ವಾಸ್ತ- 
ವತೆಯನ್ನು ಒಪ್ಪದೆ ಇರಲಾರರು. 
೧೩ ಗೃಹಿಣೀಜೀವನ ನೀತಿ 
ಹೆಣ್ಣಿ ನ ಜೀವನದ ಆರರ್ಶಸಿದ್ದಿ ಆಕೆಯ ಗ ಓಹಿಣೀತ್ವ ದಲ್ಲಿಯೆ- ಎಂಬ 
ಪರಂಪರೆಯಲ್ಲಿ ನಿಶ್ವಾಸವನ್ನಿರಿಸಿದ ದಾಸರು, ಗೃ RSL ನೀತಿ- 
ರೀತಿಗಳನ್ನು ಹೇಳದೆ ಬಿಟ್ಟಿ ಲ್ಲ. 
( ಸತಿಭಕುತಿಯಿಬದಿ ಸತಿಯ ಸಂಗ 
ವ್ರತಗೆಟ್ಟು ಸುಖಸ ಸಡೆಯಲಿಲ್ಲವೋ ರಂಗ! 3 
ಎಂಬ ಹಾಡಿನಲ್ಲಿ ಶ್ರೀದಾಸರು, ಗೃಹಿಣಿಯ ಕರ್ತವ್ಯಗಳನ್ನು ನಿಡಂಬಕ 
ರೀತಿಯಲ್ಲಿಯೆ ವಿವರಿಸಿ ದ್ದಾರೆ: ್ಪ 
" ಬಂದ ತಂದರೆ ಮನೆಗೆ ಹತ್ತಾಗಿ ಭಾವಿಸದೆ 
ತಂದರೂ ಹೆತ್ತ ಮನೆಯೊಳಗೊಂದ ಮಾಡಿ | 


ಮೂವತ್ತೈದು 


ಇಂದಿಗೆ ಇಲ್ಲವೆಂದು ಮುಖವ ತಿರುಹುತಲಿ ಮದ. 

ದಿಂದ ಹೋಹಳು ನಾರಿ-ಬಲು ದೊಡ್ಡ ಮಾರಿ ॥ 

ಮಕ್ಕಳಿಗೆ ಇಡಲಿಲ್ಲ ಮರಿಗಳಿಗೆ ತೊಡಲಿಲ್ಲ 

ಇಕ್ಬುವಡೆ ಬೆಳ್ಳಿ-ಬಂಗಾರನಿಲ್ಲ || 

ಚಿಕ್ಕವಳು ನಾ ನಿನ್ನ ಕೈಪಿಡಿದು ಕೆಟ್ಟಿನೆಂಬ 

ಮೂರ್ಬ ತೊತ್ತಿನ ಸಂಗ ಕುಲಕೆಲ್ಲ ಭಂಗ |? 

ದಾಸರ ಕಾಲದ ಸಮಾಜದಲ್ಲಿ ಅಸಂಸ್ಕೃತ ಸ್ತ್ರೀಯರ ಸಂಖ್ಯೆಯೇ 

ದೊಡ್ಡದಾಗಿರಬಹುದು. ಎಂತಲೇ ಅವರು «ಸತಿಗೆ ಸ್ವಾತಂತ್ರ್ಯವ ಕೊಡ- 
ದಿರಿ, ನೀವು ಮತಿಗೆಟ್ಟು ಬಾಯನು ಬಿಡದಿರಿ 1” ಎಂದು ಎಲ್ಲ ಲೌಕಿಕ- 
ರನ್ನೂ ಉದ್ದೇಶಿಸಿ ಹೇಳಿರುವರಲ್ಲದೆ, ಆ ಹಾಡಿನಲ್ಲಿ ಅಸಂಸ್ಕೃತ ಗೃಹಿಣಿಯರ 
ಸ್ವಭಾವ-ಗುಣಗಳನ್ನು ಯಥಾವತ್ತಾಗಿ ಚಿತ್ರಿಸಿರುವರು. ದಾಸರ ಈ ಕಟು- 
ಸತ್ಯ ಸ್ತಿಸ್ವಾ ತಂತ್ರ್ಯವಾದಿಗಳನ್ನು ತುಂಬ ಕೆರಳಿಸುವಂತಿದೆ, ಆದರೆ ದಾಸರು 
ಕಂಡುದನ್ನು ಕಂಡಂತೆ ಹೇಳುವುದಕ್ಕೆ ಹಿಂಜರಿಯುವವರಲ್ಲವೆಂಬುದನ್ನು 
ತಿಳುಹುಮ್ಮ ! 


೧೪ ಕೊನೆಯ ಮಾತುಗಳು 


" ಅಜ್ಞಾನಿಗಳ ಕೂಡ ಅತಿ ಸ್ನೇಹದಕಿಂತ ಸುಜ್ಞಾನಿಗಳ ಕೂಡ ಜಗ- 
ಳವೇ ಲೇಸು! * ಎಂದು ಹೇಳಿದ ದಾಸರು, ಸತ್ಸಂಗದ ಅಗತ್ಯವನ್ನೂ 
ಸ್ರಖಯೋಜನವನ್ನೂ ಮನಮುಟ್ಟುವಂತೆ ಹೇಳಿದ್ದಾರೆ. ಇವರು ಹೇಳಿದ 
ಮಾನವನೀತಿ. —ಸಾಮಾನ್ಯನೀತಿಗಳು, ತ್ರಿ ಕಾಲದಲ್ಲಿಯೂ ಸುಖ-ಸಮಾ- 
Se ಜೀವನಕ್ಕೆ ಪ್ರಯೋಜನಕಾರಿಯೆನಿಸುವಂತಿವೆ. ಹರಿಭಕ್ತಿಸಿದ್ದರಾದ 

ಇಸರು, ತಮ್ಮ ಗುರಿಯನ್ನು ಶಾವು ತಲ್ರಿದೆವೆಂದು ಸುಮ್ಮನೆ ಕುಳಿತುಬಿಡ. 
ಲಿಲ್ಲ. ಲೋಕಸಂಗ್ರಹದ ಅಗತ್ಯಕರ್ತವ್ಯವನ್ನರಿತು, ತಮ್ಮ ಸಿದ್ದಿಗೆ ಚ್ಯುತಿ- 
ಯೊದಗದಂತೆ, ಕನ್ನಡನಾಡಿನಲ್ಲಿ ನಿವಿಧ ನಾ ಕಾರ್ಯ ಮಾಡಿದ್ದಾರೆ. 


ಇಂದಿನ ಸುಸಂಸ್ಕೃತಿರಹುತ ಜನಜೀವನ ನವು, ತ ವಿಷಮತೆ-ಸ ಪ ಪ್ರಕ್ಷುಬ್ಧ ಜಟ 
ಕಳೆದುಕೊಂಡು ಸುಗಮಮಾರ್ಗದಿ:ದ ಸಾಗಬೇಕೆಂದರೆ, ಪ್ರಗಂದರದಾಸ 
ಕನ್ನಡ ಜನಕೆಗೆೊಮ ಕೊಟ್ಟಿರ ವನೀತಿಸ wey ಪ್ರಯೋಜನವನ್ನು ಆದು 


ಮೂವತ್ತಾರು 


ಪೂರ್ಣವಾಗಿ ಸಡೆಡುಕೊಳ್ಳಬೇಕು. ದಾಸರು ಹೇಳಿದ ದ್ವೈತಪ್ರಮೇಯಾ- 
ತ್ಮಕ ಭಕ್ತಿ ಸಾಹಿತ್ಯ ಸರ್ವಪ್ರಯೋಜಕವೆನಿಸದೆ ಹೋದರೂ, ಅವರ ನೀತಿ- 
ಸಾಹಿತ್ಯ ಸರ್ವದೇಶ, ಸರ್ವಕಾಲ, ಸರ್ವಜನಕ್ಕೂ ಉಪಯುಕ್ತವೆನಿಸು- 
ವಂತಹದಿದೆ. 

ಪೂ" ಲೋಕನೀತಿ? ಸಂಕಲನವು ಕನ್ನಡಿಗರ ಕೈಗಳಿಗೆ ಸಂದಂತೆಯೆ 
ಇನ್ನು ಕೆಲವೆ ದಿನಗಳಲ್ಲಿ ಕೊನೆಯ ಸಂಕಲನವಾದ: ಸಂಕೀರ್ಣಸಂಗ್ರಹೆ'ವೂ 
ಸಂದಾಯವಾಗುವುದು. ನಮ್ಮ ಕೇಂದ್ರಸರಕಾರವು ನಮ್ಮ ಕಾರ್ಯದ 
ಮಹೆತಿಯನ್ನು ಅರಿತು, ಕರ್ತವ್ಯಬುದ್ಧಿಯಿಂದ ಮಾಡಿದ ಧನಸಹಾಯವು 
ನಮಗೆ ಧೈರ್ಯವನ್ನು ತಂದುಕೊಟ್ಟಿದೆ. ಅದು ದೊರೆಯದೆ ಹೋಗಿದ್ದರೆ, 
ನಮ್ಮ ಪ್ರಕಾಶನಕಾರ್ಯ ಇಷ್ಟೊಂದು ತ್ವರಿತಗತಿಯಲ್ಲಿ ನಡೆಯುತ್ತಿರಲಿಲ್ಲ. 
ದಿಲ್ಲಿಯ ಪಾರ್ಲಿಮೆಂಟಿನ ಸದಸ್ಯೆಯರಾಗಿರುವ ಶ್ರೀಮತಿ ಸರೋಜಿನಿ 
ಮಹಿಸಿಯವರಿಂದ ದೊರೆತ ನೆರವು ಅಸ್ಟ್ರಿಷ್ಟೆಂದು ಬಣ್ಣಿಸುವಂತಿಲ್ಲ. ಅವರು 
ಆತ್ಮೀಯಭಾವದಿಂದಲೇ ನಮಗೆ ಸಹಕಾರವಿತ್ತಿರುವರಾದರೂ, ಅವರಿಗೆ 
ನಮ್ಮ ಹೃತ್‌ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುವುದು ನಮ್ಮ ಉತ್ಸವ 


ಸಮಿತಿಯ ಕರ್ತವ್ಯವಾಗಿದೆ. 


ಎಂದಿನಂತೆ ಈ ಪುಸ್ತಕವನ್ನು ಅಂದವಾಗಿ ಮುದ್ರಿಸಿಕೊಟ್ಟುದಕ್ಕಾಗಿ 
ಪ್ರತಿಭಾಮುದ್ರಣಾಲಯದ ಒಡೆಯರಾದ ತ್ರೀ. ಭಾಲಚಂದ್ರ ಘಾಣೇಕರ 
ಮತ್ತು ಶ್ರೀ. ಮನೋಹರ ಘಾಣೇಕರ ಅವರಿಗೆ ನಮ್ಮ ಕೃತಜ್ಞತೆಯ ವಂದನೆ- 
ಗಳನ್ನು ಸಲ್ಲಿಸುತ್ತೇವೆ. ಈ ಪುಸ್ತಕಪ್ರಕಟನೆಯ ಕಾರ್ಯದಲ್ಲಿ ಅವರು 
ಕೇವಲ ವ್ಯವಹಾರಿಗಳಾಗಿ ವರ್ತಿಸುತ್ತಿಲ; ದಾಸರ ವಿಷಯಕವಾದ ಸೇವಾ- 
ಬುದ್ಧಿಯಿಂದಲೇ ನಡೆದುಕೊಳ್ಳುತ್ತಿರುವುದು ಅವರ ಸತ್ಯ್ವಾರ್ಯಾಸಕ್ತಿಗೆ 
ಸಾಕ್ಷ್ಯವಾಗಿದೆ. ಈ ಲೋಕನೀತಿಯ ಗೀತಗಳು ಕನ್ನಡಿಗರ ಮನೆ-ಮನೆ- 
ಯನ್ನೂ ಮನ-ಮನವನ್ನೂ ಮುಟ್ಟಿ ಬೇಕೆಂದು ನಮ್ಮ ಹಾರಯಿಕೆ. 


ಧಾರವಾರ ಚಿಟಿಗೇರಿ ಕೃಷ್ಣಶರ್ಮಾ 


ತಾ. ೧೫-೪-೧೯೬೫ 
ಹೆನುನುಜ ಯೆಂತಿ ಬೆಂಗೇರಿ ಹುಚ್ಚರಾಯರು 


ಪ್ರಕಾಶಕರ ಮಾತು 


" ಲೋಕಶೀತಿಯು' ಶ್ರೀಪುರಂದರದಾಸರ ೪ನೆಯ ಶತಮಾನೋ- 
ತ್ಸವ ಸಮಿತಿಯ ೫ನೆಯ ಗ್ರಂಥವು. ಇದು ವಾಚಕರ ಕೈಸೇರುತ್ತಿರುವುದು 
ಸಂತೋಷದ ಸಂಗತಿಯು. ಕೈಯಲ್ಲಿ ಹಣವಿಲ್ಲದೆ ನಮ್ಮ ಸಮಿತಿಯು 
ಕೈಸೋತು ಕುಳಿತಾಗ, ನಮ್ಮ ಕೇಂದ್ರಸರಕಾರವು ನೆರವನ್ನು ನೀಡಲು 
ಮುಂದೆ ಬಂದುದು ದೈನೇಜ್ಛೆಯೇ ಸರಿ. ದಾಸರ ಸೇವೆಯನ್ನು ಸಮಿತಿಯ 
ಮುಖಾಂತರ ಪೂರ್ಣ ಮಾಡಿಸಬೇಕೆಂದು ಪರಮಾತ್ಮನ ಸಂಕಲ್ಪನಿದ್ದುದು 
ಇದರಿಂದ ಕಂಡುಬರುವುದು. ಈ ಕಾರ್ಯದಲ್ಲಿ ನೆರವಾದ ಕೇಂದ್ರ ಹಾಗು 
ಪ್ರಾಂತೀಯ ಸರಕಾರಗಳಿಗೂ ನೆರವನ್ನು ದೊರಕಿಸಲು ಸಹಾಯ ಮಾಡಿದ 
ಡಾ. ಶ್ರೀಮತಿ ಸರೋಜಿನಿ ಮಹಿಸಿ ಮೊದಲಾದವರಿಗೂ ಸಮಿತಿಯು ತನ್ನ 
ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. ಈ ಸಂಕಲನಕ್ಕೆ ಸಗತ್ಯವಾದ ಸಡಿಯಚ್ಛಿನ 
ಮೂಲಚಿತ್ರಗಳನ್ನು ಒದಗಿಸಿಕೊಟ್ಟುದಕ್ಕಾಗಿ, ಕ. ನಿ. ವಿದ್ಯಾಲಯದ 
ಕನ್ನಡ ಸಂಶೋಧನ ಸಂಸ್ಥೆಗೂ, ತ್ರೀ. ಕೆ. ಜಿ. ಹಲಸಗಿ ಅವರಿಗೂ ನಮ್ಮ 
ಅನಂತ ಧನ್ಯವಾದಗಳು. 

ಪುರಂದದಾಸರು ಜನತೆಯ ಕುಂದು-ಕೊರತೆಗಳನ್ನು ತೋರಿಸಿ ಅವು 
ಗಳನ್ನು ತಿದ್ದಲು ಮಾಡಿದ ಉಸದೇರವು ಅಮೌಲ್ಯವಾಗಿದೆ; ಯಾವ 
ಕಾಲಕ್ಕೂ ಮಾರ್ಗದರ್ಶನವಾಗಿದೆ. ಅವರು ಸಮಾಜಕ್ಕೆ ಕೊಟ್ಟಿ ಎಚ್ಚರಿಕೆ 
ಗಳು ಸಮಾಜವನ್ನು ತಿದ್ದಲು ಬಹು ಉಪಯುಕ್ತವಾಗಿವೆ. 

ಕಮಾಾಟಯು ಇನ್ನೊಂದು ಗ್ರಂಥವನ್ನು ಜನತೆಗೆ ಅರ್ನಿಸಿದರೈ ಅದು 
ಶಾನು ಸಂಕಲ್ಪಿಸಿದ ಕಾರ್ಯವನ್ನು ಪೂರ್ಣಮಾಡಿದಂತಾಯಿತು. ಈ 
ಕಾರ್ಯವೂ ತೀವ್ರವಾಗಿಯೇ ನೆರವೇರುವುದೆಂದು ವಾಚಕರಿಗೆ ತಿಳಿಸಲು 
ಇಚ್ಛಿಸುತ್ತೇವೆ. ಈ ಗ್ರಂಥಕ್ಕೆ ಮುನ್ನುಡಿಯನ್ನು ಬರೆದುಕೊಟ್ಟ ನಾಡಿನ 
ಹಿರಿಯರಾದ ಡಾ. ವೆಂಕಟೇಶಾಚಾರ್ಯ ಅವರಿಗೆ ನಮ್ಮ ಸಮಿತಿಯು ಧನ್ಯ- 
ವಾದಗಳನ್ನು ಅರ್ನಿಸುತ್ತದೆ. 


ಶಾ. ೨೭-೪-೬೫ ಬುರ್ಲಿ ಬಿಂದುಮಾಧವ 


ಆಧಾರಗ್ರಂಥಗಳು 


ಭಾರತೀಯ ಪ್ರಾಚೀನ ಚರಿತ್ರಕೋಶ (ಮರಾಠಿ) 
| ಸಿದ್ಧೇಶ್ವರಶಾಸ್ರ್ರಿ ಚಿತ್ರಾವ 
ಪುರಾಣನಾಮ ಚೂಡಾಮಣಿ (ಕನ್ನಡ) [ಪಾನ್ಯಂ ಸುಂದರಶಾಸ್ತ್ರ 
ಬೆನಗಲ್‌ ರಾಮರಾಯರು] 
ಭಾಗವತ (ಕಲ್ಯಾಣಸಂಪುಟ) 
ಭಾರತ (ಕುಂಭಕೋಣಂ ಸಂಪುಟ) 
ಭಾರತ ತಾತ್ಸರ್ಯನಿರ್ಣಯ (ಉಡುಪಿ) 
ರಾಮಾಯಣ (ಕಲ್ಯಾಣಸಂಪುಟ) 
ತೀರ್ಥಾಂಕ (ಕಲ್ಯಾಣ) 
ಪುರಾಣಗಳು (ಇದರಲ್ಲಿಯ ಪ್ರಮಾಣಗಳನ್ನೆಲ್ಲ ಭಾರತೀಯ- 
ಪ್ರಾಚೀನ ಚರಿತ್ರಕೋಶದಿಂದ ತೆಗೆದುಕೊಂಡಿದೆ) 
ವಾಯುಸ್ತುತಿ (ಶ್ರೀತ್ರಿವಿಕ್ರಮ ಪಂಡಿತಾಚಾರ್ಯಕೃತ) 
ಮಧ್ವವಿಜಯ (ಶ್ರೀನಾರಾಯಣ ಪಂಡಿತಾಚಾರ್ಯಕೃತ) 
ದ್ವಾದಶಸ್ತ್ಯೋತ್ರ ( ತ್ರೀಮಧ್ವಾಚಾರ್ಯಕೃತ) 
ಶಂತ್ರಸಾರ ( K ೫ ) 
ಭಗವದ್ಗೀತೆ 
ನಾರದ ಭಕ್ತಿಸೂತ್ರಗಳು 
ಸಂಗೀತ (South Indian Music 1.37, P. Sambamurti) 
ಕುಮಾರವ್ಯಾಸನ ಭಾರತ 
Epigraphia—Indica Vol XXXI July 1955 
ಹರಿಕಥಾಮೃತಸಾರ (ವರದೇಂದ್ರ ಹರಿದಾಸ ಸಾಹಿತ್ಯಮಂಡಳ 
ಲಿಂಗಸೂಗೂರು) 
ವಿಜಯದಾಸರ ಸುಳಾದಿ ?» ಪಿ ಈ 
ದಶೋಪಧಿಷತ್ತುಗಳು 


ಖ್ರಿ ೫ ಸ್ಟಾ) 


le 


ಪರಿವಿಡಿ 


ಮಾಂಕ ವಿಷಯ 
ಇಂಗ್ಲಿಷ್‌ ಮುನ್ನುಡಿ 
ಸಂಪಾದಕರ ಮಾತುಗಳು 
ಆಧಾರ ಗ್ರಂಥಗಳು 
ಪ್ರಕಾಶಕರ ಮಾತು 


ತೇ ಸ x 


ನಾಮಸ್ಮರಣನೀತಿ 

ಭಕ್ತಿ ಸಾಧನನೀತಿ 

ಸದಾಜಾರನೀತಿ 

ಮಾನವನೀತಿ 

೧ ದೇಹ-ಕುಲ, ೨ ಮನಸ್ಸು, ೩ ಭಾಗ್ಯ, 
೫ ಸಂಗ-ಸಹವಾಸ : 

ಸಾಮಾನ್ಯನೀತಿ 

೧ ಉಪದೇಶ, ತ ಉಗ್ಗಡಣೆ 
ಸರ್ಯಾಯನಕೀತಿ 

ಮಂಗಳಂ 


ಪರಿತಿಸ್ಟಗಳು 


ಶಬ್ದಾರ್ಥ, ಸಂದರ್ಭಕಥೆ, ನಿಶೇಷಓಸ್ಪಣಿ 
ಹಾಡುಗಳ ಅಕಾರಾದಿಸೂಚಿ 
ಪ್ರಮುಖಪದಗಳ ಸೂಚಿ 


೪ ಹೆಣ್ಣು, 


೪೪ (4 2೩ 


೧.೨೨೭-೧೩.೨ 
೧೩೨ 


೧೩೩-೧೭.೨ 
೧೭೩-೧೬೭೭ 
೧ಿ೭೮-೧ಲಲ 


ಮಹಿಮಾಶಾಲಿ ಪುರಂದರದಾಸರು 


ಗುರುಗಳೆಂದರೆ ಎನಗೆ ಇವರೆ ಗುರುಗಳು ಕಾಣೊ | 
ಧರೆಯೊಳು ಪುರಂದರದಾಸರೆ ಗುರುಗಳು | 
ಮರಳಿ ಮತ್ತೊಬ್ಬರುಂಟಿ ಕರುಣಿಸಿ ನೆನೆದಂತೆ | 
ವರಗಳಿತ್ತು ನಿತ್ಯ ಪರಿಪಾಲಿಸುವ ಹರಿ- | 
ಮರುತರ ಲೀಲೆಗಳ ಹಿರಿದಾಗಿ ತಿಳುಹಿ ವಿ. | 
ಸ್ತರವಾಗಿ ಎನ್ಸ್ಟಿಂದ ಬರೆಸಿದರು ಹರಿಚರಿತೆ | 
ದುರಿತಸಂದಣಿಯಲ್ಲಿ ಸೆರೆಬಿದ್ದು ತಹಿಸುತ- | 
ಲಿರಿ ನೋಡಿ ಲಾಲಿಸಿದರು ತಮ್ಮ ಕರುಣೆಯ | 
ಹರಿಯೆಳಮರಿ ತಾ ಯಕ್ಷನ ವದನದೊಳು | 
ಇರಲು ಎಳೆದು ಕಡೆಗೆ ತೆಗೆದಂತೆ ಇಂದಿಗಾ | 
ಗುರುಶಿರೋಮಣಿ ಎನ್ನ ದುರಿತದಿಂದ ಸೆಳೆದು ! 
ಪರಮಾರ್ಥದ ಮಾರ್ಗದರುಹ ಮಾಡಿ | 
ಕರುಣಾಸಾಗರ ನಮ್ಮ ನಿಜಯವಿಟ್ಕಲನ | 
ಸ್ಮರಿಸುವುದಕೆ ಜ್ಞಾನವನ್ನೆ ತೋರಿದರು. | 

ಸೇ kd x 


ಗುರುಪುರಂದರದಾಸರ ನೆರೆನಂಬಲು | 
ನಿರುತ ಕಲೆತು ನಿಜಯವಿಠಕಲನು: ಒಲಿದ | 


—(ಶ್ರೀವಿಜಯೆದಾಸರು 


ಲೋಕನೀತಿ 


ಕ್ರ ನಾಮಸ್ಕರಣನೀತಿ 


೧ 


ರಾಗ-- ಮಧ್ಯಮಾವತಿ ತಾಳ ಆದಿ 


೧ ತಾಸು ಬಾರಿಸುತಿದೆ ಕೇಳಿ- -ಹರಿದಾಸರೆಲ್ಲ | 
ಶಾಸು ಬಾರಿಸುತಿದೆ ಕೇಳಿ | | ಸ॥ 


ಹಾಸುಮಂಚ ಸುಪ್ಪತ್ತಿಗೆಯಲಿ--ಹಗಲು-ಇರುಳು. | 
ಹೇಸರಗತ್ತೆಯಂತೆ ಹೊರಳಿ--ಸ್ತ್ರೀಯರಗೂಡ- 

ಬೇಸರದೆ ನಿತ್ಯವು ಉರುಳಿ || 

ಈ ಪರಿ ಕಾಲವ ಕಳೆದೆಯೊ ಕಾಲ ಸ- | 

ಮಾಸವಾಯಿತಾಯಿತು ಎಂದೀಗಲೆ ll al 


ವೃದ್ಧ ಯೌವನ ಬಾಲಕಾಲ--ನಿವೇಕವಿಲ್ಲದ- | 

ಬುದ್ಧಿ ಮಾಂದ್ಯವು ಹಲವು ಕಾಲ--ಆಹಾರಸಂಗ- | 
ನಿದ್ರೆಯಿಂದಲಿ ಅತಿಲೋಲ ॥ 

ಈಶನ ಭಜಕರ ಭಜಿಸದೆ ಮಾನುಷಾ- | 

ಯುಷ್ಯವೆಲ್ಲವು ವ್ಯರ್ಥ ವಾಯಿತಾಯಿತೆಂದು ॥ ೨॥ 


sy 


ಕಂಡ ವಿಷಯವ ಕಾಮಿಸಿ---ಕಷ್ಟಪಡದೆ 
ಇಂಡವ ಕೃಷ್ಣನ ಭಜಿಸಿ---ಪುಂಡನೆನಿಸದೆ | 
ಭಂಡಧಾವತಿಯನು ತ್ಯಜಿಸಿ | 
ಪುಂಡರೀಕಾಕ್ಷ ಪುರಂದರವಿಠಲನ | 
ಕೊಂಡುಭಬಿಸಿರೈ ಯ ಡಂ ಢಂ ಢಂ ಢಣ್ಣೆಂದು ll a | 


೧ ಇ-ಗ (8) ಪ್ರತಿಗಳಿಂದ ಆರಿಸಿದೆ, 


3 ಪುತಂಡರದಾಸರ ಸಾಹಿತ್ಯ ೫ 


ರಾಗ-- ಸೌರಾಷ್ಟ್ರ ತಾಳ ಆದಿ 


೧ ನಾರಾಯಣನೆಂಬ ನಾಮನ ನೇಮದಿ ನೆನೆಯುತಿರೆಚ್ಚರಿಕೆ | 
ನೀರ ಮೇಲಿನ ಗುಳ್ಳೆ ನಡೆಯೆಂಬ ಡಿಂಭವ ನಂಬದಿರೆಚ್ಚ ರಿಕೆ ಪಗ 


ಪರರು ಮಾಡಿದ ಪಾತಕವ ನಾಲಗೆಯೊಳುಚ್ಛ್ಚ ರಿಸದಿರೆಚ್ಚ ರಿಕೆ | 
ಗುರುಹಿರಿಯರ ಸೇವೆಮಾಡದೆ ಉದರವ ಪೊರೆಯ ದಿರೆಚ್ಚರಿಕೆ 
ಹರಿದಿನದುಪವಾಸ ಇರುಳ ಜಾಗರವ ನೀ ಮರೆಯದಿರೆಚ್ಚ ರಿಳೆ | 
ನರಹರಿಯಂಫ್ರ್ರಯ ಸ್ಮರಿಸದೆ ನರಸ್ಕುತಿ ತರವಲ್ಲ ಎಚ್ಚ lal 


ಹೀನಮಾನಿನಿಯರ ಧ್ಯಾನಕಾನನದೊಳಿಳಿಯದಿರೆಚ್ಚರಿಕೆ 

ನಾನೆಂಬ ಆಹಂಕಾರ ಮಾಡಿ ನರಕದೊಳು ನರಳಿದಿರೆಚ್ಚ ರಿಕೆ ॥ 

ಜಾಹ್ನೆನಿಸ್ನಾ ಿನ- ಸಂಧ್ಯಾ ವ್ಯ ಧ್ಯಾನವು ಸು ಜ್ಞಾ ಸ ಮುಂದೆಚ್ಚ ರಿಕೆ | 
ರ ಧ್ಯಾ ವ ಧರ್ಮಸಂತಾನ್ರ ಮುಂಬಿಚ್ಚ ರೆ ll ೨॥ 


ಮಡದಿ-ಮಕ್ಕಳೆಂಬ ಕಡುಮೋಹಕೆ ಸಿಲುಕಿ ಕೆಡಬೇಡವೆಚ್ಚ ರಿಕೆ | 

ನಡೆವಾ ನುಡಿವಾಗ ಗಿಡವೆಲ್ಲ ನೆಂಟರು ಕ ಕಡೆಗಿಲ್ಲ ಎಚ್ಚ ೧3 | 

ಕೊಡುಗೈಯ ಮಾಡದೆ ಮಡಗಿದ ಧನ ಸಂಗಡ ಬಾರ ಡಿಚ್ಚರಿಕೆ | 

ಒಡೆಯ ತ್ರೀಪುರಂದರವಿಠಲನ ನೆನೆದು ನೀ ಕಡೆಹಾಯೊ ಎಚ್ಚರಿಕೆ ॥೩॥ 


ರಾಗ ಬಿಲಹರಿ | ತಾಳ ಅಟಿ 
೨ ನಾರಾಯಣ ಎನ್ನಬಾರದೆ- ನಿಮ್ಮ. | 


ನಾಲಗೆಯೊಳು ಮುಳ್ಳುಮುರಿದಿಹುದೆ? ॥ಪ॥ 


೧ ಆ (ಗ) ಹ ಪ್ರತಿಗಳಿಂದ ಆರಿಸಿಕೊಂಡಿದೆ. 
Sh ಪ್ರತಿಯಿಂದ ತೆಗೆದುಕೊಂಡಿದೆ. 


ಲೋಕನೀತಿ 


ವಾರಣಾಸಿಗೆ ಪೋಗಿ ದೂರ ಬಳಲಲೇಕೆ | 

ನೀರ ಕಾವಡಿಯನು ಪೊತ್ತು ತಿರುಗಲೇಕೆ ॥ 

ಊರೂರು ತಪ್ಪದೆ ದೇಶಾಂತರವೇಕೆ | 

ದಾರಿಗೆ ಸಾಧನವಲ್ಲವೆ ಹರಿನಾಮ? ।1೧॥ 


ನಿತ್ಯ ಉಪವಾಸನಿದ್ದು ಹಸಿದು ಬಳಲಲೇಕೆ | 

ಮತ್ತೆ ಚಳಿಯೊಳು ಗಂಗೆ ಮುಳುಗಲೇಕೆ ॥ 

ಹಸ್ತವ ಪಿಡಿದು ಮಾಡುವ ಜಸ-ತಸವೇಕೆ | 

ಮುಕ್ತಿಗೆ ಸಾಧನವಲ್ಲವೆ ಹರಿನಾಮ? | ೨॥ 


ಸತಿ-ಸುತರನು ಬಿಟ್ಟು ಯತಿಗಳಾಶ್ರಮವೇಕೆ | 
ತ-ಕೃಚ್ಛ ನೇಮ-ನಿಷ್ಕೆ ಗಳೇತಕೆ | 
ಸೃಧಿವಿಯೊಳಗೆ ನಮ್ಮ ಪುರಂದರವಿಠಲನ | 
ಅತಿ ಭಕುತಿಯಿಂದೊಮ್ಮೆ ನೆನೆದರೆ ಸಾಲದೆ | a | 


ರಾಗ-- ಪೂರ್ನಿ ತಾಳ-ರೂಪಕ 


೧ ಮರೆಯಬೇಡ ಮನವೆ ನೀನು ಹರಿಯ ಸ್ಮರಣೆಯ | ಪ 
ಯಾಗ-ಯಜ ಮಾಡಲೇಕೆ | 

ಯೋಗಿ-ಯತಿಯು ಆಗಲೇಕೆ ॥| 

ನಾಗಶಯನ ನಾರದವಂದ್ಯನ 

ಕೂಗಿ ಭಜನೆಮಾಡೊ ಬೇಗ Il A 


ಸತಿಯು-ಸುತರು-ಹಿತರು ಎಂದು | 
ಮತಿಯು ಕೆಟ್ಟು ಕೆಡಲಿಬೇಡ ॥ 


೧ ಎಮತ್ತು ಓ ಪ್ರತಿಗಳಿಂದ ಆರಿಸಿಕೊಂಡಿದೆ. 


ಪುರಂದರದಾಸರ ಸಾಹಿತ್ಯ ೫. 


ಗತಿಯು ತಪ್ಪಿ ಹೋಗುವಾಗ | 
ಸತಿಯು ಸುತರು ಬಾಹೊರೇನೊ ? ॥ ೨॥ 


ಹರಿಯ ಸ್ಮರಣೆ ಮಾತ್ರದಿಂದ | 
ದುರಿತಘೋರವೆಲ್ಲ ನಾಶ || 
ಸರಮಪುರುಷ ಪುರಂದರವಿಠಲ | 


ಪರದ ಪದವಿ ಕೊಡುವನಯ್ಯ ॥ ೩ | 
೫ 
ರಾಗ ಪೂರ್ಫಿ ತಾಳ-- ರೂಪಕ 
೧ ಹರಿಯ ನೆನೆಯಿರೊ-ನಮ್ಮ-; 
ಹರಿಯ ನೆನೆಯಿರೊ ಪ 
ಬರಿದೆ ಮಾತನಾಡಿ ಬಾಯ- | 
ಬರಡುಮಾಡಿ ಕೆಡಲುಬೇಡಿ ಅಪಗ 


ನಿತ್ಯವಿಲ್ಲದೀ ಶರೀರವ: | 

ನಿತ್ಯವೆಂದು ನೋಡಿರಯ್ಯ ॥ 

ಹೊತ್ತು ಕಳೆಯಬೇಡಿ ಕಾಲ- | 

ಮೃತ್ಯು ಬಾಹೊದೇಗಲೊ lal 


ಹಾಳುಹರಟಿ ಮಾಡಿ ಮನವ | 
ಬೀಳುಮಾಡಿಕೊಳ್ಳ ಬೇಡಿ ॥ 
ಏಳುದಿನದ ಕಥೆಯ ಕೇಳಿ | 


ಎಳಿರಯ್ಯ ವೈಕುಂಠಕೆ || ೨ 


೧ ಪ್ರತಿಯಲ್ಲಿ ಮಾತ್ರ ಸಿಕ್ಕೂತ್ತಿದೆ. 


ಲೋಕನೀತಿ | ೫ 


ಮೆಟ್ಟಿ ಪುಣ್ಯಕ್ಷೇತ್ರಗಳನು 

ಸುಟ್ಟುಹೋಹುದು ಪಾಪೆ ಮನ- ॥ 

ಮುಟ್ಟಿ ಭಜಿಸಿರಯ್ಯ ಪುರಂದರ- ! 

ನಿಟ್ಟಿಲನಾ ಚರಣವನ್ನು | a | 


ಶಾಗ-- ಶಂಕರಾಭರಣ ತಾಳ ಅಟಿ 


ಗಿ ಹೆರಿಯೆನ್ನು ಹೆರಿಯೆನ್ನು ಹರಿಯೆನ್ನು ಪ್ರಾಣಿ | 


ಹರಿಯೆನ್ನದಿದ್ದರೆ ನರಹರಿಯಾಣೆ ॥ ಪ॥ 
ಹೆಂಗುಸು ಮಕ್ಕಳು ಹೆರವರು ಪ್ರಾಣಿ | 
ಸಂಗಡ ಬರುವವರೊಬ್ಬರ ಕಾಣೆ ll A 1 
ದಾನನಿಲ್ಲದ ದ್ರವ್ಯ ಗಳಿಸಿದೆ ಪ್ರಾಣಿ | 
ಪ್ರಾಣಹೋಗುವಾಗ ಕಾಣೆ ದುಗ್ಗಾಣೆ | ೨॥ 
ನೀರಮೇಲಿನ ಗುಳ್ಳೆ ಸಂಸಾರ ಪ್ರಾಣಿ | 
ಸಾರಿದ ಪುರಂದರವಿಠಲನ ವಾಣಿ | ೩ || 
೩ 
ರಾಗ-- ಕಲ್ಯಾಣಿ ತಾಳ-- ಆದಿ 
೨ ರಾಮ ರಾಮ ರಾಮ ಸೀತಾರಾಮ ಎನ್ನಿರೊ | ಪ 


ಇಂದ್ರಿಯಂಗಳೆಲ್ಲ ಕೂಡಿ | 
ಬಂದು ತನುವ ಮುಸುಕಲು ॥ 


೧ (1) ಪ್ರತಿಯಿಂದ ತೆಗೆದುಕೊಂಡಿದೆ. 
೨೪ (]) ಪ್ರತಿಯಿಂದ ತೆಗೆದುಕೊಂಡಿದೆ, 


ಪುರಂದರದಾಸರ ಸಾಹಿತ್ಯ ೫ 


ಸಿಂಧುಸುತೆಯ ಪತಿಯ ಧ್ಯಾನ ! 

ಎಂದಿಗಲ್ಲಿ ದೊರೆಯದೊ | all 
ಭರದಿ ಯಮನ ಭಟರಾಗಲೆ 1 

ಹೊರಡು ಎಂದು ಮೆಟ್ಟಿ ತುಳಿಯೆ | 

ಕೊರಳಿಗಾತ್ಮ ಸೇರಿದಾಗ | 

ಹರಿಯ ಧ್ಯಾನ ದೊರೆಯದೊ || ೨॥ 


ದೋಷ-ಕ್ಲೇಶ-ದುಃಖವೆಂಬ 

ಶ್ಲೇಷ್ಮದಲ್ಲಿ ಸಿಕ್ಕಿ ಇರಲು | 

ವಾಸುದೇವ ಕೃಷ್ಣ ನೆಂಬು- 

ದಾಸಮಯಕ್ಕೆ ದೊರೆಯದೊ la || 


ಸಿಂಗರವಾದ ದೇಹನೆಲ್ಲ | 

ಅಂಗವಳಿದು ಮುರಿದುಬೀಳೆ ॥ 

ಅಂಗಳಿಗಾತ್ಮ ಸೇರಿದಾಗ | 

ರಂಗನ ಧ್ಯಾನವು ದೊರೆಯದೊ | ೪॥ 


ಕೆಟ್ಟ ಕೆಟ್ಟಿರಲ್ಲೊ ಬರಿದೆ 1 
ಕಟ್ಟಿ ಕಡೆಯಲ್ಲಿ ಕಾಯ॥ 
ಬಿಟ್ಟುಹೋಗುವಾಗ ಪುರಂದರ- | 


ವಿಟ್ಟಲ ಧ್ಯಾನ ದೊರೆಯದೊ | ೫॥ 
ಳೆ 
ರಾಗ ಯಮುನಾಕಲ್ಯಾಣಿ ತಾಳ--ಆದಿ 
೧ ಹರಿಕಥಾಶ್ರವಣಮಾಡೊ-ನಿರಂತರ | 
ಪರಗತಿಗಿದು ನಿರ್ಧಾರ ನೋಡೊ | ಸ 


೧ ರು (೧೦) ಪ್ರತಿಯಿಂದ ತೆಗೆದುಕೊಂಡಿದೆ, 


ಲೋಕನೀತಿ ೭ 


ಸರಸಿಜನಾಭನ ಸರ್ವದಾ ಹೊಗಳುತ | 
ದುರಿತ ದೂರಕೀಡಾಡೊ-- ಮನುಜಾ lal 
ಜ್ಞಾನ-ಭಕುತಿ-ವೈರಾಗ್ಯನೀವ ನಮ್ಮ | 
ಆನಂದತೀರ್ಥರ ಪಾಡೊ- ಮನುಜಾ | | ೨॥ 


ಪರಮಪುರುಷ ತ್ರೀಪುರಂದರವಿಠಲನ | 
ಚರಣಕಮಲಗಳ ಕೂಡೊ--ಮನುಜಾ ಕ la | 


ವ 


ಉಗಾಭೋಗ 


೧ ನೀರಡಿಸಿ ಜಾಹ್ನೆನಿಯ ತೀರದಲಿ ಬಂದು | 
ಬಾವಿಯ ನೀರ ಕುಡಿಯುವ ಮಾನವರುಟಿ?। 
ಹರಿಯ ಸಿರಿಚರಣನಿರಲು | 

ಬರಡು ದೈವಗಳನ್ನೇಕೆ ಭಜಿಸುವೆ ಮನವೆ? | 
ಸಿರಿರಮಣ ಬೇಲೂರು ಚೆನ್ನಿಗರಾಯ | 
ಪುರಂದರವಿಠಲನಿರಲು | 

ಬರಡುದೈವಗಳನ್ನೆ[ ಕೆ ಭಜಿಸುವೆ ?॥ 


೧೪ 
ಕಾಗ- ಶಂಕರಾಭರಣ ತಾಳ ಏಕ 
೨ ಸಾರಿಗೆಯ ಮಾಡೋಣ ಸಜ ನರು ಬನ್ನಿರೊ ಏ 
ನಾರಾಯಣನ ದಿವ್ಯನಾಮ ಭಾರಿಕೊಂಬ ಬನ್ನಿರೊ | ಪ 
ಹೃದಯವೆಂಬ ಚೀಲದೊಳಗೆ ಹರಿಯ ನಾಮ ಹೊನ್ನ ಹಾಕಿ | 
ತುದಿನಾಲಗೆಯಿಂದ ತೆಗೆದು ವೆಚ್ಚವ ನ್ನು ಮಾಡಿಕೊ || A 


ತ್‌ ಧ ಪ್ರತಿಯಿಂದ ಆರಿಸಿಡೆ. 
೨ (ಚಿಡಿ 1) $:ವ ೪ಅಧಿಸಿದೆ, ಕೊನೆಯ ನುಡಿ ದೊರೆತಿಲ್ಲ, 


ಲಿ ಪುರೆಂದರೆದಾಸರೆ ಸಾಹಿತ್ಯ ೫ 


ಜ್ಞಾನವೆಂಬ ಎತ್ತಿನಲ್ಲಿ ಕರುಣವೆಂಬ ಗೋಣಿಹಾಕಿ | 


ದಾನ-ಧರ್ಮವೆಂಬ ದವಸ ಸರಕುಗಳ ತುಂಬಿರೊ | ೨॥| 
ನೇಮ-ನಿತ್ಯವೆಂಬ ಗಟ್ಟ ನಡುವಿನಲ್ಲಿ ಬಿಗಿದು ಸುತ್ತಿ | 
ಪ್ರೇಮವೆಂಬ ಚೊಕ್ಕ ಬುತ್ತಿ ಸೆರಗಿನಲ್ಲಿ ಕಟ್ಟಿರೊ Ils Il 
ಕಾವಲಿಗರೈವರನ್ನು ಕಾಣದಂತೆ ಟಿಕ್ಳುದೋರಿ | 
ಭಾವವೆಂಬ ಮಾರ್ಗದಲ್ಲಿ ಬೇಗಬೇಗ ಬನ್ನಿರೊ lvl 
೧೧ 
ರಾಗ ರೇಗುಪ್ತಿ ತಾಳ- ತ್ರಿವುಡೆ 
೧ ಹೆರಿಯ ನೆನೆಯದ--ನರಜನ್ಮನೇಕೆ ?__ತ್ರೀ-| 


ಹರಿಯ ಕೊಂಡಾಡದ ನಾಲಗೆಯಿನೆ ತೆ ॥ ಪ 
ಸತ್ಯ-ಶೌಚವಿಲ್ಲದ ಆಚಾರವೇಕೆ ? | 
ಚಿತ್ತ ಶುದ್ಧಿ ಯಿಲ್ಲದ ಜ್ಞಾನವಿನ್ಸೇಕೆ ?॥ 
ಭಕ್ತಿ- ಭಾವವಿಲ್ಲದ ಜೀವಪೂಜೆ ಏಕೆ? | 
ಉತ್ತಮರಿಲ್ಲದ ಸಭೆಯು ಇನ್ನೇಕೆ 9) la ll 


ಕ್ರೋಧವ ಬಿಡದಿಹ ಸಂನ್ಯಾಸವೇಕೆ? | 

ಆದರವಿಲ್ಲದ ಅಮೃತಾನೃವೇಕೆ ? || 

ವೇದ-ಶಾಸ್ತ್ರವಿಲ್ಲದ ನಿಪ್ರತನವೇಕ ? | 

ಕಾದಲಂಜುವನಿಗೆ ಕ್ಷಾತ್ರ ತಾನೇಕೆ? ॥ ೨ 


ಸಾಲದಟ್ಟುಳಿಯೆಂಬ ಸಂಸಾರವೇಕೆ? | 

ಬಾಲಕರಿಲ್ಲದ ಭಾಗ್ಯವಿನ್ನೆ (ಈ? 

ವೇಳಿಗೆ ಒದಗದ ನಂಬರಿನ್ನೆ ಕೆ? ಅನು- | 
ಕೂಲವಿಲ್ಲದ-ಸತಿಯ AE | ೩ | 


ಹ 


೧ ಕ. ಏಿ. ವಿ. ತಾಳೆಗರಿ (೧೮೫೫-೧೨೫೦) ಪತಿಯಿಂದ ಆರಿಸಿಕೊಂಡಿದೆ. 
ಅ (ಬಿಡಿ ೫) ಇಖ ೧ (೬) ಪ್ರತಿಗಳಲ್ಲಿ ವಿಕಾರಗಳು ತುಂಬಿವೆ. 


ಕ ಲೋಕನೀತಿ ೯ 


ಮಾತೆ-ಪಿತರ ತೊರೆದ ಮಕ್ಕಳಿಕ್ರೆ, ಕೆ? | 

ಮಾತುಕೇಳದ ಮಗನ ಗೊಡವೆ ಇನ್ನೇಕೆ? ॥ 

ನೀತಿ ತಪ್ಪಿದ ದೊರೆಯ ಸೇವೆ ಇನ್ನೆ ಕೆ 9 ಅ. | 

ಸಾರ | ಫೋಪವಿನ್ನೇಕೆ? | ೪ || 


ಅಳಿದುಳಿದಿಹ ಮಕ್ಕ ನಿಳುಗಳಿನ್ನೆ ಕೆ? | 

ತಿಳಿದು ಬುದ್ದಿ ಯ ಹೇಳದೆ ಗುರುತನನೇಕೆ ? || 

ನಳಿನನಾಭ ಶ್ರೀಪುರಂಡರವಿಕಲನ | 

ಚೆಲುವ ಮೂರುತಿಯ ಕಾಣದ ಕಂಗಳೇಕೆ ? ll » H 


೧೨ 
ರಾಗ-- ಕಲ್ಯಾಣಿ ತಾಳ--ರುಂಂಪೆ 


೧ ಹರಿಕಥಾಮೃತ ಸವಿಯ ಹರಿದಾಸರಲ್ಲದೆ | 
ದುರುಳ ಮಾನವರದರ ಪರಿ ಬಲ್ಲರೇನಯ್ಯ || ಪ ॥ 


ಸ್ತನ್ಯಪಾನದ ರುಚಿಯ ಚಿಣ್ಣರು ಬಲ್ಲರಲ್ಲದೆ | 

ಮಣ್ಣ ಬೊಂಬೆಗಳದರ ಬಗೆ ಬಲ್ಲುವೆ? ॥ 

ಅನ್ನಪಾನದ ರುಚೆಯ ಕೊನೆನಾಲಗೆಯಲ್ಲದೆ | 
ಅಣಿಮಾಡಿಕೊಡುವ ಆ ಕರ ಬಲ್ಲುದೇನಯ್ಯ ? 1೧॥ 


ನವನೀರದಾರ್ಭಟಕೆ ನವಿಲುಗಳು ನಲಿವಂತೆ | 
ಕಾವುಕಾವೆಂಬ ಕಾಕವು ಬಲ್ಲುದೆ? ॥ 

ದಿವಸಕರನುದಯಿಸಲು ಅರಳುವಬ್ಬಗಳಂತೆ | 
ದಿವಸಾಂಧಪಕ್ಷಿಗಳು ಬಗೆಬಲ್ಲುವೇನಯ್ಯ ? ॥ ೨ 


3 ೧೮ (ಹ) ಪ್ರತಿಯಿಂದ ಆರಿಸಿಕೊಂಡಿದೆ, 


ಪುರಂದರದಾಸರ ಸಾಹಿತ್ಯ ೫ 


ಮೊಲ್ಲೆ ಮಲ್ಲಿಗೆ ಮುಡಿಯಬಲ್ಲ ಮಾನವರಂತೆ ! 

ಭಲ್ಲೂಕಗಳು ಅದರ ಬಗೆ ಬಲ್ಲುವೆ? ॥ 

ಫುಲ್ಲಾಕ್ಷ ಶೀಪುರಂದರನಿಕಲರಾಯನನು | 

ಬಲ್ಲ ಮಾನವರಲ್ಲದೆಲ್ಲರೂ ಬಲ್ಲರೆ ? 1೩॥ 


೧೩ಷ 
ಉಗಾಭೋಗ 


೧ ಸುಖಕೆ ತಾನಾರೊ ದುಃಖಕೆ ತಾನಾರೂ | 
ಸುಖ-ದುಃಖವೆರಡೂ ಶ್ರೀಹರಿಯ ಅಧಿನವಲ್ಲದೆ | 

ಸಾಗರ ಸಡ್ಡೆಯ ಮಾಡಿ ಧರೆಯ ಕೂರಿಗೆ ಮಾಡಿ | 
ಶಿವ-ಬ್ರಹ್ಮೆ ಎಂಬ ಎರಡೆತ್ತ ಹೂಡಿ | 

ಊಳುವಾತ ಇಂದ್ರನು ಬೆಳಸಿದ ಚಂದ್ರನು | 
ಕಳೆಯತೆಗೆಯುವವ ಯಮಧರ್ಮನು! 

ಬಿತ್ತಿದಾತ ಬೆಳಸನು ಕೊಯ್ದು ತಾನೊಯ್ದನು 
ದುಃಖವೇತಕೆ ಬಾರೊ ಪುರಂದರವಿಠಲ I A ll 


೧೪ 
ಕಾರ--ಕಾಂಬೋದಿ ತಾಳ--ರುುಂಪೆ 


೨ ಹೆರಿಭಕುತಿ ಸುಖವು ಅನುಭವಿಗಲ್ಲದೆ ಮಿಕ್ಕ- | 
ನರಗುರಿಗಳದರ ಸ್ವಾದವ ಬಲ್ಲವೆ? | ಪ 


೧ ಅ (೧೫) ಪ್ರತಿಯಿಂದ ಆರಿಸಿಕೊಂಡಿದೆ. 
೨ ಥ ಪ್ರತಿಯಿಂದ ತೆಗೆದುಕೊಂಡಿದೆ, 


ಲೋಕನೀತಿ 


ಎಸೆವ ತೆಂಗಿನಕಾಯ ಎತ್ತು ಮೆಲಬಲ್ಲುದೆ? | 
ರಸಭರಿತ ಖರ್ಜೂರ ಕುರಿ ಮೆಲ್ಲಬಲ್ಲುದೆ? ॥ 
ಹಸು ಕರೆದ ಪಾಲ ಸವಿಸುಖಿಗಳಿಗೆ ಅಲ್ಲದೆ | 

ಕಸದಿ ವಸಿಸುವ ಉಣ್ಣೆ ಗಳು ಬಲ್ಲವೆ ? 


ಸರಸಿಜದ ಪರಿಮಳವ ಮಧುಕರನು ಅರಿವಂತೆ | 
ನಿರುತ ಬಳಿಯೊಳಗಿರುವ ಕಪ್ಪೆಗಳು ಬಲ್ಲುವೆ ॥ 
ಸರಸ ಪಂಚಾಮೃತವ ಶ್ವಾನ ತಾ ಬಲ್ಲುದೆ? | 
ಹರಿಕಥಾಶ್ರವಣಸುಖ ಕತ್ತೆಯದು ಬಲ್ಲುದೆ? 


ಅಂಧ ದೀಪದ ಬೆಳಕ ಮೂಢ ಮಾತಿನ ಸವಿಯ 


೧ದಿ 


| al 


ll ೨ Il 


ಮಂದ ಬಧಿರನು ಹಾಡ ಕೇಳಿ ಸುಖಿಸುವರೆ ? | 


ಅಂದ ಮುತ್ತಿನದಂಡೆ ಕಪಿಗಳಿಡಬಲ್ಲುವೆ? | 
ಮಂದಮತಿ ಪುರಂದರವಿಠಲನನು ಬಲ್ಲನೆ? 


೧೫ 
ರಾಗ-- ಕಾಂಬೋದಿ 

೧ ವರುಷ ಕಾರಣವಿಲ್ಲ ಹರಿಭಜನೆಗೆ | 

ಅರಿತ ಸಜ್ಜ ನರೆಲ್ಲ ಶೇಳಿ ಸಮ್ಮುದದಿ 
ತರಳತನದಲಿ ಕಂಡ ಹರಿಯ ಧ್ರುವರಾಯನು | 
ಹಿರಿಯ ಶಾನವನಯ್ಯ ಕಂಡನೇನೊ ?| 
ತರಳ ಪ್ರಹ್ಲಾದ ನರಹರಿಯನು ಶಾ ಕಂಡ 
ಹರಿಯನವನಪ್ಪ ತಾ ಮರೆಯಲಿಲ್ಲವೇನೊ? 
ಹಿರಿದಾಗಿ ಬಹುಕಾಲ ಮರದ ಮೇಲ್ಭಾಳುವ ಏ 
ಇರುಳುಗಣ್ಣಿನ ಗೂಗೆ ತಾ ದೊಡ್ಡದೆ 1 


೧ತ ಪ್ರತಿಯಿಂದ ತೆಗೆದುಕೊ:ಡಿದೆ, 


1೩ 


ತಾಳ ಅಟಿ 


॥ ಪ 


|॥೧॥ 


೧೨ ಪುರಂದರದಾಸರ ಸಾಹಿತ್ಯ ೫ 


ಮರಿಯಾದ ಅರಗಿಣಿ ಹರಿಕೃಷ್ಣ ಎಂದೊದರೆ | 


₹ 
ಮರಿ ದೊಡ್ಡ ಜಿಂತೆಂದು ಸೇಳುವರು ಬುಧರು | ೨ | 
ಸರುವದಾ ಒದರುವರು ಅರಣ್ಯವಾಸಿಗಳು | 
ಮರದಡಿಗೆ ಬಿದ್ದ ಎಲೆಗಳ ತಿನ್ನುತ 
ಸರಮಪಾತಕಿ ಅಜಾಮಿಳನು ನಾರಗ ಎನಲು | 


ಭರದಿಂದ ಸಲಹಿದನು ಪುರಂದರವಿಠಲ lls ॥ 
೧೬ 
ರಾಗ--ರೇಗುಪ್ತಿ ತಾಳ-- ಅಟಿ 


೧ ವಂದಿಸಿದವರೆ ಧನ್ಯರು ಮ್ಮ | 
ಇಂದಿರಾಪತಿಗಡ್ಡ ಬೀಳುತಲೊಮ್ಮೆ | ಪ 


'ಒಂಡೊಂದು ಸ್ತೋತ್ರದಿ ಒಂದೊಂದು ಮಂತ್ರದಿ | 
ಒಂದೊಂದು ನಾಮವ ನೆನೆಯುತಲಿ ॥ 

ಮಂದರೋದ್ಧರನನು ಕುಂದದೆ ಪೂಜಿಸಿ | 
ವಂದಿಸುವಾನಂದದಿಂದ Wl al 


ಬಿಟು, ಲಜೆ ಯನು ದಸಿಸಿ ನೋಡುತ | 
ಟೆ ಕ್ರಾ ಲ ಟೆ 
ವಿಟ್ಟಲ ವಿಟ್ಟಲ ಎನುತ ಮನ-॥ 
ಮುಟ್ಟ ಮಾಡುವ ಭಕ್ತಿ-ಸ್ತೋತ್ರ-ಸ್ತುತಿಗಳಿಂದ | 
ಅಷ್ಟಾಂಗದಲಿ ವಂದನೆಯ ಮಾಡುತಲಿ | ೨॥ 


ಸಿರಿಲಕ್ಷ್ಮಿಸತಿ ಶರಣಾಗತರನು 
ಕರುಣಿಸೆಂದೆನುತೆ ಕರವ ಮುಗಿದು | 


೧ (ಹ) ಪ್ರತಿಯಿಂದ ತೆಗೆದುಕೊಂಡಿದೆ. 


ಲೋಕನೀಕಿ ಹತ್ತಿ 


ಹರುಷಪುಳಕದಿಂದ ಹೊರುತ ದೇಹವನು ತ್ರೀ- | 
ಪುರಂದರನಿಟ್ಕ ಲರಾಯನ ಚರಣಕೆ lla 


೨ ಭಕ್ತಿಸಾಧನನೀತಿ 


ರಾಗ--ಕಾಂಬೋದಿ 'ತಾಳ--ಅಟ 


೧ ದಾಸನೆಂತಾಗುವೆನು ಧರೆಯೊಳಗೆ ನಾನು | 
ವಾಸುದೇವನಲಿ ಲೇಶ ಭಕುತಿಯ ಕಾಣೆ | ಪ 


ಗೂಟನಾಮವ ಹೊಡೆದು 'ಗುಂಡುತಂಬಿಗೆ ಹಿಡಿದು | 
ಗೋಟಂಚುಥೋತರ ಮಡಿಯನುಟ್ಟು | 

ದಾಟುಗಾಲಿಡುತ ನಾ ಧರೆಯೊಳಗೆ ಬರಲೆನ್ನ | 

ಬೂಟಕತನ ನೋಡಿ ಭ್ರಮಿಸದಿರಿ ಜನರೆ Il ೧ 


ಅರ್ಥದಲ್ಲಿಯೆ ಮನಸು ಆಸಕ್ತ ವಾಗಿದ್ದು | 

ವ್ಯರ್ಥವಾಯಿತು ಜನ್ಮವ ಸುಥೆಯೊಳು. | 

ಅರ್ತಿಯಿಂದಲಿ ಹರಿಯ ಅರ್ಚಿಸಿದ್ದಿಲ್ಲ ನಾ | 
ಸತ್ಯ-ಶೌಚಗಳರಿಯೆ ಸಜ್ಜನರು ಕೇಳಿ | ೨ || 


ಇಂದಿರೇಶನ ಪೂಜೆ ಎಂದು ಮಾಡಿದ್ದಿಲ್ಲ 

ಸಂಧ್ಯಾನ- ಜಪ-ತಸಪವೊಂದನರಿಯೆ | 

ಒಂದು ಸಾಧನ ಕಾಣೆ ಪುರಂದರವಿಠಲನ | 

ದ್ವಂದ್ವಪಾದವ ನಂಬಿ ಅರಿತು ಭಜಿಸಿದಲೆ ls || 


೧ತಪ ಪ್ರತಿಯಿಂದ ತೆಗೆದುಕೊಂಡಿದೆ. 


ಓಳ ಪುರಂದರದಾಸರ ಸಾಹಿತ್ಯ ೫ 
೧೮ 
ಠರಾಗ-- ದರಬಾರ್‌ ತಾಳ ಆದಿ 
೧ ತನುವ ನಂಬಲುಬೇಡ ಜೀವವೆ ॥ ಪಗ 
ಅನುವಾಗಿ ನಿನ್ನಂಗಕೆ ಕೆಲಕಾಲ ತೋರುವುದು | 
ಅನುವಿಲ್ಲದಾಗ ಈ ತನುವೆ ನಿನಗೆ ವೈರಿ | ಅಪಗ 


ಜರೆ-ಮರಣಗಳಿಂದ ಭರಿತವಾದುದು ಕಾಯ | 


ಸ್ಥಿರವೆಂದು ನಂಬಿ ನೀ ಮರುಳಾಗಬೇಡ la ll 
ಧನ-ಧಾನ್ಯ ಸಶು-ಸತ್ತಿ ಸ್ಥಿರವೆಂದು ತಿಳಿದು । 
ಮನುಮಥನಯ್ಯನ ಮರೆಯದೆ ಮನವೆ ॥ ೨ | 
ಶರಣೆಂದರೆ ಕಾವ ಗರುಡಕೇತನ ನಮ್ಮ | | 
ಪುರಂದರವಿಠಲನ ಮರೆಯದೆ ಮನವೆ ॥೩॥ 
೧೯ 
ರಾಗ--ಭೈರವಿ ತಾಳ--ತ್ರಿವುಡೆ 


೨ ಕೆಟ್ಟೆ ನಲ್ಲೊ ಹರಿಯೆ | 
ಸಿಟ್ಟುಮಾಡಿ ಎನ್ನ ಬಿಟ್ಟು ಕಳೆಯಬೇಡ ಹ 1 
ಬಂದೆನು ನಾ ತಂದೆ-ತಾಯಿಗಳುದರದಿ | 
ಒಂದನೂ ಅರಿಯದೆ ಬಾಲಕತನದೊಳು ॥ 
ಮುಂದುವರಿದ ಯೌೌವನದೊಳು ಸತಿ-ಸುತ- | 
ರಂದವ ನೋಡುತ ನಿನ್ನ ನಾ ಮರೆತೆನೊ | ll all 


೧h ಪ್ರತಿಯಿಂದ ತೆಗೆದುಕೊಂಡಿದೆ. 
ತಿಶ (1) ಪ್ರತಿಯಿ:ದ ತೆಗೆದುಕೊಂಡಿದೆ. 


ತೋಕನೀತಿ ೧೫ 


ಸ್ನಾನ-ಸಂಧ್ಯಾನವು ಹೀನವಾಯಿತು ಬಹು- | 

ಮಾನವಿಲ್ಲದೆ ಕುಲಹೀನರಾಶ್ರಯದಿಂದ | 
ಜ್ಞಾನಿಗಳೊಡನಾಟನಿಲ್ಲದೆ ಮನದೊಳು | 

ದಾನ-ಧರ್ಮದ ಬಟ್ಟೆ ಯೆಂತೆಂದು ಮರಿತೆನು | ೨॥ 


ಮೊದಲೆ ಬುದ್ಧಿ ಯು ಹೀನ ಅದರೊಳು ವೃ ದಾ ಪ್ಯ | 

ಕದನವು ದಶದಿಶ್ಶಿನುದಯದ ರಾಯರ | 

ಎದೆನೀರು ಬತ್ತಿತು ಅದರಿಂದ ನಿನ್ನ ಯ | 

ಪದಪದ್ಮಯುಗಳದ ತುದಿಯ ನಾ ಮರೆತೆನು Ils Il 


ಮೂಢನಾಡೆನು ನಿನ್ನ ಬೇಡಿಕೊಳ್ಳದೆ ನಾನು | 
ಕಾಡೊಳಗಾಡುವ ಮೃಗದಂತೆ ಜೀವಿಸಿ ॥ 

ಗೂಡೊಳಗಿರುತಿಹ ಗೂಬೆಯ ತೆರನಂತೆ | 

ಮಾಡದೆ ನಿನ್ನಯ ಸ್ಮರಣೆಯ ಮರೆತೆನು |೪॥ 


ಬುದ್ಧಿ ಹೀನನು ನಾನು ಉದ್ದರಿಸೆಲೊ ದೇವ | 
ಮುದ್ದು ಶ್ರೀಪುರಂದರವಿಠಲನೆನ್ನ || 
ಬುದ್ಧಿಯೊಳಡಗಿಯೆ ತಿದ್ದಿಟ್ಟು ನಡೆಸಯ್ಯ | 


ಪೊದ್ದುವೆ ನಿನ್ನಯ ಚರಣಾರವಿಂದವ li ೫ | 
ಎ೦ 
ರಾಗ--ಮಧ್ಯಮಾನತಿ ತಾಳ-- ಆಟ 


೧ ಎಂತಹುದೊ ನಿನ್ನ ಭಕುತಿ?! 
ಸಂತತ ನಿನ್ನ ದಾಸರ ಸಂಗನಿರದೆನಗೆ | ಪ 


ಓ ಪ್ರ ತಿಯೊಂದ ತೆಗೆದು ಕೋಡಿದೆ. 


ದೂ 


ಪುರಂದರದಾಸರ ಸಾಹಿತ್ಯ ೫ 


ವೃಣವನಾಶಿಸ ಕುರುಡುನೊಣ ಮೊಸರ ಕಂಡಂತೆ | 

ಧನಿಕರ ಮನೆಗೆ ಕ್ಷಣಕ್ಷಣಕೆ ಪೋಗಿ ॥ 

ತನುಬಾಗಿ ತುಟಯೊಣಗಿ ಅಣಕನುಡಿ ಕೇಳ್ವ ಕೃ- | 

ಪಣ ಮನಕೆ ಎಂತಹುದು ನಿನ್ನಯ ಭಕುತಿ ॥೧॥ 


ಅಡಿಯಾಡಿ ಮುಖಬಾಡಿ ನುಡಿಯಡಗಿ ಬಡವನೆಂದು | 

ಒಡಲ ತೋರಿಸಿದೆನೊ ಕಡುದೈನ್ಯದಿ | 

ಒಡೆಯ ನೀನಹುದೆಂದು ಮಡದಿ-ಮಕ್ಕಳಿಗೆ ಹೆಸ- । 

ರಿಡುವ ಅವರಡಿಗೆ ಎರಗುವನ ಮನಕೆ ॥ ೨॥ 


ಹೋಗಿಬಾರೈ ಎಂದು ಅತಿಗಳೆದರು ತಲೆ- | 

ಬಾಗಿ ನಿಂತು ಅಲ್ಲಿ ಮೌನವಾಗಿ ॥ 

ಓಗರಕೆ ಮನೆಮನೆ ತಪ್ಪದೆ ತಿರುಗುವ] 

ಜೋಗಿಯ ಕೈೈಯಕೋಡಗದಂಥ ಮನಕೆ ls I 


ಅನ್ನವ ತೋರಿ ಚಿಟಿಕಿರಿಯೆ ಬಾಲವ ಬೀಸಿ | 

ಕುನ್ನಿ ಸುಳಿದಾಡಿ ಕಾಲ್ಲೆರಗುವ ತೆರದಿ ॥ 

ಹೆಣ್ಣಿ ನಾಶೆಗೆ ಬಾಯಬಿಡುವ ಸ್ರ್ರೈಣನ ಪರಿ- | 

ಘನ್ನವಯ್ಯ ಘನ್ನವಯ್ಯ ಬನ್ನಬಡುವ ಕುನ್ನಿಮನಕೆ | © | 


ವಟುವಾಗಿ ಬಲಿಯ ದಾನವನು ಬೇಡಹೋದ | 
ಕಟುಕಷ್ಟಗಳನೆಲ್ಲ ನೀನೆ ಬಲ್ಲೆ ॥ 

ವಟಪತ್ರಶಾಯಿ ಶ್ರೀಫಣಿವರದ ಪುರಂದರ. | 

ವಿಠಲ ನಿನ್ನ ದಾಸರ ಸಂಗಸುಖನಿರಣೆ Il ೫॥ 


೨ಲೋಕನೀತಿ ೧೭ 


೨೧ 


ರಾಗ--ನಾದನಾಮಕ್ರಿಯ ತಾಳ--ಆದಿ 


೧ ಅನುದಿನದಲಿ ಬಂದು ತನುವ ಸೂರೆಯಗೊಂಡು | 


ಎನಗೊಂದು ಮಾತ ಪೇಳೊ ಜೀವವೆ! | ಪ 
ಘನಕೋಪದಲಿ ಬಂದು ಯಮನವರೆಳೆದೊಯ್ವಾಗ | 
ನಿನಕೂಡಿನ್ನೇತರ ಮಾತೊ ಕಾಯವೆ ! (ಅಪ! 


ಬೆಲ್ಲದ ಹೇರಿನಂತೆ ಬೇಕಾದ ಬಂಧು-ಬಳಗ | 

ನಿಲ್ಲೊ ಮಾತನಾಡತೇನೆ ಜೀವವೆ ॥ 

ನಿಲ್ಲಗೊಡದೆ ಬಂದು ಯಮನವರೆಳೆದೊಯ್ವಾಗ | 

ಬೆಲ್ಲ ಬೇವಾಯಿತಲ್ಲೋ ಕಾಯವೆ! la ll 


ಸಕ್ಕರೆಹೇರಿನಂತೆ ಸವಿದುಂಡು ಪಾಯಸವ | 

ದಿಕ್ಕೆಟ್ಟು ಹೋಗುತೀಯೊ ಜೀವವೆ ॥ 

ದಕ್ಟಗೊಡದೆ ಬಂದು ಯಮನವರೆಳೆದೊಯ್ವಾಗ | 

ಸಕ್ಕರೆ ನಿಷವಾಯ್ತೋ ಕಾಯವೆ! Il ೨ | 


೧ ಅ (೮) ಬಿಡಿ (೩) ಪ್ರತಿಗಳಿಂದ ಆರಿಸಿದೆ. 
ವಿ. ಸೂ.:--ಅ (೨) ಮತ್ತು ಇ ಪ್ರತಿಗಳಲ್ಲಿ ಕೆಳಗಿನ ಎರಡು ಸಾಲು ಹೆಚ್ಚಿ- 
ಗಿವೆ, 


ಮುದ್ದು ಮೋಹವೆಂಬ ನೋಹಬಲೆಗೆ ಸಿಕ್ಕಿ 
ಗುದ್ದಾಡಿ ಹೋಗ್ತೀಯಾ ಜೀವವೆ ॥ 

ಎ ಪ್ರತಿಯಲ್ಲಿ ಕೆಳಗಿನ ಮತ್ತೊಂದು ನುಡಿ ಅಚ್ಚಾಗಿದೆ: 
ಮಾಳಿಗೆ ಮನೆಬಿಟ್ಟು ಜಾಳಿಗೆ ಹೊನ್ನ ಬಿಟ್ಟು 
ಹೇಳದೆ ಹೋಗ್ತೀಯಾ ಜೀವವೆ ॥ 
ಹೇಳಲೀಸದೆ ಬಂದು ಯಮುನನರೆಳೆದೊಯ್ವಾಗ 
ಮೂಳಿಗೆಮನೆ ಏಕೆ ಕಾಯವೆ ॥ 


ಪುರಂರದಾಸರ ಸಾಹಿತ್ಯ ೫ 


ಅಂದಣದೈಶ್ವ ರ್ಯ ದಂಡಿಗೆ-ಪ ಸಲ್ಲಕ್ಕಿ | 

ಮಂದಗಮನೆಯರು ಜೀವವೆ ॥ 

ಮಂದಗಮನೆ ಯಾರೊ - ಮಡದಿ-ಮಕ್ಕಳು ಯಾರೊ | 
ಬಂದಂತೆ ಹೋಗ್ತೀನಿ ಕಾಯವೆ! | ೩॥ 


ಸೋರುವ ಮನೆಯಲಿ ಧ್ಯಾ ನ-ಮೌನಾದಿಗಳು | 

ಬೇರಿತ್ತು ನಿನ್ನ ಮನಸು ಜೀವವೆ | 

ನೀರಮೇಲಣ ಗುಳ್ಳೆ ತೋರಿ ಹಾರಿದಂತೆ | 

ಯಾರಿಗೆ ಯಾರಿಲ್ಲ NE ! Il ೪ Il 


ಹುಟ್ಟಿದ್ದು ಹೊಲೆಯೂರು ಬೆಳೆದದ್ದು ಮೊಲೆಯೂರು | 
ಇಟ್ಟದ್ದು ಈ ಊರು ಜೀವವೆ ॥ 
ಸಹಿಗೊಡೆಯ ನಮ್ಮ ಪುರಂದರವಿಠಲನ | 


ಸ 


ಲ ಟಿ 
ಗಟ್ಟಿ ಪೂಜೆಯ ಮಾಡೊ ಕಾಯವೆ! Il ೫ ॥ 
ಹಿತ 
ರಾಗ--ಆನಂಜಭೈರವಿ ತಾಳ ಅಟಿ 
೧ ಸುಮ್ಮನೆ ಬಾಹೊದೆ ಮುಕುತಿ ನಮ್ಮ | 
ಚೆನ್ನಾದಿಕೇಶವನ ದಯವಾಗದನಕ Il 


ಮನದಲ್ಲಿ ದ ಸ ಢವಿರಬೇಕುಹುರ್‌- | 

ಜನರ ಗತ್‌ ು ನೀಗಲುಬೇಕು ॥ 

ಅನುಮಾನಂಗಳ ಬಿಡಬೇಕು. -ತನ್ನ- | 

ತನು-ಮನ ಹರಿಗೆ ಒಪ್ಪಿಸಿಕೊಡಬೇಕು lal 


ಕಾಮ-ಕ್ರೋಧವ ಬಿಡಬೇಕು--ಹರಿ- | 
ನಾಮಸಂಕೀರ್ತನೆ ಮಾಡಲುಬೇಕು ॥ 


೧೮ಊ (ಖ) ತೆ ಪ್ರತಿಗಳಿಂದ ತೆಗೆದುಕೊಂಡಿದೆ. 


ಲೋಕನೀತಿ 


ಹೇಮದಾಸೆಯ ಸುಡಬೇಕು--ತ- | 
ನ್ನ್ನಾ ಮನ ಹರಿಯ ಪಾದದಲಿಡಬೇಕು 
ಪಾಸಗಳನೆ ಕಳೆಯಬೇಕು ಜ್ಞಾನ- 
ದೀಪ ಬೆಳಕಿನಲಿ ಲೋಲಾಡಬೇಕು ॥ 
ತಾಪ ರಹಿತಗೈಯಬೇಕು--ನಮ್ಮ- 
ಓಪ ಪ್ರರಂದರವಿಠಲನೊಲೆಯಬೇಕು 


೨೩ 
ರಾಗ-- ಕಾಂಬೋದಿ 


೧೯ 


1೨॥ 


1೩॥ 


ತಾಳ ಅಟಿ 


೧ ಅಂಜಬೇಡ ಬೇಡವೆಲೆ ಜೀವ--ಭವ- | 


ಭಂಜನ ಹರಿ ಶರಣರ ಕಾವ 


ಬಂದಷ್ಟರಿಂದಲಿ ಬಾಳಿಕೊ--ಬಲು- | 
ಸಂದೇಹಬಂದಲ್ಲಿ ಕೇಳಿಕೊ | 
ನಿಂದಾ-ಸ್ಮುತಿಗಳನು ತಾಳಿಕೊಗೋ- | 
ವಿಂದ ನಿನ್ನವನೆಂದು ಹೇಳಿಕೊ 


ಮಾಧವನಿಗೆ ತನುಮನ ಮೆಚ್ಚು--ಕಾಮ- | 
ಕ್ರೋಧಾದಿಗಳ ಕಲಿಮಲ ಕೊಚ್ಚು | 
ಮೋದತೀರ್ಥವಚನನೆ ಹೆಚ್ಚು--- ಮಾಯಾ- ಏ 
ವಾದಿಮತಕೆ ಬೆಂಕೆಯ ಹಚ್ಚು 
ಸರವನಿತೆಯರಾಶೆಯ ಬಿಡುಫೀ- | 
ಹರಿಸರ್ವೋತ್ತಮನೆಂದು ಕೊಂಡಾಡು || 
ಸರಮಾತ್ಮನ ಧ್ಯಾನವ ಮಾಡು. ನಮ್ಮ. ! 
ಸಿರಿಪುರಂದರವಿಠಲನ ನೀ ನೋಡು 


೧ಏ(ದಾ ೨) ಖ೧ (೭) ರುಂ (೭) ಪ್ರತಿಗಳಿಂದ ಆರಿಸಿದೆ, 


| a ll 


|| s || 


36 ಪುರಂಹರದಾಸರ ಸಾಹಿತ್ಯ ೫ 
೨೪ 


ರಾಗ--ಧನ್ಯಾಸಿ ತಾಳ--ಆದಿ 


೧ ಹರಿಪದಯುಗಲವ ನಿತ್ಯ ನೆನೆದವಗೆ | 
ಪರಮಪದವಿಯೇ ಸಾಕ್ಸಿ | 

ಹರಿ-ಗುರುದೂಷಣ ಮಾಸ ಮನುಜಸಗೆ! 
ನರಕರೌರವವೆ ಸಾಕ್ಷಿ | ಪ 


ಕಡುಭಕ್ತಿಯಲಿ ಕೃಷ್ಣನ ನೆನೆದರೆ । 

ನಡೆಯಲಿ ಸತ್ಯವೆ ಸಾಕ್ಷಿ || 

ದೃಢಭಕುತಿಯಿಂದ ಉಣಬಡಿಸಿದವಗೆ | ; 
ಷಡುರಸಾನೃವೇ ಸಾಕ್ಷಿ all 


ತಾನೊಂದುಂಡು ಪರರಿಗೊಂದಿಕ್ಟುವಗೆ | 

ಗುಲ್ಮರೋಗವೇ ಸಾಕ್ಷಿ | 

ಹೀನನಾಗಿ ಹಿರಿಯರನು ದೂಹಿಪಗೆ | 

ಹೀನನರಕವೇ ಸಾಕ್ಷಿ ಗಿ | 


ಕನ್ಯಾದಾನವ ಮಾಡಿದವಗೆ ದಿವ್ಯ | 
ಹೆಣಿ ನಿನ ಭೋಗವೆ ಸಾಕ್ಷಿ | 

ಕನ್ಯಾದಾನವ ಮಾಡದ ಮನುಜಗೆ | | ತ 
ಹೆಣಿ ಕಿನ ದೈನ್ಯವೇ ಸಾಕ್ಷಿ ಜೀ ೃ ls ll ps 


ಅನ ದಾನ ಮಾಡಿದ ಮನುಜರ ಜಿ | 4 
ವ್ಯಾನ] ವನುಂಬುದೆ. ಸಾಕ್ಸಿ ॥ ಟಾಟ ಸ 
ಅನ ದಾನ ಮಾಡದ ಮನುಜಗೆ ತಂ. ಬುಕ ತ್‌ 
ಡು. ತಿರುವುದೇ ಸಾ ಸಾಸ್ಟಿ pe 


°° 


ps ರಾ ee Sg 
eh 


————— 


೧ ಊ ೫) ಎ 


ಲೋಕನೀತಿ: ೨ನ 


ಕ್ಷೇತ್ರದಾನ ಮಾಡಿದ ಮನುಜಗೆ ಏಕ. | 

ಭತ್ರ ವನಾಳ್ತು ದಿ ಸಾಕ್ಷಿ | 

ಪಾತ್ರ ಕತಾ ಧರ್ಮಮಾಡಿದವಗೆ ಸತ್‌- | 

ಪುತ್ರ ಸಾಲಾ ಸಾಕ್ಷಿ ಮ | ೫5 il 


ಕಂಡ ಪುರುಷಗೆ ಕಣ್ಣಿಡುವ ನಾರಿಗೆ | 

ಗಂಡನ ಕಳೆವುಜಿ ಸಾಕ್ಷಿ ॥ 

ಪುಂಡನಾಗಿ ಪರಸ್ತ್ರೀಯರ ಸೇರುವಗೆ | 

ಹೆಂಡಿರ ಕಳೆವುದೆ ಸಾಕ್ಸಿ | Il ೬॥ 


ಭಕ್ತಿಯರಿಯದ ಅಧಮನಿಗೊಂದು | ' 

ಕತ್ತಲೆಮನೆಯೇ ಸಾಕ್ಷಿ | 

ಮುಕ್ತಿಪಡೆವುದಕೆ ಪುರಂದರವಿಠಲನ | 
ಭಕ್ತನಾಗುವುಡಿ'ಸಾಕ್ಟಿ Wel 


ರಾಗ--ಪೂರ್ಪಿ | | ತಾಳ ಅಟಿ 


೧ ಹರಿಕೊಟ್ಟಕಾಲಕ್ಕೆ ಉಣಲಿಲ್ಲ | 
k ಹೆರಿ ಕೊಡದ ಕಾಲಕೆ ಬಾಯಬಿಡುವೆಯೊ ಪ್ರಾಣಿ |ನ॥ 


ki ae (೧) ಇಶ. ಪಿಸ ಗಳಂತೆ. ಅರಿದ. 


ಪಿಫಿ 


ಪುರೆಂದರದಾಸರೆ ಸಾಹಿತ್ಯ ೫ 


ಉಡಲಿಲ್ಲ ಉಣಲಿಲ್ಲ ಕೊಡಲಿಲ್ಲ ಧರ್ಮವ | 
ಅಡಗಿಸಿ ಇಟ್ಟಿಹೆ ಮಣ್ಣೊಳಗೆ | 

ಬಡತನ ಬಂದು ಕಂಬಳಿ ಹೊದೆವಾಗ | 
ತುಡುಗು ನಿನ್ನ ಜನ್ಮ ಸುಡುಕಾಣೊ ಖೋಡಿ 


ಹುಗ್ಗಿಯು ತುಪ್ಪವು ಮನೆಯೊಳಗಿರಲಿಕ್ಕೆ 
ಗುಗ್ಗರಿಯನು ಮಾಡಿ ತಿನ್ನುವಿಯೊ | 
ವೆಗ್ಗಳವಾದ ಯಮದೂತರು ಎಳೆವಾಗ | 
ಬುಗ್ಗೆಯ ಹೊಯ್ತೊಂಡು ಹೋದೆಯೊ ಖೋಡಿ 


ನಂಟರು-ಬಂಧುಗಳೂರೊಳಗಿರಲಿಕ್ಕೆ 
ಕುಂಟುಸುದ್ದಿ ಗಳನು ಆಡುವೆ ಪೀ 
ಕಂಟಿಕರಾದ ಯಮದೂತರು ಎಳೆವಾಗ | 
ನಂಟ ಪುರಂದರವಿಠಲನ ದ್ರೋಹಿ 


ಧನವ ಸಂಪಾದಿಸಿ ಮನೆಯೊಳಿಟ್ಟುಕೊಂಡು | 
ದಾನಮಾಡೆ ಸತ್ಪಾತ್ರರಲಿ | 

ಧನ ಪೋಗಲು ನೀನು ಶ್ವಾನನಂದದಲಿ | 
ಮನೆಮನೆಗಳ ಪೊಕ್ಕು ತಿರುಗುವೆ ಮೂಢ 


ದಶಮಿ-ದ್ವಾದಶಿಯ ಪುಣ್ಯಕಾಲಗಳಲಿ | 
ಹಸನಾಗಿ ಅನ್ನದಾನವ ಮಾಡದೆ ॥ 

ಹೊಸ ರಾಗಿಮುದ್ದಿಯ ತಿಂದು ತಾಲವ ಕಳೆದೆ | 
ಅಸು ಪೋಗಲು ಧನ ಬಯಸುವೆ ಮೂಢ 


ವಶವಾಗಿರಲು ಜಿಹ್ವೆ ಹರಿನಾಮ ನುಡಿಯದೆ | 
ನಿಶಿ-ದಿನದಲಿ ಕಾಲಕಳೆದೆಯೆಲೊ॥ 
ವಸುಧೆಯೊಳಗೆ ಸಮ್ಮ ಪುರಂದರವಿಠಲನ | 
ಕುಶಲದಿ ಹಾಡದೆ ಕೆಟ್ಟಿಯೊ ಮೂಢ 


॥೧॥ 


| ೨॥ 


| a ll 


[೨1 


1 ೩.1 


ಲೋಕನೀತಿ ೨ 


೨೬೩೬ 
ರಾಗ--ಸಇರಾಷ್ಟ್ರ ತಾಳ--ಆಟ 


೧ ವಾರಿಜನಾಭನ ಕರುಣವೆ ಸ್ಥಿರ ಸಂ- 
ಸಾರವು ಎರವು ಕೇಳಾತ್ಮಾ | 
ಜಾರುತಿದೆ ಆಯುಷ್ನ ದೂರದ ಮುಕುತಿಗೆ 
ದಾರಿ ಯಾವುದು ಪೇಳಾತ್ಮಾ | ಪ 


ಸತಿ-ಸುತರೆಂಬಾಶೆಯ ಬಿಡು ಮುಂದಿನ | 
ಹಿತವರವರುಂಟೇನಾತ್ಮಾ ॥ 

ಮತಿಗೆಟ್ಟು ಕೆಡಬೇಡ ಮರಣ ತಪ್ಪದು ಮುಂದೆ | 
ಗತಿಯಾವುದು ಹೇಳಾತ್ಮ್ಮಾ? Il A ll 


ಎರವಿನ ಸಿರಿಗೆ ನೀ ಬಿರಿಬಿರಿದು ಬಿಚ್ಚುವೆ 

ನೀರಕಡೆದರೆ ಬೆಣ್ಣೆಯುಂಟೀನಾತ್ಮಾ | 

ಉರಗನ ಹೆಡೆಯಲಿ ನೆರಳ ಕೋರಿದ ಕಪ್ಪೆ | 

ಸ್ಲಿರವೆಂದು ಬಗೆವರೇನಾತ್ಮಾ?  _ ॥ ೨॥ 


ಆನೆ ಕುದುರೆ ಒಂಟಿ ಸೇನೆ ಭಾಂಡಾರವ | 

ಏನು ಸಡೆದರೇನಾತ್ಮಾ ॥ 

ನಾನಾಸರಿಯಿಂದ ಕಳೆದು ಉಳಿದು ಮುನ್ನ | 

ಹಾನಿ ತಪ್ಪದು ಕೇಳಾತ್ಮ್ಮಾ Il a || 


ಕೆರೆಯ ಕಟ್ಟಿಸು ಪೂದೋಟನ ಹಾಕಿಸು | 
ಸೆರೆಯ ಬಿಡಿಸು ಪ್ರಣ ವಾತ್ಮಾ ॥ 
ಮರೆಯದೆ ಮನೆಗೆ ಬಂದವರಿಗನ್ನವನಿಕ್ಳು | 
ಸರಮಪದವಿ ಕಂಡೆಯಾತ್ಮ್ಮಾ | ೪ || 
೧ ಅ (ಬಿಡಿ ೫) ಪ್ರತಿಯಲ್ಲಿಯೇ ಸಿಕ್ಕುತ್ತಿದೆ. 
ವಿ. ಸೂ.:-- ಈ ಹಾಡು ಮ ಪ್ರತಿಯಲ್ಲಿ «ಎರವಿನ ಸಿರಿಗೆ ಬಿಮ್ಮನೆ ಬೆರೆತರೆ 
ಎಂಬ ಸನ್ಸಿವಿಯಿಂದೆ ಆರಂಭಿಸುತ್ತದೆ, 


೨೪ ಪುರಂದರದಾಸರ ಸಾಹಿತ್ಯ ೫ 


ಲೆತ್ತ-ಸಗಡೆ-ಚದುರಂಗ ಜೂಜಾಟವ | 

ಮತ್ತಾಡಿ ಕೆಡಬೇಡವಾತ್ಮಾ | 

ಭಕ್ತಿಯಲ್ಲಿ ಪರಣಕ ನೆಕೆದರೆ | 

ಮುಕ್ತಿಸಾಧನ ಕಂಡೆಯಾತ್ಕಾ 1 ೫ || 


ಫಲ 
ರಾಗ ರೇಗುಸ್ತಿ ತಾಳ ರುಂಪೆ 


೧ ವಿಷಯದ ವಿಚಾರ ಬಿಡು ವಿಹಿತಕರ್ಮವ ಮಾಡು | 
ವೈರಾಗ್ಯ ಭಾಗ್ಯ ಬೇಡು || ಪ 


ವಿಷವೆಂದು ಕಾಮ-ಕ್ರೋಧಗಳೆಲ್ಲನೀಡಾಡು | 
೨ ಮಸಣಮನವೇ ಆಕುಭವತರು ಕೊಂಡಾಡು!! ಅಪಗ 


ಅನುದಿನದಿ ಹರಿಕಥೆಯ ಕೇಳಿ ಸಂತೋಷಪಡು | 

ದಿನದಿನವು ಸಜ್ಜ ನರ ಕೂಡು ॥ 

ಮನಮುಟ್ಟಿ ಸಹಜ ಮಾಳ್ಸ ರನು ನೀ ಕಾಡು | 

ಹಣ- ಹೊನ್ನು ಸರಹೆಣ್ಣು ಹೆಂಟಿಯಂತೆ ನೋಡು ll a 1 


ವೇದಶಾಸ್ತ್ರಾರ್ಥತತ್ತ್ವದ ವಿಚಾರವೆ ಮಾಡು | 
ಮಾಧವನ ಭಕ್ತಿ ಬೇಡು 
ಪಾದದಲಿ ಪುಣ್ಯತೀರ್ಥದ ಯಾತ್ರೆ ಮಾಡು ಮಧು- | 
೩ ಸೂದನನ ಕೀರ್ತಿ ಸಂಕೀರ್ತನೆಯ ಮಾಡು ॥ ೨ || 


೧ ಅ (ಬಿಡಿ ೬) ಆ (171) ಇಕ ಫೀ ಪ್ರತಿಗಳಿಂದ ಅರಿಸಿದೆ. 
೨ ಮಥನ (ಅ ಬಿಡಿ ೬). 
4 ಶೋಧಿಸುತ ಹರಿಕಥಾಮೃತ ಸವಿದು ಬಾಳು (ಅ ಬಿಡಿ ೬): ೨ : 


ಲೋಕನೀತಿ ೨೫ 


ಅಂಬುಗುಳ್ಳೆಗಳೆಂತೆ ಎಂದಿಗಿದ್ದರು ದೇಹ | 

ನಂಬಿ ನೀ ಕೆಡಲುಬೇಡ | 

ಕೊಂಬವರು ಬಂದರಾಕ್ಷಣಕೆ ಬೆಲೆಯಾಗುವುದು । 
ಅಂಬುಜಾಕ್ಷ ಪುರಂದರವಿಠಲನ ನೆನೆ ಮನವೆ ॥೩॥ 


೨೮ 
ರಾಗ ರೇಗುಸ್ತಿ ತಾಳ--ಆದಿ 


೧ ಬುತ್ತಿಯ ಕಟ್ಟೊ- -ಮನುಜಾ | 


ಬುತ್ತಿಯಕಟ್ಟೊ ಪ 
ಬುತ್ತಿಯನ್ನು ಕಟ್ಟಿದರೆ | 
ಎತ್ತಲಾದರುಣ್ಣ ಬಹುದು ಅಪಗ 


ಧರ್ಮವೆಂಬ ಮಡಕೆಯಲ್ಲಿ | 

ನಿರ್ಮಲಗಂಗೆಯನು ತುಂಬಿ ॥ 

ಸುಮ್ಮಾನದಿಂದಲಿ ಬೇಗ | 

ಒಮ್ಮನಕ್ಕಿಯ ಅನ್ನಬಾಗಿ | ll 


ಅರಿವು ಎಂಬ ಅರಿವೆಯ ಹಾಸಿ | 

ಗರಿಮೆ ಹಾಲ-ಮೊಸರ ತಳಿದು || 

ಸರಮವೈರಾಗ್ಯದಿಂದ 

ಸಿರಿಹರಿಗರ್ಪಿತವೆಂದು Ws 


ಕರ್ತು ಪುರಂದರವಿಠಲನ | 

ತತ್ತ್ವವೆಂಬ ಬುತ್ತಿಯನ್ನು ॥ 

ಹತ್ತಿರ ತಂದಿಟ್ಟುಕೊಂಡು 

ನಿತ್ಯವುಂಡು ತೃಪ್ತಿಸಡೆಯೊ | a Il 


೧೪(೧) ಇನು ಥ್ರೀ ಪ್ರತಿಗಳಿಂದ ಆರಿಸಿಕೊಂಡಿದೆ, 


೨೬ ಪುರಂದರದಾಸರ ಸಾಹಿತ್ಯ ೫ 


೨೯ 
ಉಗಾಭೋಗ 


೧ ಧ್ವಜವಜ್ರಾಂಕುಶರೇಖಾಂಕಿತ ಹರಿಪಾದಾಂ- | 

ಬುಜವ ಸೇವಿಸುವ ಅಜ-ಭವರ ಭಾಗ್ಯವ ನೋಡೊ | 
ತ್ರಿಜಗವಂದ್ಯನ ಪಾಡೊ ದುರ್ಜನರ ಸಂಗವ ಬಿಡೊ | 
ಕುಜನಮತವನು ಸುಡೊ | 

ಗಜೇಂದ್ರನ ಕಾಯ್ದ ಸಿರಿಕೃಷ್ಣನ ಧ್ಯಾನವ ಮಾಡೊ | 
ಪುರಂದರವಿಠಲನ ಬಿಡದೆ ಕೊಂಡಾಡೊ! ।॥1೧॥ 


೩೦ 
ಉಗಾಭೋಗ 


೨ ನೀರಮೇಲಣ ಗುಳ್ಳೆಯಂತೆ ಈ ದೇಹ | 

ನಿಮಿಷವೊ ನಿಮಿಷಾರ್ಥವೊ ಕಾಣಬಾರದು | 

ಹಾರಲೇಕೆ ಪರಧನಕೆ ಸರಸತಿಗೆ? | 

ಹಾರುವನ ಕಟ್ಟಬೇಕು ಹಾರುವರನು ಕುಟ್ಟಿ ಬೇಕು | 
ಹಾರುವರನ ಕಂಡರೆ ಕೆನ್ನೆಯ ಮೇಲೆ ಹಾಕಬೇಕು | 

ಹಾರಲೇಕೆ ಸರಧನಕೆ ಪರಸತಿಗೆ | 

ಊರೊಳಗೆ ಐದುಮಂದಿ ಹಾರುವಕರ್ಕೆ ದಾರೆ | 

ನೀನೆ ನಿಚಾರಿಸೊ ಪುರಂದರವಿಠಲ la ll 


೧ ಅ (೧೧) ಪ್ರತಿಯಿಂದ ಆರಿಸಿಕೊಂಡಿದೆ. 


೨ ಆ (೧೧) ಪ್ರತಿಯೊಂದರಲ್ಲಿಯೇ ಸಿಕ್ಕುತ್ತಿದೆ. 


ವಿ. ಸೂ.:-- ಮೇಲಿನ ಮೂರು ಸಾಲುಗಳನ್ನು ಬಿಟ್ಟು ಇದರ ಉಳಿದ ಭಾಗ- 
ವಸ್ಣೇ ಪ್ರಚಾರದಲ್ಲಿದೆ. ಷ್ಟ 


ಲೋಕನೀತಿ ೨೬ 


ತಿ೧ 
ಕಾಗ--ಕಾಂಬೋದಿ (ಶಂಕರಾಭರಣ) ತಾಳ ರುುಂಫೆ 
೧ ಧರ್ಮವೇ ಜಯವೆಂಬ ದಿವ್ಯಮಂತ್ರ 
ಮರ್ಮ ್ಮಗಳನೆತ್ತಿದರೆ ಒಳಿತಲಾ ಕೇಳಿ | ಪ 


ನಿಷವನುಣಿಸಿದಗೆ ಷಡುರಸವನುಣಿಸಲುಬೇಕಾು | 
ದ್ವೇಷಮಾಡುವನ ಪೋಷಿಸಲುಬೇಕು ॥ 

ಹುಸಿದು ಮನೆ ಕೊಂಬವನ ಹಾಡಿಹರಸಲುಬೇಕು | 

ಅಸು ಹೀರಿದನ ಹೆಸರ ಮಗನಿಗಿಡಬೇಕು ll a Il 


ಹಿಂದೆ ನಿಂದಿಸುವರನು ವಂದಿಸುತಲಿರಬೇಕು | 

ಬಂಧಿಸಿದವನ ಕೂಡ ಬೆರೆಯಬೇಕು ॥ 

ನಿಂದ ನಿಲುವಿಗೆ ಸೇರದವನ ಪೊಗಳಲುಬೇಕು | 

ಕೊಂದವನ ಗೆಳೆತನವ ಮಾಡಬೇಕಯ್ಯ ॥ ೨॥ 


ಕೊಂಡೊಯ್ದು ಕೆಡಿಸುವನ ಕೊಂಡಾಡುತಿರಬೇಕು | 
ಕಂಡರಾಗದವರ ತಾ ಕರೆಯಬೇಕು | 
ಪುಂಡರೀಕಾಕ್ಷ ಶ್ರೀಪುರಂದರವಿಠಲನ ಅ- | 


ಖಂಡ ಮಹಿಮೆಯನರಿತು ನೆನೆಯಬೇಕಯ ls | 


3 


4೨ 
ಕಾಗ--ಪಂತುವರಾಳಿ ತಾಳ ಏಳ 
೨ ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೊ | 
ಹೆಮ್ಮೆಯಿಂದ ಈ ಶರೀರ ನಂಬಬೇಡಿ ಕಾಣಿರೊ ॥ಪ॥ 
೧ ಆ (7) ಆ (11) ರು (೭) ಪ್ರತಿಗಳಿಂದ ಆರಿಸಿ ಬರೆದಿದೆ. 


ಶಿಕ. ವಿ. ವಿ. ತಾಳೆಗರಿ (೮೫೮-೭೫೦) ಪ್ರತಿಯಿಂದ ತೆಗೆದುಕೊಂಡಿದೆ. 
ಓ ಪ್ರತಿಯಲ್ಲಿ ಎರಡು ಹೆಚ್ಚಿನ ನುಡಿಗಳಿನೆ, ವಿಕಾರಗಳ ತುಂಬಿವೆ, 


ಪುರಂದರದಾಸರ ಸಾಹಿತ್ಯ ೫ 


ಅಟ್ಟ ಅಡಿಗೆ ಉಣಲು ಕೊಡನು ಕೊಟ್ಟ ಸಾಲ ಕೇಳಗೊಡನು | 
ಸೆಟ್ಟಿ ಗೆತುಂಬ ಹಣವು ಇದ್ದರೆ ಕೊಟ್ಟಿ ನೆಂದರೆ ಬಿಡನು ಯಮನು ೧ 


ಮಾಳಿಗೆಯ ಮನೆಯು ಇರಲು ಜಾಳಿಗೆತುಂಬ ಹೊನ್ನು ಇರಲು | 
ಆಳುಮಂದಿ ಕುದುರೆ ಇದ್ದರೆ ಬೀಳುಗೊಡದೆ ಯಮನು ಬಿಡನು ॥ ೨ | 


ವ್ಯರ್ಥವಾದ ಈ ಶರೀರ ಸತ್ಯವೆಂದು ನಂಬಬೇಡಿ | 
ಕರ್ತುಪುರಂದರನಿಠಲರಾಯನ ಭಕ್ತಿಯಿಂದ ನೆನೆಯಿರೊ | ೩ | 


ತ್ಮಿಷ್ಠಿ 
ರಾಗ--ರೇಗುಪ್ತಿ ತಾಳ ಅಟಿ 


೧ಜ್ಞಾ ನವೊಂದೇ ಸಾಕು ಮುಕ್ತಿಗೆ ಇ- | 
ನ್ನ ಕ ಬೇಕು ಹುಚ್ಚು ಎ ಮಾವರ ಈ ಪ] 


ನಿತ ಮಾತೆ ಸತಿ ಸುತರನಗಲಿರಬೇಡ | 

ಯತಿಯಾಗಿ ಆರಣ್ಯ ಚರಿಸಲುಬೇಡ | 

ವ್ರತ-ನೇಮವ ಮಾಡಿ ದಣಿಯಲುಬೇಡ | 

ಸತಿಯಿಲ್ಲದವಗೆ ಸದ್ಗತಿಯಿಲ್ಲೋ ಮೂಢ lla ll 


ಜಪ-ತಪವನೆ ಮಾಡಿ ಸೊರಗಲುಬೇಡ | 

ಕವಿಯಂತೆ ಅಡಿಗಡಿಗೆ ಹಾರಲುಬೇಡ ॥ 

[ಉಪವಾಸಪಾಶಕ್ಕೆ] ಸಿಕ್ಕಲುಬೇಡ | 

ಚಸಲತನದಲೇನು ಫಲನಿಲ್ಲೊೋ ಮೂಢ ೨ Il 


ಜಾಗರದಲಿ ನಿದ್ರೆ ಕೆಡಿಸಲುಬೇಡ | 
ಓಗರವನು ಬಿಟ್ಟು ಒಣಗಲುಬೇಡ ॥ 


ಟನ ಆ (VI) ರುಂ (೯) ಪ್ರತಿಗಳಿಂದ ಆರಿಸಿ ಬರೆದಿದೆ, 


ಲೋಕನೀತಿ 


ಸೋಗುಮಾಡಿ ಹೊತ್ತು ಕಳೆಯಲುಬೇಡ | 
ಗೂಗೆ ಹಾಗೆ ಕಣ್ಣು ತಿರುಗಿಸಬೇಡ 


ಹೊನ್ನು. -ಹೆಣ್ಣು- ಮಣ್ಣು ಜರೆದಿರಬೇಡ । 
ಅನ್ನ ವಸ್ತ್ರ ಗಳನ್ನು ತೊರೆದಿರಬೇಡ | 
ಬಣ್ಣದ ನಹವ ಹೆಚ್ಚ ಲುಬೇಡ | 
ತಣ್ಣೀರೊಳಗೆ ಮುಳ! ನಡುಗಲುಬೇಡ 


ಮಹಾವಿಷ್ಣು ಮೂರ್ತಿಯ ಮಠೆತಿರಬೇಡ | 
ಸಾಹಸದಿಂದಲಿ ಶ್ರಮಪಡಬೇಡ ॥ 
ಕುಹಕಬುದ್ದಿಯಲಿ ಕುಣಿದಾಡಬೇಡ | 


ಮಹಿಮ ಪುರಂದರವಿಠಲನ ಮರೆಯದಿರೊ ಮೂಢ 


೩ ಸದಾಚಾರನೀತಿ 


4೪ 


ಉಗಾಭೋಗ 


೧ ಕಲಿಕಾಲಕೆ ಸಮಯುಗವು ಇಲ್ಲವಿಲ್ಲವಯ್ಯ | 
ಕಲುಷಹರ ಕೆ ೈ ವಲ್ಯವು ಕರಸ್ಥವಯ್ಯ 
ಜಲಜಲೋಚನ ನಮ್ಮ ಪುರಂದರವಿಠಲನ್ನ ! 


ಬಲಗೊಂಡು ಸುಖಿಸಿ ಬಾಳುವುದಕೆ ॥ 


೧ಇಖ೧ (೪) ಪ್ರತಿಯಿಂದ ಆರಿಸಿದೆ. 


| a || 


Il ೪ I 


| » || 


48 


ಪುರಂದರದಾಸರ ಸಾಹಿತ್ಯ ೫ 
೩೫ 


೧ ಹರೇ ಗೋವಿಂದಾ ಎಂದೇಳು ಹತ್ತವತಾರವ ಪೇಳು | 
ಮೂಡಲದಿಸೆಗೆ ನಡೆ | 

ಗೋ-ವಿಪ್ರ-ತುಳಸಿಗೆ ಎರಗಿ ಬಂದು | 

ನೈಖತ್ಯದಲ್ಲಿ ತೃಣವನಿಟ್ಟು 

ಮಲ-ಮೂತ್ರಂಗಳ ಬಿಟ್ಟು | 

ಗುರುಪರಂಪರೆಯೆಂದು ಪುರಂದರವಿಠಲನೆನ್ನು Il 1 


೩೬ 


೨ ಹೆತ್ತ್ರೈದು ಗಳಿಗೆಯ ಮೇಲೆ ಮತ್ತೈದು ಬರಲೆದ್ದು | 
ಚಿತ್ತಜನೈಯ್ಯನ ಚಿತ್ತದಿ ಧೇನಿಸಿ | 

ಅತ್ತಲುದಯಕ್ಕೆ ಗಳಿಗೆ ಎರಡರಲ್ಲಿ ಎದ್ದು | 

ನಿತ್ಯ ಸ್ನಾನವ ಮಾಡಿ ಆದಿತ್ಯಗರ್ಫ್ಯವನೀಯೆ | 
ಉತ್ತಮ ಜನಕೆಲ್ಲ ಮೆತ್ತಿದ ಪಾಸಗಳನ್ನು | 
ಉತ್ತರಿಸುವೆನೆಂದ ಪುರಂದರವಿಠಲ ॥ 


ಕಪ 


೩ ಪ್ರಾತಃಕಾಲದ ನಿದ್ರೆ ಪರಿಹರಿಸಿ ಹರಿಯ ಸ್ಮರಿಸಿ | 

ನಾಥಗೋನಿಂದನಿಗೆ ಪ್ರದಕ್ಷಿಣೆ | 

ಪ್ರೀತಿಯೊಳತಿಥಿಯ ಪೂಜಿಸಿ ಪುರಾಣ-ಶಾಸ್ತ್ರವ ಕೇಳಿ | 

ನಾಥ ಶ್ರೀಪುರಂದರನಿಟ್ಟಿಲನೆ ನಮೋ ಎನ್ರಿ !೧॥ 
೧ ಗ (೫) ಪ್ರತಿಯಿಂದ ತೆಗೆದುಕೊಂಡಿದೆ. 


೨ ಗ (೫) ಪ್ರತಿಯಿಂದ ತೆಗೆದುಕೊಂಡಿದೆ. 
೩ಗ(%) ಪ್ರತಿಯಿಂದ ತೆಗೆದುಕೊಂಡಿದೆ. 


ಲೋಕನೀತಿ ಸಿಮಿ 


ತಿಲ 


೧ ಮಲ-ಮೂತ್ರ ಮಾಡುವಾಗ ಕರದಲ್ಲಿ ಜಲವಿರೆ | 
ಮಲಕೆ ಸಮಾನ ಅದು ಶುದ್ಧವಲ್ಲ | 

ವಿಲಸಿತ ಕರ್ಮವಾಚರಿಸಿ ಹರಿಯ ನೆನೆಯೆ | 
ಒಲಿವ ಪುರಂದರವಿಠಲ ॥ 


ಷೀ 


೨ ನುಡಿವೆ ಲಿಂಗಶೌಚಕ್ಟೊಮ್ಮೆ ಗುದಕ್ಕೆ ಮೂರು | 
ನೆಲ್ಲಿಕಾಯಿಯಷ್ಟು ಮಣ್ಣ ಹಚ್ಚಿ | 

ನೀರೊಳು ತೊಳೆದು ಬಲದ ಕೈಗೆ ಐದು ಮಣ್ಣು | 

ಎಡದ ಕೈಗೆ ಏಳು ಮಣ್ಣು 

ಜೋಡುಪಾದಕ್ಕೆ ಐದೈದು ಮಣ್ಣು | 

ಐದು ಕಡೆಯಲಿಟ್ಟು ಪುರಂದರವಿಠಲ ಎನ್ನು Il A Il 


೪೦ 
೩ ಹಲ್ಲು ಬೆಳಗುವಲ್ಲಿ ಜಂಬು-ಪ್ಲಕ್ಷಪಕ್ರೆ 
ನೆಲ್ಲನಿಲ್ಲು (?) ಮಹಾಲಯ ಪುಣ್ಯದಿವಸದಿ | 
ಬಲ್ಲಿದ ಏಕಾದಶಿ ಪರ್ವಣಿ ಅಮಾವಾಸ್ಯೆಯಲಿ | 
ರವಿ-ಶಶಿಗ್ರ ಹಣದಲಿ | 
ಸಲ್ಲದಯ್ಯ ದಂತಕಾಷ್ಠ ಮಲಿನಗಳಿಗೆ. | 
ಗಲ್ಲಿಸಿ ನೀರಮುಕ್ಕುಳಿಸ ಹನ್ನೆರಡು | 
ಬಲ್ಲ ಬುಧರಿಗೆ ಪುರಂದರವಿಕ ಒಲಿವ | 
ಇದನಾಚರಿಸೆ ॥ 
೧ಘ ೩ ಧ ಪ್ರತಿಗಳಿಂದ ಅರಿಸಿದೆ. 


3ಗ(%) ಪ್ರತಿಯೊಂದ ತೆಗೆದುಕೊಂಡಿದೆ. 
ಕ್ಲಿ ಓ ಪ್ರತಿಯೊಂದ ತೆಗೆದುಕೊಂಡಿದೆ, 


43 ಪುರಂದರದಾಸರ ಸಾಹಿತ್ಯ ೫ 
೪೧ 


೧ ಎರಡುಗಳಿಗೆ ಬೆಳಗು ಇರಲು ಗೃಹಸ್ಥಗೆ ಸ್ನಾನ | 
ಕರವ ಮುಗಿದು ಮಾಡು ಸಂಕಲ್ಪವೇದ | 
ಸರಮಪುಣ್ಯ ಬ್ರಾಹ್ಮಣಧರ್ಮವೆಂದು | 
ಪುರಂದರವಿಠಲನು ಮೆಚ್ಚಿ ಪಾಲಿಸುವ ॥ 


೪೨ 


೨ ಕೂಪದಲ್ಲಿಯಾದರೂ ಕೊಳದಲ್ಲಿಯಾದರೂ | 
'ವಾಹಿಯಲ್ಲಿಯಾದರೂ | 

ಆ ಪತ್ಲಿಯನೆರೆದಿದ್ದರೂ ಗೋಹೀಚಂದನದ | 
ಸಂಪರ್ಕವಿದ್ದರೆ ಅದೆ ಸಂಧ್ಯಾಕಾಲವೆಂದು 

ಪುರಂದರವಿಠಲ ಪೇಳ್ಗ : Il al 


ಅತ್ತಿ 
ಶಿ ಹೈದಯದ ಮಲವನ್ನು ತೊಳೆಯಲರಿಯದೆ ತಾವು | 
ಉದಯದಲೆದ್ದು ಮಿಂದು ಗದಗದ ನಡಗುವರು | 
ಅದರಿಂದೇನು ಫಲ? ಅದಕಿಂತ | 
ಉದಯಾಸ್ತಮಾನ ನೀರೊಳಗಿದ್ದ ಮುದಿಕಪ್ಪೆ ಮಾಡಿದ 


ತಪ್ಪೇನಯ್ಯ? | 
ಪುರಂದರವಿಠಲನ ನಾಮವ ನೆನೆಯದೆ | 
ದಿನಕೆ ಇನ್ನೂರುಬಾರಿ ಮುಳುಗಿದರೇನಯ್ಯ ಫಲವು? ಹಂ 


೧ಓ ಧ ಪ್ರತಿಗಳಿಂದ ತೆಗೆದುಕೊಂಡಿದೆ. 
೨ಗ (2) ಪ್ರತಿಯಿಂದ ತೆಗೆದುಕೊಂಡಿದೆ. 
4 ರು (೮) ಪ್ರತಿಯಿಂದ ತೆಗೆದುಕೊಂಡಿದೆ, 


ತಿಲೋಕನೀಕಿ ತಿ 
೪೪ 

೧ ನೀಲವಸ್ತ್ರವಾಗದು ನಾರಿಯರ ಶಾಲೆಯಾಗದು | 

ಕಾಲ ಮೂರು ಕರ್ಮದಲ್ಲಿ ಕಾಲವಸ್ತ್ರವಾಗದು | 
ಆರ್ದ್ರವಸ್ತ್ರವಾಗದು ಆಜ್ಞೆ ಶ್ರೀಪುರಂದರವಿಟ್ಠ ಲನ Il 


೪೫ 


೨ ಅಂದವಿಲ್ಲದ ಅಶಕ್ತನಿಗೆ ಒಂದೇ ಅರಿವೆಯಿಂದ | 

ಮೈದೊಳೆದು ಮಡಿಯುಟ್ಟು ನಾಮಗಳಿಟ್ಟು 

ಚೆಂದದಲಿ ಸಂಧ್ಯಾವಂದನೆ ಮಾಡೆ ಫಲವಹುದು | 

ನಿಂದೆ ಹಿಂಗಲೆಂದು ಮಾಡಿದ ಮನುಜಂಗೆ | 

ಇಂದ್ರ ಹದಿನಾಲ್ಕು ಮನುನರಕವೆಂದು | 

ಅಂದು ಪುರಂದರವಿಠಲ ಪೇಳಿದನೆಂದು ಸಿದ್ಧ Il all 


೪೬ 


ನಕ್ಷತ್ರಗಳ ಕಂಡ ನರನಿಗೆ ಉತ್ತವ ಮಸಂಧ್ಯ | 
ನಕ್ಷತ್ರ ಒಂದೆರಡು ಕಂಡ ನರನಿಗೆ ಮಧ್ಯ ಮಸೂ್ಯ 
ಕ್ಷತ್ರ ಒಂದನೂ ಕಾಣದ ನರನಿಗೆ « ಅಧಮಸಂಧ್ಯೆ | 
ನಕ್ಷತ್ರ ಬಿಟ್ಟ ನರನನು ನಾರಾಯಣ- | 


ಪುಂಡಿ ಬಿಡುವ ll | 


₹2೬೩ ಸ 


2೬ 


2೭೬ 


i 


೧ಗ (x) ಪ್ರತಿಯಿಂದ ಆರಿಸಿಕೊಂಡಿದೆ. 
೨ಎಧ ಪ್ರತಿಗಳಿಂದ ತೆಗೆದುಕೊಂಡಿದೆ. 
೩ ಗ (2) ಸ್ರತಿಯಿಂದ ತೆಗೆದುಕೊಂಡಿದೆ. 


4 ಪುರಂದರದಾಸರ ಸಾಹಿತ್ಯ 8 
೪೭ 


೧ ಕಂಡ ಸೂರ್ಯಗೆ ಸಂಧ್ಯ ಕಾಣದ ಸೂರ್ಯಗೆ ಸಂಧ್ಯೆ ಭೂ- | 
ಮಂಡಲದಿ ಮಾಡದಿರಲು ಮಾ: | 

ರ್ತಾಂಡ ನೂರು ಹತ್ಯಾ ಮಾಡಿದ ಪಾಸ--ಶ್ರುತಿ ಸಾರುತಿದೆ | 
ಪುಂಡಗಾರ ನರಗೆ | 

ನರಕ ತಪ್ಪದು ಎಂದು | 
ಅಂಡಜಪತಿ ಪ್ರರಂದರವಿಠಲ ಪೇಳ್ದ lA Il 


ಅಲ 


೨ ಆಕಳ ಕಿವಿಗೆ ಎಣೆ ಅಂಗ್ಲೈ ಹಳ್ಳವಾಗಿರಬೇಕು 
ಉದ್ದು ಮುಣುಗುವಂತೆ ಇರಬೇಕು | 
ನೀರು ಸಾಕಾಗದೆ ಹೆಚ್ಚುಕಡಮೆ ಸಾಕೆಂಬಷ್ಟು ಕುಡಿದರೆ | 


ಸಾಕಾರ ಪುರಂದರವಿಠಲ ಮದ್ಯಸಮ ಮಾಡುವ ll a ll 


೪೯ 
೩ ಹಲವು ಕರ್ಮಗಳಿಗೆ ಹವಣು₹ಎರಡಾಚಮನ | 
ಮಲ-ಮೂತ್ರ ವಿಸರ್ಜನಕ್ಕೆ ಮಾಡು ಮೂರು | 
ನಲಿದು ಉಂಡಮೇಲೆ ನಾಲ್ಕು | 
ಲಲನೆಯ ಸಂಗಕ್ಕೆ ಹೆನ್ನೆ ರಡು | 
ಅನ್ಲಿಂದೊಲಿವನು NR ಆಚಮನವನು ಮಾಡೆ ॥ 


ಹ ವ ಎಂ ಭಾ ರಾ 
ee ~~ ~~ 


೧ ಗ (2) ಪ್ರತಿಯಿಂದ ತೆಗೆದುಕೊಂಡಿದೆ. 
೨ ಗ (2) ಪ್ರತಿಯಂದ ತೆಗೆದುಕೊಂಡಿದೆ. 
ತಿ ಥ ಪ್ರತಿಯಿಂದ ತೆಗೆದುಕೊಂಡಿದೆ, 


ಲೋಕನೀತಿ 4೫ 


೫೦ 


೧ ಆಪೋಶನ ಅಭ್ಯಂಜನ ಆಚಮನ ಮಾಡಲು | 

ತನ್ನೆಡಗೈ ಯಿಂದ ತಾನೆ ವರ್ತಿಸಲು | 

ಆ ಪುರುಷಂಗೆ ಆದ ಪುತ್ರರು ಮಡಿವರು | 

ಆಪತ್ತು ತಂದುಬಿಡುವ ಪುರಂದರವಿಠಲ ll A Il 


೫೧ 


೨ ರಮ್ಮೆ ರಮಣ ತಾನು ಬೊಮ್ಮಾದಿಗಳಿಗೆಲ್ಲ 
ಸುಮ್ಮನಸದೊಳು ಸೂರ್ಯಗರ್ಫ್ಯವನಿತ್ತು 

ನಿಮ್ಮ ಪಾಪಗಳೆಲ್ಲ ಚಿಮ್ಮಿ ಕಳೆಯಿರೆಂದು | 

ಬೊಮ್ಮಮೂರುತಿ ತಾನು ಗಮ್ಮನೆ ಸೇಳಲು | 

ಸುಮ್ಮನೆ ಕೆಡದಿರಿ ನಿಮ್ಮ ಅಜ್ವಾ ನಕೆ ಸಿಲುಕಿ | 

ನಿಮ್ಮನು ಶಿಕ್ಷಿಸುವ ಪುರಂದರವಿಠಲ IW a I 


೫೨ 


ಇ ಬಿಡು ಮನುಜಾ ಈ ಜಸವು ಸಿದ್ದಿಗೆ ಬಾರದು | 
ತೊಡೆಯ ಕೆಳಗೆ ಕ್ಕ ಹಿಂದೆ ಮುಂದೆ ಕೈಚಾಚಿ | 
ಬಿಡುತ ಮಂತ್ರಾರ್ಥ ನೋಡದಲೆ | 
ಅಡಿಗಡಿಗೆ ಜಪವ ಮಾಡೆ | 
ರೈತ್ಯರಿಗೆ ಆಹುದಯ್ಯಾ 
ಒಡೆಯ ಪುರಂದರವಿಠಕಲನನೊಲಿಸಬೇಕಾದರೆ | 
ಹಿಡಿಯೊ ಈ ಪರಿ ಹೇಳಿದ ವಚನತತ್ತ್ವಗಳ ॥ 
೧ಗ (೩) ಸ್ರತಿಯಿಂದ ತೆಗೆದುಕೊಂಡಿದೆ. 
೨ಗ (೬೩; ಪ್ರತಿಯಿಂದ ತೆಗೆದುಕೊಂಡಿದೆ. 
ತಿ ಎಫ ಧ ಪ್ರತಿಗಳಿಂದ ತೆಗೆದುಕೊಂಡಿದೆ, 


4೬ 


ಪುರಂದರದಾಸರ ಸಾಹಿತ್ಯ ೫ 


ಚತ 


೧ ಅನಾಮಿಕಾ ಮಧ್ಯದ ಎರಡನೆಯ ಗೆರೆ ಆದಿ | 
ಇನಿತು ಮಧ್ಯಾಂಗುಲಿ ಕೊನೆಗೆರೆ ಕೂಡಿಸಿ | 
ಮನುಮೂರ್ತಿ ಪರಿಮಾಣ ಅಂಗುಷ್ಮದಿಂದಲಿ | 
ಎಣಿಸು ತರ್ಜನಿ ಮೂಲ ಪರಿಯಂತರ | 

ಘನ ಹತ್ತು ಗೆರೆ ಜನ ಪುರಂದರವಿಠಲಗೆ | 
ಮನದಿ ಅರ್ಥಿಸುತ ಗಾಯತ್ರಿಜಪವ ॥ 


೫೪ 


೨ ಮಧ್ಯಾಂಗುಲಿಯ ಮೇಲೆ ಮಣಿಸರವಿಟ್ಟು | 
ಬದ್ಧ ಅಂಗುಟವೆಣಿಸಬೇಕು | 

ತಿದ್ದಿ ಅಂಗುಲಿ ಸಂಚ ಬೊಗ್ಗಿಸಿ ಇರಬೇಕು | 
ಭದ್ರವಾಗಿ ನಿಲಿಸಿ ನೀರು ಸೋರದೆ ಗಾಯತ್ರಿಯ | 
ಬುದಿ ಸ ಪೂರ್ವಕದಿಂದ ಗೆಯ್ಯುತಲಿರಬೇಕು 7 
ಮುದ್ದು ಮೂರುತಿ ನಮ್ಮ ಪುರಂದರವಿಠಲನ್ನ | 
ಎದ್ದೆದ್ದು ನೋಡುವ ಬಗೆ ಕಾಣಲುಬೇಕು | 


೫೫ 


೩ ಅಪರಾಧ ಹತ್ತಕೆ ಅಭಿಷೇಕ ಉದಕ | 
ಅಪರಾಧ ನೂರಕೆ ಕ್ಷೀರ ಹರಿಗೆ | 


೧ ಓ ಥ ಪ್ರತಿಗಳಿಂದ ಅರಿಸಿಡೆ. 


೨% ಥ ಪ್ರತಿಗಳಿಂದ ಆರಿಸಿಕೊಂಡಿದೆ. 
ಕ್ಲಿಓಥ ಪ್ರತಿಗಳಿಂದ ಆರಿಸಿದೆ. 


ಲೋಕನೀತಿ ತ್ನ 


ಅಪರಾಧ ಸಹಸ್ರಕೆ ಹಾಲು-ಮೊಸರು ಕಾಣೊ | 
ಅಪರಾಧ ಲಕ್ಷಕೆ ಜೇನು-ಫೃತ 

ಅಪರಾಧ ಹತ್ತುಲಕ್ಷಕೆ ಬಲುಪರಿ ಕ್ಷೀರ | 
ಅಪರಾಧ ಹೆಚ್ಚಿಗೆಗೆ ಹತ್ತು ತೆಂಗಿನಹಾಲು | 
ಅಪರಾಧ ಕೋಟಿಗೆ ಅಚ್ಚ ಜಲ | : 

ಅಪರಾಧ ಅನಂತಕ್ಷಮೆಗೆ ಗಂಧೋದಕ | 
ಉಪಮೆರಹಿತ ನಮ್ಮ ಪುರಂದರವಿಠಲಗೆ | 
ತಾಪಸೋತ್ತಮನ ಒಲುಮೆವಾಕ್ಯ | 


೫೬ 


೧ ಒಂದಕ್ಷರವ ಹೇಳಿದವರ | 

ಉರ್ವಿಯೊಳಗೆ ಬಹುಮಾನ ಮಾಡಬೇಕು | 

ಒಂದು ಬಾರಿಯಾದರೂ ಒಂದಿಷ್ಟು ಅವಮಾನ ಮಾಡಿದರೆ | 
ಕುಂದದೆ ನೂರು ಶ್ವಾನಜನ್ಮ ಕೋಟ ಹೊಲೆಜನ್ಮ | 
ಪುರಂದರವಿಠಲನ ಆಜ್ಞೆಯಿದು |೧॥ 


೫೭ 


೨ ಸಹಸ್ರಕಾಷ್ಕದ ಭಾರ ಸದ್ಯೋಫೈತ ಕುಂಭ ನೂರು | 
ಮಹಾಮಂತ್ರದಿಂದ ಹೋಮ ಮಾಡದಿದ್ದರೆ ನಿರರ್ಥಕ | 
ವಾಸುದೇವಗರ್ಪಿತ ಅನ್ನವ ಅತಿಥಿಗೀಯದಿದ್ದರೆ | 
ವೈರದಿ ಪುರಂದರವಿಠಲ ಮುನಿವ ॥ 


ಗೆ (3) ಪ್ರತಿಯಿಂದ ತೆಗೆದುಕೊಂಡಿದೆ. 
೨೩೫೧ (೪) ಸ್ರತಿಯಿಂದ ತೆಗೆದುಕೊಂಡಿದೆ. 


ಪುರಂದರದಾಸರ ಸಾಹಿತ್ಯ ೫ 
೫೮ 


ಅನ್ನಪಾನಾದಿಗಳೀಯೊ ಅಭ್ಯಾಗತ ಬ್ರಾ ಹ್ಮಣರಿಗೆ | 
ಅನ ಆ FU | 
ಅನ್ನಪಾನಾದಿಗಳೀಯೊ ಅಂಧ-ದೀನ-ಕೃಪಣರಿಗೆ 
ಹಸಿವೆಗೆ ಹಾಗವನ್ಸರ್ಪಿಸೊ ಪುರಂದರವಿಠಲಗೆ ॥ 


೫೯ 


೨ ಜೋರನಾದರೂ ಚಂಡಾಲನಾದರೂ | 
ಬ್ರಹ್ಮಫ್ನ-ಪಿ ಫಿ ತೃಘಾತಕನಾದರೂ 

ಎತ ಮಧ್ಯಾಹ್ನ ಕಾಲಕೆ | 

ಅತಿಧಿಯಾಗಿ ಮನೆಗೆ ಬಂದರೆ | 

ತುತಿಸಿ ಅನ್ನವನಿಟ್ಟು ಸ್ವಾಮಿ 

ಪುರಂದರವಿಠಲಗರ್ಫಿಸಬೇಕು || 


೬೦ 


೩ ಶತ್ರುವಾಗಲಿ ಜೋರ-ಚಾಂಡಾಲನಾಗಲಿ | 

ನಿತೃ ಘಾತಕಿಯಾಗಲಿ ಪ್ರೀತಿಮಾಡಲುಬೇಕು | 

ಅ | ಮಧ್ಯಾಹ್ನ ಕಾಲದಿ ಅವ ಬಂದು ಉಂಡರೆ | 
ಸ್ವರ್ಗನೀವ ಪುರಂದರವಿಠಲ | 

ವೈಕುಂಠವನೀವ ॥ 


೧೩ ೧ (೪) ಪ್ರತಿಯಿಂದ ತೆಗೆದುಕೊಂಡಿದೆ. 
೨ತಪ ಪ್ರತಿಯಿಂದ ತೆಗೆದುಕೊಂಡಿದೆ. 
ಕ ಖ೧ (೪) ಪ್ರತಿಯಿಂದ ತೆಗೆದುಕೊಂಡಿದೆ. 


ಲೋಕನೀತಿ ರ್ಶ್ನಿ 


೬೧ 


೧ ಪರರನ್ಸ ಉಂಡ ಬ್ರಾಹ್ಮಣರಿಗೆ | 

ಇರದು ಮಾಡಿದ ಶುಭಕರ್ಮ | 

ಎರಡು ಮೂರು ಭಾಗ ಅನ್ನನಿತ್ರವನಿಗಯ್ಯ | 

ಉದರದಲಿ ಉಂಡ ಅನ್ನದೊಂದು ಭಾಗವುಳಿವುದು | 
ಪೊಡನಿಯಲ್ಲಿ ಪುರಂದರವಿಟ್ಕಿಲನು ಬಲ್ಲ Il a I 


೬೨ 


೨ ಎಡದ ಕೈಯಿಂದ ನೀರ ಎತ್ತಿ ಬಲದ ಕೈಯಲ್ಲಿಟ್ಟು 
ಕುಡಿದರೆ ಆರಾದರಾಪೋಶನಕೆ ಮತ್ತದು ಮದ್ಯ | 
ಎಡೆಯನ್ನ ಗೋಮಾಂಸವೆಂದು ಶ್ರುತಿಸಾರುತಿದೆ | 


ಪೊಡವಿಯಲ್ಲಿ ಪುರಂದರನಿಠಲನಾಜ್ಞೆ I Al 


೬ಷ್ಲಿ 


೩ ಕುಂದದ ದೀಪವ ನಂದಿಪನಿಗೆ | 

ಕೂಷ್ಮಾಂಡ ಒಡೆವಳಿಗೆ | 

ಎಂದೂ ಆಪೋಶನವ ತನ್ನ ಕ್ಸ ಏ 

ಯಿಂದ ತಾನೆ ಎರೆದುಕೊಂಡು ಕುಡಿವಂಗೆ | 

ಇವರು ಮೂವರಿಗೆ ಕುಲನಾಶನವೆಂದು | 

ಅಂದೆ ಪುರಂದರವಿಠಲ ಫನಿರೂಪಿಸಿದನರಿಯ la | 


 ೧ಗ(೫) ಪ್ರತಿಯಿಂದ ತೆಗೆದುಕೊಂಡಿದೆ. 
೨ಗ (ಇ) ಪ್ರತಿಯಿಂದ ತೆಗೆದುಕೊಂಡಿದೆ. 
3 ಗ (೩) ಸ್ರತಿಯಿಂಡ ತೆಗೆದುಕೊಂಡಿದೆ, 


ಪುರೆಂದರೆದಾಸರೆ ಸಾಹಿತ್ಯ ೫ 
೬೪ 


೧ ಮನೆಯಲ್ಲಿ ವಿಪ್ರಪಾದೋದಕದ ಹೆಸರಿಲ್ಲದಿದ್ದರೆ | 
ಮನೆಯಲ್ಲಿ ವೇದ-ಶಾಸ್ತ್ರಧ್ವನಿ ಗರ್ಜಿಸದಿದ್ದರೆ ಮತ್ತೆ | 
ಮನೆಯಲ್ಲಿ ಸ್ವಾಹಾಕಾರ ಸ್ವಧಾಕಾರ ಮಾಡುವುದಿಲ್ಲದಿದ್ದರೆ 
ಆ ಮನೆ ಸ್ಮಶಾನಕೆ ಸಮವೆಂಬ ಪುರಂದರವಿಠಲ ॥ 


೬೫ 


೨ ಹೆತ್ತು ಗೋದಾನಸಮವು ಹರವಾಹನ ವೃಸೋತ್ಸರ್ಜನ | 
ಹತ್ತು ವೃಷಗಳಿಗೆ ಸಮ ಹಾರುವ ಕುದುರೆಯ ದಾನ | 
ಹತ್ತು ಕುದುರೆಗಳಿಗೆ ಸಮ ಹಸ್ತಿಯ ದಾನ ಕಾಣಿರೊ | 
ಹತ್ತಾನೆಯ ಸಮ ಕ್ರತು | 

ಹತ್ತು ಕ್ರತುವಿಗೆ ಸಮ ಹರಿಭಕ್ತಗೆ ಕನ್ಯಾದಾನ | 

ಹೆತ್ತು ಕನ್ಯಾದಾನಸಮವು ಹಲವು ಜನಕೆ ಉದಕದಾನ | 
ಹತ್ತು ಉದಕದಾನಕೆ ಸಮ ಹಸಿದವಗೆ ಅನ್ನದಾನ | 


ನಿತ್ಯ ಪುರಂದರವಿಠಲನ ನೆನೆಯುವ ಪುಣ್ಯಕೆಣೆಯಿಲ್ಲವಯ್ಯ | 


ಹಹ 


೩ ಎದೆಯ ನಾಡಿನಲೊಂದು ಸೋಜಿಗ ಹುಟ್ಟಿ 
ಮಿದಿದು ಮಾಡಿದಂಥ ಕಣಕದ ರೊಟ್ಟಿ | 
ಅದಕೆ ಸಾಧನ ತೊವೈೆ-ತುಪ್ಪವನೊಟ್ಟಿ 


೧೧ (೪) ಪ್ರತಿಯಿಂದ ತೆಗೆದುಕೊಂಡಿದೆ. 
೨೩ ೧(೪) ಥ ಪ್ರತಿಗಳಿಂದ ತೆಗೆದುಕೊಂಡಿದೆ. 
೩ ರು (೮) ಪ್ರತಿಯಿಂದ ಆರಿಸಿದೆ, 


ಲೋಕನೀತಿ ೪ 


ಅದರ ಮೇಲೆ ಸಕ್ಕರೆಯನು ಒಟ್ಟ | 
ಆವನು ಮೆಲಬಲ್ಲ ಅವ ಜಗಜಟ್ಟಿ | 
ಪುರಂದರವಿಟ್ಟಲ ಸುಲಭವು ಗಟ್ಟ ll a1 


೬೭ 


೧ ಹಿರಿಯರ ದಿನದಲ್ಲಿ ಹೆಸರತೊವ್ವೆ ಅತ್ಯೈಲಭಕ್ಷ್ಯ 

ಗೋದಿ ಉದ್ದಿ ನಲ್ಲಿ ಮಾಡದಿರಲು | 

ಸರಿಯು ಕಾಗೆಯ ಮಾಂಸಕ್ಸೆಂದು ಶ್ರುತಿಸಾರುತಿದೆ ಜಗದೊಳು | 
ಪುರಂದರವಿಠಲನ ಆರಾರು ಎಲ್ಲ ಕೇಳಿ lla ll 


೬೮ 


೨ ಕುಟುಂಬಭರಣ ಎರಡಷ್ಟು ಬ್ರಾಹ್ಮಣರಿಗೆ | 

ವಿಧಿ ಗಡಗಡಿಸಿತು ಮೂರು ವಾನಸ್ಥರಿಗೆ ವಿಧಿಸಿತು | 
ಜಡಮತಿಯ ಬಿಟ್ಟು ಯತಿಗಳಿಗೆ ನಾಲ್ಕರಷ್ಟು | 
ಕುಂಡಲೀಶಯನ ಪುರಂದರವಿಠಲ ಈ ಪರಿ | 
ಪೊಡನಿಜನರಿಗೆ ನಿಧಿಕರ್ಮ ನಿರ್ಮಿಸಿದ ॥ 


ಹಳ 
೩ ಮಾನವರು ಕೃತಯುಗದಿ ಮಾಡಬೇಕು ತಪವನು | 
ಜ್ಞಾನಸಾಧನ ಬೇಕು ಶ್ರೇತಾಯುಗದಿ | 
[ಹಿ 


೧ಗ (೫) ಪ್ರತಿಯಿಂದ ತೆಗೆದುಕೊಂಡಿದೆ. 
೨ ಧ ಪ್ರತಿಯಿಂದ ತೆಗೆದುಕೊಂಡಿದೆ. 
4 ಧ ಪ್ರತಿಯಿಂದ ತೆಗೆದುಕೊ :ಡಿದೆ, 


೪೨ 


ಪುರೆಂದರೆದಾಸರ ಸಾಹಿತ್ಯ ೫ 


ಏನೆಂಬೆ ದ್ವಾಪರದಿ ಯಜ್ಞ ಸಾಧನ ಬೇಕು | 
ಗಾನ ದಾನ ಬೇಕು ಕಲಿಯುಗದಿ ಪುರಂದರವಿಠಲ ॥ 


೩೦ 


೧ ಆಯುಸ್ಸು ಇದ್ದರೆ ಅನ್ನಕ್ಕೆ ಕೊರತೆಯಿಲ್ಲ | 
ಜೀವಕ್ಕೆ ಎಂದೆಂದಿಗೂ ತನುಗಳ ಕೊರತೆಯಿಲ್ಲ | 
ಸಾವು-ಹುಟ್ಟು ಸಹಜವೆಂಬ ಲೋಕದೊಳಗೆ | 
ಕಾಲಕಾಲದಿ ಹರಿಯ ಕಲ್ಲಾಣಗುಣಗಳ |! 
ಕೇಳದವನ ಜನ್ಮ ವ್ಯರ್ಥ ಪುರಂದರವಿಠಲ ॥ 


ರಾಗ--ನಾದನಾಮಕ್ರಿಯ ತಾಳ--ಆದಿ 


೨ ಮಡಿ ಮಡಿ ಮಡಿಯೆಂದು ಮುಮ್ಮಾರು ಹಾರುತಿ | 
ಮಡಿಯೆಲ್ಲಿ ಬಂದಿತೊ ಬಿಕನಾಶಿ | ಪ 
ಮಡಿಯು ನೀನೆ ಮೈಲಿಗೆ ನೀನೆ | 

ಸುಡಲಿ ನಿನ್ನ ಮಡಿ ಬಿಕನಾಶಿ ಆಪ 


ಎಲುವು-ಚರ್ಮ- ಮಲ-ಮೂತ್ರ ಗುಂಡಿಯಲಿ | 

ನಲಿಯುತ ನಿಂತೆಯೊ ಬಿಕನಾಶಿ ॥ 

ನೆಲೆಗೊಂಡ ನವದ್ವಾರದ ಹೊಲೆಯೊಳು | 

ಅಳಲುತ ನೀ ಬಿದ್ದೆ ಬಿಕನಾಶಿ lal 


೧ಎಹಿಧ ಪ್ರತಿಗಳಿಂದ ಅರಿಸಿದೆ. 
ಖ 7 (೧) ಪ್ರತಿಯಲ್ಲಿ ಇದರ ಕೊನೆಗೆ ಶ್ರೀಕೃಷ್ಣ ಮಂದ್ರಿಕೆಯಿದೆ, 
೨% ಪ್ರತಿಯಲ್ಲಿ ಮಾತ್ರ ಸಿಕ್ಕುತ್ತಿದೆ. 


ಲೋಕನೀತಿ | ಲ 


ಹುಟ್ಟಲು ಸೂತಕ ಸಾಯಲು ಸೂತಕ! 

ನಟ್ಟನಡುವೆ ಬಂತೆ ಬಿಕನಾಶಿ | 

ಬಿಟ್ಟುಬಿಡದೆ ಕಾವೇರಿಯ ಮುಳುಗಲು | 

ಮುಟ್ಟು ಹೋಹುದೆ ಬಿಕನಾಶಿ W ೨ || 


ಚರ್ಮವ ತೊಳೆದರೆ ಕರ್ಮವು ಹೋಹುದೆ | 

ಮರ್ಮವ ತಿಳಿಯದೆ ಬಿಕನಾಶಿ॥ 

ಬೊಮ್ಮನಯ್ಯ ಪುರಂದರವಿಠಲನ ಪಾಡಿ | 

ನಿರ್ಮಲದಿ ಬಾಳೆಲೊ ಬಿಕನಾಶಿ ls | 


ಜಿ 
ರಾಗ ಶಂಕರಾಭರಣ ತಾಳ--ಆದಿ 


೧ ಮಡಿ ಮಡಿ ಮಡಿಯಿಂದು ಅಡಿಗಡಿಗೆ ಹಾರುವೆ | 
ಮಡಿ ಮಾಡುವ ಬಗೆ ಬೇರುಂಟು | ಪ 


ಪೊಡನಿಪಾಲಕನ ಧ್ಯಾನ ಮಾಡುವುದು | 
ಬಿಡದೆ ಭಜಿಸುವುದು ಅಡು ಮಡಿಯೊ ಅಪ 


ಬಟ್ಟೆಯ ನೀರೊಳಗಿಟ್ಟು ಒಣಗಿಸಿ | 

ಉಟ್ಟ ರೆ ಅದು ತಾ ಮ ಡಿಯಲ್ಲ | 

ಹೊಳಿ ನೈಯೊಳಗಿನ ಕಾಮ-ಕ್ರೋಧಗಳ | 

ಬಟ್ಟ? ಅದು ತಾ ಮಡಿಯೊ ।1೧॥ 


ಸರಧನ ಪರಸತಿ ಪರನಿಂದೆಗಳನು | 
ಜರೆದಹಂಕಾರಗಳನೆ ತೊರೆದು ॥ 


೧ ಅ (೨7) ಪ್ರತಿಯಲ್ಲಿ ಏಳು ನುಡಿಗಳಿವೆ, 
ಇರು (1) px ಪ್ರತಿಗಳಲ್ಲಿ ೫ ನುಡಿಗಳಿನೆ, 


೪೪ ಪುರಂದರದಾಸರ ಸಾಹಿತ್ಯ ೫ 


ಹರಿಹರಿಯೆಂದು ದೃಢದಿ ಮನದಲಿ | 
ಇರುಳು ಹೆಗಲು ಸ್ಮರಿಸಲು ಮಡಿಯೊ 


ಎಚ್ಚರವಿಲ್ಲದೆ ಮಲ-ಮೂತ್ರ ದೇಹವ | 
ನೆಚ್ಚಿ ಕೆಡಲು ಬೆಡೆಲೊ ಮನವೆ ॥ 
ಅಚ್ಯುತಾನಂತನ ನಾಮವ ಮನಗೊಂಡು | 
ಸಚ್ಚೆಂತೆಯಲಿರುವುದೆ ಮಡಿಯೊ 


ಭೂಸುರರು ಮಧ್ಯಾಹ್ಮಕಾಲದಲಿ 
ಹಸಿದು ಬಳಲಿ ಬಂದರೆ ಮನೆಗೆ | 
ಬೇಸತ್ತು ನಮಗೆ ಗತಿಯಿಲ್ಲ ಹೋಗೆಂದು | 
ಹಸನಾಗಿ ಉಂಬುವುದು ಅದು ಮಡಿಯೊ ? 


ದಶಮಿ- ದ್ವಾದಶಿಯ ಪುಣ್ಯಕಾಲದಲಿ 
ವಸುದೇವಸುತನ ಪೂಜಿಸದೆ॥ 
ದೋಷಕಂಜದೆ ಪರರನ್ಸ ಭುಜಿಸಿ ಯಮ: | 
ಪಾಶಕೆ ಬೀಳ್ತುದು ಹುಸಿಮಡಿಯೊ ! 


ಸ್ನಾನ-ಸಂಧ್ಯಾನ ಮೊದಲಾದ ಕರ್ಮಗಳೆಲ್ಲ | 
ಜ್ಞಾನ-ಮಾನ- ಸುಮ್ಮಾನದಿಂದ ॥ 
ದೀನವಂದ್ಯನ ಸುಜನ ಸಂತರ್ಹಣ। 
ಅನುದಿನ ಮಾಡುವುದು ಘನಮಡಿಯೊ 


ಗುರು-ಹಿರಿಯರ ಹರಿದಾಸರ ನೆನೆದು | 
ಚರಣಕೆರಗಿ ಭಯಭಕ್ತಿಯಿಂದ | 

ಪರಿಸರಿ ವಿಧದಲಿ ಪುರಂದರವಿಠಲನ | 
ನೆಕೆನಂಬುವುದು ಉತ್ತಮ ಮಡಿಯೊ 


1 s | 


IW / 


|॥೪॥ 


| ೫॥ 


॥ ೬ ॥ 


la 


ಲೋಕನೀತಿ ಬಟ್ಟ 


ಷಿತ್ಠಿ 
ರಾಗ-- ಪೂರ್ವಿ ತಾಳ ಅಟ 
೧ ಸುಮ್ಮನೆ ವೈಷ್ಣ ವನೆಂದಿರಿ--ಸರ- | 
ಬ್ರಹ್ಮ ಸುಜ್ಞಾನವನರಿಯದ ಮನುಜನ | ಪ 


ಮುಖವ ತೊಳೆದು ನಾಮವಿಟ್ಟಿವನಲ್ಲದೆ 

ಮಿಕ್ಕ ಶಾಸ್ತ್ರಂಗಳ ನೋಡಿದನೆ ?॥ 

ಸುಖಶೃಂಗಾರಕೆ ಮಾಲೆ ಧರಿಸಿದನಲ್ಲದೆ | 

ಭಕುತಿಯ ರಸಡೊಳು ಮುಳುಗಿದನೇನಯ್ಯ (We 


೧5. ವಿ. ವಿ. ತಾಳೆಗರಿ (೧೮೫೨-೧೭೫೦) ಪ್ರತಿಯಿಂದ ತೆಗೆದುಕೊಂಡಿದೆ. 


ವಿ. ಸೂ.:-- ಎ ಪ್ರತಿಯಲ್ಲಿ ಈ ಹಾಡು ರಂಗವಿಕಲನ ಮುದ್ರಿಕೆಯಿಂದಲೂ 
ಅಚ್ಚಾಗಿದೆ. ಅ (೧) ಪ್ರತಿಯಲ್ಲಿ ಇದೇ ಹಾಡು ತೀರ ಭಿನ್ನಪಾಠಾಂತರಗಳಿಂದ ಕೂಡಿದೆ, 
ಅದನ್ನು ಇಲ್ಲಿ ಇಡಿಯಾಗಿ ಬರೆದಿದೆ. ಆ (11) ಪ್ರತಿಯಲ್ಲಿ ಬೇರೆ ಎರಡು ನುಡಿಗಳಿನೆ. 


ಸುಮ್ಮನೆ ವೈಷ್ಣನನೆಂಬರು- ಬರಿ- | 
ಹೆಮ್ಮೆಯಿಂದ ನಾ ತಿರುಗಿದೆನಲ್ಲದೆ ಪ 


ನಾಡ ಮಾತುಗಳ ನಾನಾಡಿದೆನಲ್ಲಡೆ | 

ವತಾಡಿದೆನೆ ನಾರಾಯಣನ ಸ್ಮರಣೆ | 

ಕೂಡೆ ಅಡಗುವ ದೇಹ ನೆಚ್ಚಿ ಬಿಡದೆ ಕೊಂ: | 

ಡಾಡಿದೆ ಹರಿಯೆಂಡು ಪಾಡಿದೆನೆ? Ila 


ಮುಖವ ತೊಳೆದು ನಾಮವನಿಟ್ಟಿ ನಲ್ಲದೆ | 

ಸಕಲ ಮೇದಂಗಳ ಕೇಳಿದೆನೆ?॥ 

ಸುಖಶೃಂಗಾರಕೆ ಮಾಲೆ ಹಾಕಿದೆನಲ್ಲದೆ | 

ಭಕುತಿ ರಸದೊಳೊ ಲಾಡಿದೆನೆ ? 1೨॥ 


ಇಂತು ಮುನುಜನಾಗಿ ಪುಟ್ಟದೆನಲ್ಲದೆ | 
ಪಂಥಡಿ ಪ್ರಹ್ಲಾದನಂತಿಹೆನೆ? ॥ 
ಕಂತುಜನಕ ಶ್ರೀಪುರಂದರವಿಟ್ಠಿಲ | 


ಯಂತ್ರವಾಹಕ ನಿಸ್ನನೆಂತೆ:ಡೆನೆ [ Ns 


೬ ಪುರಂದರದಾಸರ ಸಾಹಿತ್ಯ ೫ 


ಊರ ಮಾತುಗಳೆಲ್ಲನಾಡಿದನಲ್ಲದೆ ! 

ನಾರಾಯಣ ಕೃಷ್ಣ ಶರಣೆಂದನೆ ?॥ 

ನಾರಿಯರಿಗೆ ಮೆಚ್ಚಿ ಮರುಳಾದನಲ್ಲದೆ | 

ಗುರುಹಿರಿಯರಿಗೆಲ್ಲ ಎರಗಿದನೇನಯ್ಯ ls Il 


ಗಂಗೆಯಲಿ ಮಣ್ಣು ತೊಳೆವವನಲ್ಲದೆ | 

ಹಿಂಗದೆ ಸ್ನಾನವ ಮಾಡಿದನೆ? ॥ 

ರಂಗ ಶ್ರೀಪುರಂದರವಿಠಲನ ದಾಸರ | 

ಸಂಗಡ ಕೂಡಾಡಿ ತಿರುಗಿದನೇನಯ್ಯ la u 


೭೪ 
ರಾಗ--ಪಂತುವರಾಳಿ ತಾಳ--ರುುಂಪೆ 


೧ ಇಂತು ಶ್ರುತಿ-ಸ್ಕ್ರೃತಿ ಸಾರುತಿದೆ ಕೋ | 
ಕಂತುಪಿತನ ಗುಣಗಳ ತಿಳಿಯಬೇಕೆಂದು | ಪ 
ಮನವ ತ್ರೀಹರಿಯ ಚರಣಕೆ ಸಮರ್ಪಿಸಬೇಕು | 
ತನುವ ತೊಂಡರಿಗಡ್ಡ ಕೆಡವಬೇಕು.॥ 
ವನಿತೆಯರ ಚೆಲುವಿಕೆಗೆ ಮರುಳಾಗದಿರಬೇಕು | 
ಘನತೆಯಲಿ ಹರಿಚರಣ ಸ್ಮರಿಸುತಿರಬೇಕು Il A il 
ಕಂದರ್ಪನಟ್ಟುಳಿಗೆ ಕಳವಳಿಸದಿರಬೇಕು | 
ಇಂದ್ರಿಯಂಗಳನು ನಿಗ್ರಹಿಸಬೇಕು ॥ 
ಚೆಂದಲೀಲೆಗಳಿಂಗೆ ಮನವೆಳಸದಿರಬೇಕು | 
ಇಂದಿರೇಶನ ಪದದ ಪಥನರಿಯಬೇಕು ॥ ೨॥ 


ಒಂಟಯಲಿ ಮುನಿಗಳಾಶ್ರಮದಿ ನೆಲಸಲುಬೇಕು |. 
ಹೆಂಟೆ ಬಂಗಾರ ಸಮ ತಿಳಿಯಬೇಕು ॥ 


ಓಖ೧(೭) ಪ್ರತಿಯಿಂದ ಅರಿಸಿದೆ, 


ಲೋಕನೀತಿ ೪ 


ಕಂಟಕದ ಭಯಗಳನು ನೀಗುತಿರಬೇಕು ವೈ. | 
ಕುಂಠ ಪುರಂದರವಿಠಲನೊಲಿಸಬೇಕು la 


೭೫ 
ಉಗಾಭೋಗ 


೧ ಹಸಿವಾಯಿತೇಳು ದೇವರ ತೊಳೆ ಎಂಬರು | 
ಹಸನಾಗಿ ಮನಮುಟ್ಟಿ ಪೂಜೆಯಮಾಡರು ! | 

ಹಾಸಿ ಹಾವಿನ ಬುಟ್ಟಿ ಯಂತೆ ಮುಂದಿಟ್ಟುಕೊಂಡು 
ವಸುಧೆಯೊಳಗೆ ಉರಗಗಾರನ ಆಟಿವಾಡುವರಯ್ಯ | 
ಸರಧನ ಪರಸತಿ ಸರದ್ರವ್ಯಕ್ಕೆರಗುವರು | 
ತೊರೆಯದಿದ್ದರೆ ದುರಿತ ಪೋಗುವುದೆ?! 

ಸರುವವೆಲ್ಲವ ತೊರೆದು ಹೆರಿಯ ಧ್ಯಾನವ ಮಾಡಿದರೆ | 
ವರವ ಕೊಡುವ ನಮ್ಮ ಪುರಂದರವಿಠಲ | 


೭೬ 
ರಾಗ--ಆಹೇರಿ ತಾಳ--ಅಟಿ 
೨ ಆಚಾರವಿಲ್ಲದ ನಾಲಗೆ. -ನಿನ್ನ- | 
ನೀಚಗುಣವ ಬಿಡು ನಾಲಗೆ | ಪ 
ನಾಚಿಕೆ-ಲಜ್ಜೆಯ ನೀ ಮುನ್ನ ಅರಿಯದೆ | 
ಚಾಚಿಕೊಂಡಿರುವಂಥ ನಾಲಗೆ | ಆಸ 


ಇದ್ದ ಮಾತನಾಡು ನಾಲಗೆ. -ಹಿಡಿ- | 
ದೊದ್ದರೂ ಹುಸಿಬೇಡ ನಾಲಗೆ | 


೧ ಎಸ ಧ ಪ್ರತಿಗಳಿಂದ ಆರಿಸಿಕೊಂಡಿದೆ. 
೨ ಗ (7) ಸ್ರತಿಯೊಂದ ಆರಿಸಿದೆ, 


ಭಿ ಪುರಂದರದಾಸರ ಸಾಹಿತ್ಯ ೫ 


ಇದ್ದುಕೊಂಡು ಉಣ್ಣು ಅಮೃತಾನ್ನಗಳನು | 
ಬುದ್ಧಿ ಯಲಿರು ಕಂಡೆಯ ನಾಲಗೆ 


ಬಡವರ ಮಾತಿಗೆ ನಾಲಗೆ--ನೀ- | 
ಕಡುಚತುರ ನುಡಿಯದಿರು ನಾಲಗೆ ॥ 


ಹಿಡಿದು ಕೊಂಡೊಯ್ದರು ಯಮನ ಭಟರು ನಿನ್ನ | 


ನುಡಿ ಕಂಡೆಯ ಹರಿಯೆಂದು ನಾಲಗೆ 


ಹರಿಪಾದವೆ ಗತಿಯೆಂದು ನಾಲಗೆ--ನಿನಗೆ- 1 
ಪರರ ಚಿಂತೆಯೇಕೆ ನಾಲಗೆ | 

ಸಿರಿವರ ಪುರಂದರನಿಕಲರಾಯನನು | 
ಮರೆಯದೆ ನೆನೆ ಕಂಡೆಯ ನಾಲಗೆ 


ಫಿ 


| a ll 


|| s I 


| ೩॥ 


ರಾಗ ಕಾಂಬೋದಿ ತಾಳ ರುಂಪೆ 


೧ ಸತ್ಯವೇ ಸ್ನಾನ-ಜಸ-ನೇಮ-ಹೋಮ--ಅ 


ಸತ್ಯದಲಿ ನಡೆದು ಮಾಳ್ಪುದು ವ್ಯರ್ಥಕರ್ಮ 


ಅಪ್ಪಳಿಸಿ ಪರರ ದ್ರವ್ಯಗಳನ್ನು ತಂದುಂಡು | 
ಒಪ್ಪದಲಿ ಉಪವಾಸ ವ್ರತವಮಾಡಿ |. 
ತಪ್ಪದಲೆ ತಾ ಸ್ವರ್ಗ ಸೂರೆಗೊಂಬುವೆನೆಂಬ | 
ಸರ್ಪಗಳು ಮಾಡಿದಪರಾಧವೇನಯ್ಯ ? 


ಬಿಡದೆ ಮದ-ಮತ್ಸರಾಹಂಕಾರದೊಳು ಮುಳುಗಿ । 
ಒಡನೆ ಬೆರಳುಗಳೆಣಿಸಿ ಮೌನದಿಂದ ॥ 


೧ ಆ (11) ಪ್ರತಿಯಿಂದ ತೆಗೆದುಕೊಂಡಿದೆ, 


ಪ 


ll a 1 


೪ ಲೋಕನೀತಿ ೪೯ 


ತಡೆಯದಲೆ ಸರಲೋಕಸುಖವನ್ನೈ ದುವೆನೆಂಬ | 
ಬಡಬಕವು ಮಾಡಿದಪರಾಥವೇನಯ್ಯ 9 ॥ ೨ 


ಸರಸತಿಯು ಪರಧನವು ಪರನಿಂದೆ ಸರಹಿಂಸೆ | 
ಪರಮಪಾತಕದ ಕಾರಣವ ತೊರೆದು ॥ 
ಧರೆಗಧಿಕ ಪುರಂಪರವಿಟ್ಟಿಲನ ನೆರೆಭಜಿಸಿ | 


ವರವನು ಪಡೆಯೆ ಸಾಲೋಕ್ಯವನ್ನೀವ ll a || 
೭೮ 
ರಾಗ--ಕಲ್ಯಾಣಿ ತಾಳ ಅಟಿ 
೧ ಪರಾನ್ನವೇತಕೆ ಬಂತಯ್ಯ.--ಎನಗೆ ಇಂದು- | 
ಸರಾನ್ನವೇತಕೆ ಬಂತಯ್ಯ? | ಪ 


ಸರಾನ್ನವೇತಕೆ ಬಂತು ಸರಮೇಸ್ಟಿಜನಕನ | 
ಸರನೆಂದು ತಿಳಿಸದೆ ಪರಗತಿ ಕೆಡಿಸುವ ಅಪ 


ಸ್ನಾನವ ಮಾಡಿಕೊಂಡು-- ಕುಳಿತು ಬಹು | 
ಮೌನದಿಂದಿರಲೀಸದು ॥ 

ಶ್ರೀನಿವಾಸನ ಧ್ಯಾನಮಾಡದೆ ಮನವಿದು | 

ತಾನೆ ಓಡುವುದು ಶ್ವಾನನೋಪಾದಿಯಲಿ I ೧ ll 


ಜನವ ಮಾಡುವ ಕಾಲದಿಕರೆಯ ಬರೆ. | 
ವಿಸರೀತವಾಗುವುದು | 

ನದಂತೆ ಪೊಳೆದು ನನ್ನ ಮನಕೆ ಬಲು | 

ಸಿ ಅಪಗತಿ ಕೊಡುವಂಥ | 5 | 


೧೪ (ಲೆ) ಪ್ರತಿಯಲ್ಲಿ ಮಾತ್ರ ಸಿಕ್ಕುತ್ತಿದೆ. 


೪ 


ಪುರಂದರದಾಸರ ಸಾಹಿತ್ಯ ೪% 


ಸದ ಮ ನನೆಯೊಳಗೆ- -ಕರೆಯದೆ ಪೋಗಿ- | 

ಸದಿ ಕುಳಿತುಕೊಂಡು ॥ 

ಸ್ತಾರವಾಗಿ ಹರಟೆಯನೆ ಬಡಿದು ಪ್ರ- | 

ಶಸ್ತವಾಯಿತು ಎಂದು ಮಸ್ತಕ ತಿರುವುವ ls 


ಒಮ (೬ 


ಯಜಮಾನನು ಮಾಡಿದ ಪಾಪಂಗಳ- | 

ವ್ರಜವು ಅನ್ನದೊಳಿರಲು | 

ದ್ವಿಜರು ಭುಂಜಿಸಲಾಗಿ ಅವರ ಉದರದೊಳು | 

ಬ ಸೇರುವುದು ಸುಜನರು ಲಾಲಿಸಿ 1೪॥ 


ಮಾಡಿದ ಮಹಾಪುಣ್ಯ ವು.ಓದನಕಾಗಿ- | 

ಕಾಡಿಗೊಪ್ಪಿ ಜ್‌ | 

ರೂಢಿಗಳ ಪುರಂದರವಿಠಲನ | 

ಪಾಡಿ ಪೊಗಳಿ ಕೊಂಡಾಡಿಕೊಂಡಿರದಂತೆ Il ೫॥ 


೭೯ 


ರಾಗ--ಕಾಂಬೋದಿ ತಾಳ--ಆದಿ 


೧ ಇರಬೇಕು--ಹರಿದಾಸರ ಸಂಗ | 
ವರಜ್ಜಾನಿಗಳ ದಯ ಸಂಪಾದಿಸಬೇಕು | ಪ 


ಅತಿಜ್ಞಾ ನಿಯಾಗಿ ಹರಿಕಥೆಯ ಕೇಳಬೇಕು | 

ಯತಿಗಳ ಪಾದಕ್ಕೆ ಎರಗಬೇಕು॥ 

ಸತಿ-ಸುತರಿದ್ದು ಮಮತೆಯನು ಬಿಡಬೇಕು ॥ 

ಗತಿಯೆಂದು ಬಿಡದೆ ಹರಿಯ ಪೂಜಿಪರಸಂಗ Il a ll 


ಲೋಕನೀತಿ 


ನಡೆ ಯಾತ್ರೆಯೆನಬೇಕು ನುಡಿ-ನೇಮನಿರಬೇಕು | 
ಬಿಡದೆ ಹರಿಯ ಪೂಜೆಯ ಮಾಡಬೇಕು ॥ 
ಅಡಿಗಡಿಗೆ ಬಂದು ಹರಿಗಡ್ಡ ಬೀಳಬೇಕು 

ಬಿಡದೆ ಹರಿಭಜನೆಯ ಮಾಡುವರ ಸಂಗ 


ಹರಿ-ಹರ-ವಿರಂಚಿಯರ ಪರಿಯ ತಿಳಿಯಬೇಕು | 
ತರತಮದಿ ರುದ್ರ-ಇಂದ್ರಾದಿಗಳ || 
ಅರಿಯದಿದ್ದರೆ ಗುರುಹಿರಿಯರ ಕೇಳಬೇಕು | 
ಪರಮಾನಂದದಲಿ ಓಲಾಡುವರ ಸಂಗ 


ಸಟ್ಟಿರ್ಮ ಮಾಡಬೇಕು ವೈಷ್ಣ ವನೆನಿಸಬೇಕು ಉ- | 
ತೃಷ್ಠ ಸ ವೈರಾಗ್ಯ ಬೇಕು ದುಷ್ಟ ಸಂಗ ಬಿಡಬೇಕು ॥ 
ವಿಷ್ಟು ವಿನ ದಾಸರ ದಾಸನಾಗಜಿ ಯು 

ಎಷ್ಟು ಕಷ್ಟಬಂದರೂ ಹರಿಯ ಭಜಿಪರ ಸಂಗ 


ಏಕಾಂತ ಕುಳ್ಳಿರಬೇಕು ಲೋಕವಾರ್ತೆ ಬಿಡಬೇಕು | 
ಲೋಕ ಕನಾಥನ ಭಜಿಸಬೇಕು ॥ 

ಸಾಕು 'ಸಂಸಾರವೆಂದು ಕಕ್ಟುಲತೆ ಬಿಡಬೇಕು | 
ಶ್ರೀಕಾಂತ ಪುನಂದರವಿಠಲರಾಯನ ಸಂಗ 


೫ 


Hs 


|| s. || 


| ೪॥ 


।1೫॥ 


೪೨ ಪ್ರಕಂಹಕದಾಸರ ಸಾಹಿತ್ಯ ps 
೪. ಮಾನವನೀತಿ 


(೧) ದೇಹ-ಕುಲ 


೪೦ 


ರಾಗ ಶಂಕರಾಭರಣ ತಾಳ--ಆದಿ 
೧ ಮನುಜಶರೀರವಿದೇನು ಸುಖ--ಇದ- | 
ನೆನೆದರೆ ಘೋರವಿದೇನು ಸುಖ? ॥ಪ॥ 


ಜನನ-ಮರಣ ಮಲಕೂಪದಲಿದ್ದು | 

ಅನುಭವಿಸುವುದು ಇದೇನು ಸುಖ? ॥ 

ತನುವಿದ್ದಾಗಲೆ ಹೈದಯದ ಶೌಚದ | 
ಸ್ತನಗಳನುಂಬುವುದೇನು ಸುಖ? Il a ll 


ದಿನವು ಹೆಸಿವು ತೃಷೆ ಘನರೋಗಂಗಳ | 

ಅನುಭವಿಸುವುದು ಇದೇನು ಸುಖ? ॥ 

ನೆನೆಯಲು ನಿತ್ಯ ನೀರ್ಗುಳ್ಳೆ ಯಂತಿಪ್ಪ 
ತನುಮಲಭಾಂಡವಿದೇನು ಸುಖ? ॥ sl 


ಪರಿಪರಿ ವಿಧದಲಿ ಪಾಹವ ಗಳಿಸುತ | 

ನರಕಕೆ ಬೀಳುವುದೇನು ಸುಖ? | 

ಪುರಂದರವಿಠಲನ ಮನದಿ ನೆನೆದು ಸ- | 

ದರುಮದೊಳ್‌ ನಡೆದರೆ ಆಗ ಸುಖ | ೩॥ 


೧ಆ (೧) ಮಜ್ಜ [ಶ್ರೀ ಪ್ರತಿಗಳೆಂದ ತೆಗೆದುಕೊಂಡಿದೆ. 


ಲೋಕನೀತಿ ೫೩ 


ಳಿ 
ರಾಗ--ಮಧ್ಯಮಾನತಿ | ತಾಳ ಅಟಿ 
೧ ಹಿಗ್ಗುವೆಯೇಕೊನ ಮನುಜಾ | 
ಹಿಗ್ಗುವೆಯೇಕೊ | ಪ 
ಜಗ್ಗುವ ತಗುವ ಮುಗುವಕುಗುವ! 
1. ( (WE 1. 
ಅಗ್ನಿಯೊಳಗೆ ದಗ್ಬವಾಗುವ ದೇಹಕೆ ಅಪ 
ಸತಿಪುರುಷರು ತಮ್ಮ ರತಿಕ್ರೀಡೆಗಳ ಮಾಡೆ | 
ಪತವಾದಿಂದ್ರಿಯ ಪ್ರತಿಮೆಯ ದೇಹಕೆ ।॥೧॥ 
ತೋರುವುದೊಂಬತ್ತು ದಾರಿಯ ಮಲವಾದ! 
ನೀರಿಲ್ಲದಿದ್ದರೆ ನಾರುವ ದೇಹಕೆ | ೨॥ 
ಆಗದ ಭೋಗದ ಆಗುಮಾಡುತಲಿಪ್ಪ | 
ಕೋಗಬಂದರೆ ಬಿದ್ದುಹೋಗುವ ದೇಹಕೆ | a ll 
ನರರ ಸೇನೆಯಮಾಡಿ ನರಕಭಾಜನನಾಗಿ | 
ಮರಳಿ ಮರಳಿ ಹುಟ್ಟಿ ನರಳುವ ದೇಹಕೆ | ೪॥ 
ಪುರಂದರವಿಠಲನ ಚರಣಕಮಲಕ್ಕೆ | 
ಎರಗದೆ ಇರುತಿಪ್ಪ ಗರುವಿನ ದೇಹಕೆ Il % | 
ಲ೨ 
ರಾಗ-- ಕಾಂಬೋ ದಿ ತಾಳ-- ಆಟ 


೨ ನನು ಇಲ್ಲದ ಎರಡು ದಿನದ ಸಂಸಾರ | 
ಚ್ಞಾನದಲಿ ದಾನ-ಧರ್ಮವ ಮಾಡೊ ಮನುಜಾ ಸಗ 
Se ತಾಳೆಗರಿ (೧೮೫೮-೧೭೫೦) ಪ್ರತಿಯಿಂದ ಆರಿಸಿಕೊಂಡಿದೆ. 


ಆ (೧) ಆ (೪) ಇಇ(೧೦) ಪ್ರತಿಗಳಲ್ಲಿ ಈ ಹಾಡು ಬಹಳ ನಿಕಾರಗೊಂಡಿದೆ, 
ಶಿ ಅ (೧೧) ಶೀ ಪ್ರತಿಯೊಂದ ತೆಗೆದುಕೊಂಡಿದೆ. 


೫೪ 


ಪುರಂದರದಾಸರ ಸಾಹಿತ್ಯ ೫ 


ಹಸಿದುಬಂದವರಿಗೆ ಅಶನವೀಯಲುಬೇಕು | 
ಶಿಶುವಿಗೆ ಪಾಲ್ಪೆಣ್ಣೆ ಇರಿಸಬೇಕು | 
0) 


ಹಸನಾದ ಭೂಮಿಯ ಧಾಕರೆಯೆರೆಯಲುಬೇಕು | 


ಭಾಷೆಕೊಟ್ಟಿರೆ ಮಾತು ನಿಜವಿರಲುಬೇಕು 


ಕಳ್ಳತನವನು ಮಾಡಿ ಒಡಲಹೊರೆಯಲುಖಬೇಡ | 


ತಳ್ಳಿಕಾರನಾಗಿ ತಿರುಗಬೇಡ ॥ 
ಕುಳ್ಳಿರ್ದ ಸಭೆಯಲಿ ಕುಶ್ಸಿತವಾಡಲುಬೇಡ | 


ಉಳ್ಳವ ನಾನೆಂದು ಉಬ್ಬಲುಬೇಡ 


ದೊರೆತನವನೆ ಮಾಡಿ ಕೆಟ್ಟ ನುಡಿಯಲುಬೇಡ | 
ಸರಧನಕೆ ಸರಸತಿಗೆ ಅಳುಪಬೇಡ ॥ 
ಧರಣಿಯೊಳಗೆ ನಮ್ಮ ಪುರಂದರವಿಠಲನ | 
ಚರಣಸೇವೆಯ ಬಿಟ್ಟು ಇರಬೇಡ ಮನುಜಾ 


ಛೆಷ್ಟಿ 
ರಾಗ--ಪೂರ್ವಕಲ್ಯಾಣಿ 


೧ ಲೊಳಲೊಟ್ಟಿ--ಬದುಕು- ಲೊಳಲೊ 
ಆನೆ ಕುದುರೆ ಮಂದಿ ಲೊಳಲೊಟ್ಟಬಲು- 
ಸೈನ್ಯ ಭಂಡಾರವು ರೊಳಲೊಟ್ಬಿ 


೧ ಆ (11) ಈ ಪ್ರತಿಗಳಿಂದ ತೆಗೆದುಕೊಂಡಿದೆ. 
ಆ (11) ಪ್ರತಿಯಲ್ಲಿ ಕೆಳಗಿನ ಮತ್ತೊಂದು ನುಡಿಯಿದೆ. 


ಹೆಂಡಿರು-ಮಕ್ಕಳು ಲೊಳಲೊಟ್ಟ-- ಬಲು- | 
ಭಂಡಾರ ಮನೆಯು ಲೊಳಲೊಟ್ಟ | 
ಪುಂಡರೀಕಾಕ್ಷ ಶ್ರೀಪುರಂದರವಿಠಲನ | 
ಕೊೊಂಡಾಡದ ಮನುಜ ತಾ ಲೊಳಲೊಸ್ಪಿ - 


I a1 

॥ ೨ ॥ 

॥೩॥ 
ತಾಳ ಆದಿ 
ಬ್ರ ಪಗ 


ಟೆ 


ಲೋಕನೀತಿ 


೫೫ 


ಮಾನಿನಿಯರ ಸಂಗ ಲೊಳಲೊಟ್ಟಿ -ಮಹಾ- 


ಮಾನ್ಯ-ನಿಜಯರೆಲ್ಲ ಲೊಳಲೊಟ್ಟಿ 


| A 


ಮುತ್ತು-ಮಾಣಿಕ-ಚಿನ್ನ ಲೊಳಲೊಟ್ಟಿ.ಬಲು- | 


ಛತ್ರ-ಚಾಮರಗಳು ಲೊಳಲೊಟ್ಟಿ | 


ಸುತ್ತಗಳು ಕೋಟಿಯು ಲೊಳಲೊಟ್ಟ--ಆಲ್ಲಿ- | 


ಸುತ್ತುವ ಜನವೆಲ್ಲ ಲೊಳಲೊಟ್ಟಿ 


|| ೨ | 


ನಂಟರು-ಇಷ್ಟರು ರೊಳಲೊಚ್ಚಿ.._ದೊಡ್ಡ- | 


ಕಂಟಕಾನಾಹೊದು ರೊಳಲೊಟ್ಟಿ 
ಉಂಟಾದ ಗುಣನಿಧಿ ಪುರಂದರವಿಠಲನ | 
ಬಂಟಿನಾಗದವ ರೊಳಲೊಟ್ಟಿ 


೮೪ 


ರಾಗ--ಸಾರಂಗ 


| s || 


ತಾಳ ರುಂಫೆ 


೧ ಹಮ್ಮನಾಡಲಿಬೇಡ ಹಮ್ಮು ಈಡೇರದು | 


ಹಮ್ಮಿನಿಂದಲಿ ನೀವು ಕೆಡಬೇಡಿರಯ್ಯ 


ಮುನ್ನೊಮ್ಮೆ ರಾವಣನು ಜನಕನಾ ಸಭೆಯಲ್ಲಿ | 


ತನ್ನಳವನರಿಯದಲೆ ಧನುನೆತ್ತಲು ॥ 


ಉನ್ನತದ ಆ ಧನಃ ಎದೆಯ ಮೇಲೆ ಬೀಳಲು | 


ಬನ್ನಬಟ್ಟುದ ನೀವು ಕೇಳಿಬಲ್ಲಿರಯ್ಯ 


| A ll 


ಕುರುಪತಿಯ ಸಭೆಯಲ್ಲಿ ಕೃಷ್ಣ ಶಾ ಬರಲಾಗಿ | 


ಕರಿದು ಮನ್ನಣೆಯನ್ನು ಮಾಡದಿರಲು ॥| 


೧೪ (VD ರು (೧66) ಖಃ ಪ್ರತಿಗಳಿ೨ದ ಆರಿಸಿದೆ, 


೫೬ 


ಪುರೆಂದರೆದಾಸರೆ ಸಾಹಿತ್ಯ ೫ 


ಧರೆಗೆ ತ್ರೀಕೃ ಸ್ತ ಠ ನಂಗುಟಿವನಂಬೊತ್ತ ಲು | 
ಅರಸು ಆಸನ ಬಿಟ್ಟು ಉರುಳಾಡಿದ | ೨ ॥ 


ಅತಿ ವೇಗದಲಿ ಕೃಷ್ಣ ಸತ್ಯಭಾ ಾಮೆಯ ಕರೆದು | 

ಸೀತೆ ನೀನಾಗೆಂದು ನೇಮಿಸಿದನು || 

ಮತಿವಂತೆ ಬಗೆಬಗೆಯ ಶೃ ೦ಗಾರವಾದರೂ | 

ಸೀತಾಸ ಸ್ವರೂಪ | ೩ Il 


ಹನುಮನನು ಕರೆಯೆಂದು ಖಗಪತಿಯನಟ್ಟಲು | 

ಮನದಲ್ಲಿ ಕಡುಕೋಪದಿಂದ ನೊಂದು | 

ವಾನರನೆ ಬಾಯೆಂದು ಗರುಡ ತಾ ಕರೆಯಲು | 

ಹನುಮ ಗರುಡನ ತಿರುಹಿ ಬೀಸಾಡಿದ Hv 


ಇಂತಿಂತು ದೊಡ್ಡವರು ಪ್ರ ಪಾಟುಪಟ್ಟಿರಲು | 

ಪಂಥಗಾರಿಕೆ ತರವೆ ನರಮನುಜಗೆ? ॥ 

ಚಿಂತಾಯತನು ಚೆಲ್ವ ಪುರಂದರವಿಠಲನ | 

ಸಂತತವು ನೆನೆ-ನೆನೆದು ಸುಖಿಯಾಗೊ ಮನುಜ |! ೫ || 


೮೫ 
ರಾಗ ಕಾಂಬೋದಿ ತಾಳ ರುಂಪೆ 


೧ ಮಾನಹೀನರಿಗೆ ಅಭಿಮಾನವೇಕೆಸ್ರ- | 
ಧಾನಿಯಿಲ್ಲದ ಅರಸುತನವೇಕೆ ಕೃಷ್ಣಾ? ಪಗ 
ಕಾಡಿನೊಳು ತಿರುಗುವಗೆ ಕನಕಭೂಷಣವೇಣಕೆ? | 
ಓಡಿನಲಿ ಉಂಬುವಗೆ ಹರಿವಾಣವೇಕೆ? ॥ 
ಬೇಡಿದರೆ ಕೊಡದ ಲೋಭಿಗೆ ಬಿಂಕವೇಕೆ ? | 
ಪಾಡಲರಿಯದೆ ಪ್ರೌಢತನವೇಕೆ ಕೃ ಷ್ಣ 9) ll a il 


೧ಕ.ಫಿ, ಫಿ. ತಾಳೆಗರಿ (:೮೫೮-- ೭೫೦) ಪ್ರತಿಯಿಂದ ತೆಗೆದುಕೊಂಡಿದೆ, 


ಲೋಕನೀತಿ ೫೬ 


ಪತಿ ಮಾರಿ ನಡೆವವಳ ವ್ರತ-ನೇಮತನವೇಕೆ ? | 
ಸತಿಗಳುಕಿ ನಡೆವವಗೆ ಸ್ವಾತಂತ್ರ್ಯವೇಕೆ ॥ 
೧ ಮತಿಗೆಟ್ಟು ತಿರುಗುವಗೆ ಮಂತ್ರ-ತಂತ್ರಗಳೇಕೆ? | 
ಸಾತ ಬಿಡದ ಸ ಸಂನ್ಯಾಸಿ ತಾನೇಕೆ ll ೨॥ 


ಕಾಮವಿಲ್ಲದವಂಗೆ ಕಾಂತೆಯರ ಗೊಡವೇಕೆ? | 
ಫ್ರೇಮವಿಲ್ಲದ ಬಂಧು-ಬಳಗವೇಕೆ ? ॥ 
ಸ್ವಾಮಿ ತ್ರೀಪುರಂದರವಿಟ್ಟಿ ಲನ ನೆನೆಯದ | 


ತಾಮಸದ ಜನರಿಂಗೆ ಕೈವಲ್ಯವೇಕೆ 9) 1೩ 
ಳೆ೬ 
ರಾಗ--ರೇಗುಪ್ತಿ ತಾಳ ಅಟಿ 
೨ ಆವ ಕುಲವಾದರೇನು | ಹ 
ಭಾವದ ವಿಜ್ಞಾನ ತಿಳಿದವನಿಗೆ ಮತ್ತೆ ls ಪ 


೧ ವ್ರತ-ನೇಮವಿಲ್ಲದೆ ಮೆಂತ್ರ-ತೆಂತ್ರ ತ್ರಗಳೇಕೆ? (ಅ ೧೧). 
ವಿ. ಸೂ.:-- ಅ (೧೦) ಪ್ರ 3ಗಳಲ್ಲ ಖ್‌ ಎರಡು ನುಡಿಗಳು ಹೆಚ್ಚಾಗಿವೆ, 
ಅಂಬಲಿಯನುಂಬನಗೆ ಅಮೃತಾನ್ನಗಳು ಏಕೆ? | 
ಕಂಬಳಿಯ ಹೊದೆವಗೆ ದುಕೂಲವೇಕೆ? ॥ 
ಡೊಂಬಾಟ ಇಕ್ಕುವಗೆ ಗಂಭೀರತನವೇಕೆ? | 
ಹಂಬಲಿಸುವವನ ಜೀವನವೇತಕೆ? Il a 


ಭೂಸುರರ ಕೊಲ್ಲುವಗೆ ದಾನ-ಧರ್ಮಗಳೇಕೆ? | 
ಭಾಷೆಹೀನರಿಗೆ ನಂಬಿಗೆ ಏತಕೆ? ॥ 
ಕ್ಲೇಶ ಒಡಲೊಳಗಿರಲು ತೀರ್ಥಯಾತ್ರೆಗಳೇಕೆ? | 
ಅಶೆಬಿಡದನನ ಸಂಸ್ಕಾಸವೇಕೆ? | ೨॥ 
ಶಿಕ. ವಿ. ವಿ. ತಾಳೆಗರಿ (೧೮೫೭-೧೭೫೦) ಪ್ರತಿಯಿಂದ ತೆಗೆದುಕೊಂಡಿದೆ. 
ಓ ಪ್ರತಿಯ?) ವಿಕಾರ ತುಂಬಿವೆ, 


೫೮ 


ಪುರಂದರದಾಸರ ಸಾಹಿತ್ಯ ೫ 
ಅಸುದೊಂಕು ಕಬ್ಬು ಇರಲು--ಅದರೊಳಗಿದ್ದ | 
ರಸ ತಾನು ಡೊಂಕೇನೆಲೊ- ಮರುಳೆ || 
ನಿಷಯಭಾವನರೆ ಬಿಟ್ಟು ನೀ ಹೋಗಿ ಗುರುಗಳ | 
ಹಸನಾಗಿ ಕೇಳು ಕಾಣೊ--ಮನುಜಾ lo 
ನಾನಾವರ್ಣದ ಆಕಳ. -ಕ್ಷೀರದಲಿ 
ನಾನಾವರ್ಣಗಳಿಹುದೆ--ಮನುಜಾ || 
ಹೀನಭಾವನೆಗಳನಿಂಬಿಟ್ಟು ನೀ ಪೋಗಿ | 
ಜ್ಞಾನಿಗಳ ಕೇಳು ಕಾಣೊ--ಮನುಜಾ || ೨ || 
ಶರಧಿಯೊಳು ತೆಕೆನೊಕೆಗಳಾ -ಪರಿಯಂತೆ | ಶೆ 
ಶರೀರವಲ್ಲದೆ ಬೇರಿಹುದೆ ? ॥ 
ವರಪುರಂದರವಿಠಲನ ಸ್ಮರಿಸುತಿರಲು ನಿನಗೆ | 
ಸಿರಿಯಹುದು ಮುಕುತಿಯಹುದು - ಮನುಜಾ ॥೩॥ 

ತ] 
ರಾಗ ಸಾರಂಗ ತಾಳ--ಆದಿ 


೧ ಹೊಲೆಯ ಹೊಲತಿ ಇವರವರಲ್ಲ | 
ಹೊಲಗೇರಿಯೊಳು ಹೊಲೆಯ ಹೊಲತಿಯಿಲ್ಲ ॥ ಪ 


ಸತಿಯಳ ವಶನಾಗಿ ಜನನಿ-ಜನಕರಿಗೆ | 
ಅತಿ ನಿಷ್ಣುರ ನುಡಿವವ ಹೊಲೆಯ | 
ಸುತರ ಪಡೆದು ವಾರ್ಧಿಕ್ನ ಮದವೇರಿ | 


ಪತಿದ್ವೇಷ ಮಾಡುವಳೆ ಹೊಲತಿ ll ೧॥ 


೧ ೪ (ಬಿಡಿ ೫) ಇ (-0) ಪ್ರತಿಗಳಿಂದ ಆರಿಸಿದೆ. ಎ ಪ್ರತಿಯಲ್ಲಿ ವಿಕಾರಗಳಿಫೆ, 


ಲೋಕನೀತಿ 2 


ಗುರುಗಳಲ್ಲಿ ವಿದ್ಯೆಗಳನು ಕಲಿತು | 

ಹಿರಿಯರ ಬಳಲಿಸುವವ ಹೊಲೆಯ ॥ 

ಸರಪುರುಷಗೊಲಿದು ತನ್ನ ಪುರುಷನ | 

ವಿರಸವ ಮಾಡುವ ಕುಲಗೇಡಿಯೆ ಹೊಲತಿ | ೨॥ 


ಒಡೆಯನನ್ನವನುಂಡು ಅಡಿಗಡಿಗೆ ಬಾಯ್‌ - | 

ಬಿಡದೆ ತರ್ಕಿಸುವ ಜಡ ಹೊಲೆಯ ॥ 

ಬಡತನ ಬಂದರೆ ಪುರುಷನ ರಚ್ಛಿಗೆ | 

ಬಿಡದೆ ತಹಳೆ ಶುದ್ಧ ಹೊಲತಿ la ll 


ನೂರೊಂದು ಕುಲ ಕುಂಭಿಪಾಕಕಟ್ಟುವ | 

ಪರನಾರಿಯಲ್ಲಿ ವೀರ್ಯನಿಟ್ಟಿವ ಹೊಲೆಯ ॥ 

ಆರೊಳು ಕಲಹಾಪಸ್ಮಾರಿ ದುರ್ಮುಖಿಯುಕ- | 
ಶೋರಕುಮತಿ ಶುದ್ಧ ಹೊಲತಿ | ೪॥ 


ಅಜನುತ ಪುರಂದರವಿಠಲನ ದಾಸರ | 

ಭಜನೆಯ ದಾರಿಯ ಬಿಟ್ಟವ ಹೊಲೆಯ ॥ 

ನಿಜವರ್ಯರಾದ ಸಜ್ಜನರ ಪದಪದ್ಮವ | 

ಭಜಿಸದಿರುವಳೆ ಶುದ್ಧ ಹೊಲತಿ | ೫॥ 


ಲಿಲಿ 
ರಾಗ-- ಮುಖಾರಿ ತಾಳ--ಮಟ್ಟಿ 


೧ ಹೊಲೆಯ ಹೊರಗಹನೆ ಊರೊಳಗಿಲ್ಲವೆ | 
ಸಲೆ ಶಾಸ್ತ್ರವನು ತಿಳಿದು ಬಲ್ಲವರು ನೋಡಿ ಪ 


೧೫. ವಿ. ವಿ. ತಾಳೆಗರಿ (೧೮೫೮-೧೭೫೦) ಪ್ರತಿಯಿಂದ ಆರಿಸಿಕೊಂಡಿದೆ, 
ಆ .]]) ರು (೧--0೦) ಶ್ರೀಪ್ರತಿಗಳಲ್ಲಿಯ ಹಾಡಿನಲ್ಲಿ ವಿಕಾರಗಳಿನೆ 


೬೦ 


ಪುರಂದರದಾಸರ ಸಾಹಿತ್ಯ ೫ 


ಭಾಳದಲಿ ಭಸಿತ ಭಂಡಾರವಿಡದವ ಹೊಲೆಯ | 
ಕೇಳಿ ಸಲೆಶಾಸ್ತ್ರವನು ತಿಳಿಯದವ ಹೊಲೆಯ ॥ 
ಆಳಾಗಿ ಅರಸಂಗೆ ಕೈಮುಗಿಯದವ ಹೊಲೆಯ | 
ಸೂಳೆಯರ ಕೂಡುವಾತನೇ ಶುದ್ಧ ಹೊಲೆಯ ।1೧॥ 


ಇದ್ದ ಧನ ದಾನ-ಧರ್ಮವ ಮಾಡದವ ಹೊಲೆಯ | 

ಕದ್ದು ತನ್ನೊಡಲ ಹೊರೆವಾತನೇ ಹೊಲೆಯ ॥ 

ಬದ್ಧ ವಹ ನಡೆ-ನುಡಿಗಳಿಲ್ಲದಿದ್ದವ ಹೊಲೆಯ | 

ಮದ್ದಿಕ್ಕಿ ಕೊಲುವವನೆ ಮರುಳು ಹೊಲೆಯ ॥ ೨ 


ಆತೆಯನು ತೋರಿ ಭಾಸೆಗೆ ತಪ್ಪುವವ ಹೊಲೆಯ | 

ಲೇಸು ಉಪಕಾರಗಳನರಿಯದವ ಹೊಲೆಯ ॥ 

ಮೋಸದಲಿ ಪ್ರಾಣಕ್ಕೆ ಮುನಿಯುವವನೇ ಹೊಲೆಯ | 
ಹುಸಿಮಾತನಾಡುವವನೇ ಸಹಜ ಹೊಲೆಯ ॥ ೩॥ 


ಕೊಂಡ ಹಖುಣವನು ತಿರುಗಿ ಕೊಡಲರಿಯದವ ಹೊಲೆಯ | 
ಭಂಡಮಾತುಗಳಾಡುವವನೆ ಹೊಲೆಯ ॥ 

ಗಂಡ-ಹೆಂಡಿರ ನಡುವೆ ಭೇದಗೈ ವವ ಹೊಲೆಯ | 
ಹೆಂಡರಿಚೈಗೆ ನಡೆವ ಹೇಡಿಹೊಲೆಯ ll © Il 


ಪರಧನಕೆ ಸರಸತಿಗೆ ಅಳುಪಿದವನೇ ಹೊಲೆಯ | 
ಗುರು-ಹಿರಿಯರನು ಕಂಡು ಎರಗದಿದ್ದವ ಹೊಲೆಯ ॥ 
ಅರಿತು ಆಚಾರವನು ಮಾಡದಿದ್ದವ ಹೊಲೆಯ | 
ಪುರಂದರವಿಠಲನನು ನೆನೆಯದವ ಹೊಲೆಯ | ೫ | 


ಲೋಕನೀತಿ ೬೧ 


(೨) ಮನಸ್ಸು 
೮೯ 
ಶಾಗ-- ಶಂಕರಾಭರಣ ತಾಳ-- ಏಕ 
೧ ಮಲವು ತೊಳೆಯಬಲ್ಲುದೆ | ಸ 
ಮನವ ತೊಳೆಯದನಕ Nall 
ಹೆಲವು ನೀರಿನೊಳಗೆ ಪೊಕ್ತು | 
ಹಲುಬಿದರಿನ್ನೇನು ಫಲ? !ಅಸ!॥ 


ಭೋಗಫಲವನುಂಡು ವಿಷಯ ಭೋಗದಿಂದ ಮತ್ತರಾಗಿ | 
ಭೋಗಬೇಡಿ ಜನರು ಜೀವಕಾಗಿ ಮುನಿವರು | 

ಯೋಗಿಯಂತೆ ಜನರ ಮೆಚ್ಚಿಗಾಗಿ ಹೋಗಿ ಉದಯದಲ್ಲಿ | 
ಕಾಗೆಯಂತೆ ಮುಳುಗಿದರೆ ಅಮೋಘಫಲವು ಬಾಹೊದೆ? Ila ll 


ಪರರ ಕೇಡಬಯಸಿ ಗುರು-ಹಿರಿಯರನ್ನು ನಿಂದಿಸುತ | 
ಪರಮಸೌಖ್ಯದಿಂದ ಪರಸ್ತ್ರೀಯರನ್ನು ಆಳುತ | 
ಸರಮಯೋಗರಿಷ್ಕೆಯೆಂದು ಧರೆಯ ಮೇಲೆ ಡಂಭತೋರಿ | 

ಹರಿವ ನದಿಯ ತೀರದಲ್ಲಿ ಪರಿಯ ಬಕಥ್ಯಾನದಂಥ ls Il 


ತಂದೆ-ತಾಯಿ ತಿರುತಿನ್ಪಲು ಒಂದು ದಿವಸ ಕೇಳಲಿಲ್ಲ 
ಮಂದಗಮನೆಯರೊಡನೆ ಆನಂದದಿಂದ ನಲಿಯುತ ॥ 

ತಂದೆಯ ಹೆಸರಿನಿಂದ ನೂರುಮಂದಿಗುಣಿಸಿ ಹರುಷದಿಂದ | 

ತಂದೆ ತೃಪ್ತನಾದನೆಂಬ ಮಂದಮತಿಯ ಜನರುಗಳ ।೩॥ 


ಕಾಸವೀಸಕ್ಕಾಗಿ ಹರಿಯದಾಸನೆಂದು ತಿರುಗಿ ತಿರುಗಿ | 
ದೇಶದಿಂದ ದೇಶಕಿಳಿದು ಕಾಶಿಯಾತ್ರೆ ಮಾಡಲು || 


೧ (ಬಿಡಿ ೫) ಪ್ರತಿಯಿಂದ ಆರಿಸಿದೆ. 
ಎ ಪ್ರತಿಗಳಲ್ಲಿ ವಿಕಾರ ಹೇಳಲಾರದಷ್ಟಿವೆ. 


೬೨. ಪುರಂದರದಾಸರ ಸಾಹಿತ್ಯ ps 


ಆಶಾಪಾಶ ಬಿಡದ ಮನದ ಕೂಸಿನಂತೆ ಕಾಡುತಿಪ್ಪ 
ವೇಷಧಾರಿಗಳಿಗೆ ಆ ಕಾಶಿಯ ಫಲ ಬಾಹೊದೆ? ll ೪ Il 


. ಏನು ಮಾಡಲೇನು ಫಲ ಏನು ನೋಡಲೇನು ಫಲ! 
 ಜ್ಞಾನವಿಲ್ಲದಚ್ಯುತನ ಧ್ಯಾನವಿಲ್ಲದವರಿಗೆ | 
ಮೌನ-ನೇಮ-ನಿಷ್ಕೆ ಪರಾಧೀನವೆಂಬುದ ತಿಳಿದುಕೊಂಡು | 
ದೀನನಾಥ ಪುರಂದರವಿಠಲನ ನಿಲುಕಲೊಲ್ಲದೆ ll ೫5 I) 


೯೦ 
ರಾಗ--ಮಧ್ಯಮಾವತಿ ತಾಳ ಅಟಿ 


೧ ತನುವ ನೀರೊಳಗದ್ದಿ ಫಲವೇನು | 
ಮನದಲ್ಲಿ ದೃಢಭಕುತಿ ಇಲ್ಲದ ಮನುಜನು ॥ ಪ 


ದಾನ-ಧರ್ಮಗಳನು ಮಾಡುವುದೆ ಸ್ನಾನ | 
ಜ್ಞಾನ-ತತ್ತ್ವಂಗಳ ತಿಳಿಯುವುಡೆ ಸಾನ | 

ಹೀನಪಾಪಂಗಳ ಬಿಡುವುದೆ ಸ್ಥಾನ | 

ಧ್ಯಾನದಿ ಮಾಧವನ ನಂಬುವುದೆ ಸ್ನಾನ ಇಂತ ಔ 


ಗುರುಗಳ ಶ್ರೀಪಾದತೀರ್ಥವೆ ಸ್ನಾನ | 

ಹಿರಿಯರ ದರುಶನ ಮಾಡುವುದೆ ಸ್ನಾನ ॥ 

ಕರೆದು ಅನ್ನವನು ಇಕ್ಳುವುದೊಂದು ಸ್ನಾನ | 

ಸಿರಿಹರಿಚರಣ ನಂಬುವುದೊಂದು ಸ್ವಾನ ॥ ೨ | 


ದುಷ್ಟರಸಂಗವ ಬಿಡುವುದೊಂದು ಸ್ನಾನ | 
ಕಸ್ಟಪಾಸಂಗಳನು ಹರಿವುದೆ ಸ್ನಾನ ॥ 

ಸೃಷ್ಟಿಯೊಳಗೆ ಸಿರಿಪುರಂದರವಿಠಲನ | 

ಮುಟ್ಟಿ ಭಜಿಸಿ ಪುಣ್ಯಪಡೆವುದೆ ಸ್ನಾನ ls ll 


೧ ಆ ([) ರು (೨) ಜ್ಞ ಶ್ರೀಪ್ರತಿಗಳಿಂದ ಆರಿಸಿದೆ, 


ಲೊಟಕನಿ!್ರಿ | ೬4 


ರಾಗ--ನಾದನಾಮಕ್ರಿಯ ತಾಳ--ಆದಿ 


೧ ಹರಿದಾಡುವಂಥ ಮನವ ನಿಲಿಸುವುದು ಬಹುಕಷ್ಟ |'ಪ॥॥ 
ಕಾಶಿಗೆ ಹೋಗಲುಬಹುದು | 
ದೇಶ ತಿರುಗಲುಬಹುದು | 
ಆಕಿ ಸುಟ್ಟು ತಾನಿರಬಹುದು '೧॥ 


ಜಪವ ಮಾಡಲುಬಹುದು | 
ತಪವ ಮಾಡಲುಬಹುದು | 
ಉಪವಾಸದಲ್ಲಿ ತಾನಿರಬಹುದು ll ೨ | 


ಸಾನ ಮಾಡಲುಬಹುದು | 
ದಾನ ಮಾಡಲುಬಹುದು | 


ಧ್ಯಾನದಿ ಪುರಂದರವಿಠಲನ ಚರಣದಿ ll ೩॥ 
೪೨ 
ರಾಗ--ಹಂಸಧ್ವನಿ ತಾಳ--ರೂಪಕ 
೨ ಹುಚ್ಚುಕುನ್ನಿ ಮನವೆ---ಕೀ- | 
ಹುಚ್ಚುಗೊಂಬುದು ಘನವೆ | ಪ 
ಕಚ್ಚುಕದನತನವ ಬಿಟ್ಟು ಏ 
ಅಚ್ಯುತನ ಸದವ ಮುಟ್ಟು ಆಪ 


ಸ್ನಾನ ಮಾಡಿದರೇನು--ಸಂ- | 
ಧ್ಯಾನವ ಮಾಡಿದರೇನು | 


೧೮ (ಆ) ಪ್ರತಿಯಲ್ಲಿ ಮಾತ್ರ ಕಾಣುತ್ತಿದೆ. 
೨. ವಿ. ನಿ. ತಾಳೆಗರಿ (೧೮೫೨-೧೭೫೦) ಪ್ರತಿಯಿಂದ ತೆಗೆದುಕೊಂಡಿದೆ, 


ಜಹಾ... 


ಪ್ರರಂದರದಾಸರ ಸಾಹಿತ್ಯ ೫ 


ಹೀನತನವ ಬಿಡಲಿಲ್ಲ | 
ಸ್ವಾನುಭಾವ ಕೂಡಲಿಲ್ಲ 


ಜಸವ ಮಾಡಿದರೇನು--ಥೀ- | 
ತಪವ ಮಾಡಿದರೇನು ॥ 
ಕಪಟ ಕಲ್ಮಷ ಕಳೆಯಲಿಲ್ಲ ! 
ಕಾಮಿತಾರ್ಥ ಪಡೆಯಲಿಲ್ಲ 


ಮೂಗು ಹಿಡಿದರೇನು--ನೀ. | 
ಮುಸುಕನಿಕ್ಟಿದರೇನು | 
ಭೋಗಿಶಯನನ ವರ್ತಿಸಲಿಲ್ಲ | 
ದೇವಪೂಜೆ ಮಾಡಲಿಲ್ಲ 


ಗರುವನಾದರೇನು--ಶೀ- 1 
ಗೊರವನಾದರೇನು ॥ 

ಗುರುವಿನ ಸ್ವಾಮ್ಯವ ತಿಳಿಯಲಿಲ್ಲ | 
ಗುರುವುಪಡೇಶ ಪಡೆಯಲಿಲ್ಲ 
ಹೋಮ ಮಾಡಿದರೇನು--ನೀ-|। 
ನೇಮವ ಮಾಡಿದರೇನು ॥ 
ರಾಮನಾಮ ಸ್ಮರಿಸಲಿಲ್ಲ | 


' ಮುಕುತಿಪಥವ ಪಡೆಯಲಿಲ್ಲ 


ನವದ್ವಾರವ ಕಟ್ಟು ನೀ- | 
ನಡುವಣ ಹಾದಿಯ ಮುಟ್ಟು | 
ಅವಗುಣಗಳ ಬಿಟ್ಟು--ಭಾನು- 
ಮಂಡಲ ಮನೆಯ ಮುಟ್ಟು 


ಏನ ನೋಡಿದರೇನುನೀ- | 
ನೇನ ಮಾಡಿದರೇನು ॥ 


I a1 | 


| ೨ ॥ 


la | 


H ol 


| # | 


೬ 1 


| ಈ: ಪ ಇ ಬಜ ಜ್‌ — 
ಸಿ» MAS AAA ಅಂ ಆಂ ರ್ಮ್ಮ್ಮ್ಯ್ಮ್ಯರ ಕ್ಮೃ 
| P "ಈ. 600106 ಇ 0 69135333 SS ರಾದರು ದಾದು 


೫--ಲೋಕನೀತಿ ` ೬೫% 


ಧ್ಯಾನವನ್ನು ಮಾಡಲಿಲ್ಲ | 
ಪುರಂದರವಿಠಲನ ಸ್ಮರಿಸಲಿಲ್ಲ le | 
ಷ್ಠ 
ರಾಗ--ಅನಂದಭೈರವಪಿ | ತಾಳ ಅಟಿ 
೧ ಎಚ್ಚರದಲಿ ನಡೆ ಮನವೆ--ನಡೆಮನವೆ- -ಮುದ್ದು- 
ಅಚ್ಯುತನ ದಾಸರ ಒಡಗೂಡಿ ಬರುವೆ ।1ಪ॥ 


ಧರ್ಮವ ಮಾಡುವುದಿಲ್ಲಿ--ಇನ್ನು- | 

ಬ್ರಹ್ಮನ ಸಭೆಯ ತೋರುವರು ಮುಂದಲ್ಲಿ ॥ 
ಕರ್ಮಯೋಚನೆಗಳು ಇಲ್ಲಿ ಬೆನ್ನ | | 
ಚರ್ಮವ ಸುಲಿಸಿ ತಿನ್ನಿಸುವರು ಅಲ್ಲಿ ।1೧॥ 


| ಅನ್ನೆದಾನವ ಮಾಳ್ತುದಿಲ್ಲಿ...-ಮೃ- 
ಷ್ಟಾನ್ಶನ ತಂದು ಮುಂದಿಡುವರು ಅಲ್ಲಿ ॥ 
ಅನ್ಯಾಯ ನುಡಿಯುವುದಿಲ್ಲಿ.-ಛಿನ್ನ- | 


ಭಿನ್ನವ ಮಾಡಿ ತಿನ್ನಿಸುವರು ಅಲ್ಲಿ ॥ ೨॥ 


ಮೋಸವ ಮಾಡುವುದಿಲ್ಲ -ಸೀಸ- | 
ಕಾಸಿ ಬಾಯೊಳಗೆ ಹೊಯು ವರಲ್ಲಿ ॥ 


ಕಿ 
ದಾಸರ ಪೂಜಿಪ್ರದಿಲ್ಲಿ..-ಉ- | 
ರ್ವೀಶಾಧಿಪತಿ ಬಂದನೆಂಬರು ಅಲ್ಲಿ | 2. | 


ವಂಚನೆ ಮಾಡುವುದಿಲ್ಲಿ---ಕಾದ- | 
ಹಂಚಿನ ಪುಡಿಯ ತಿನ್ನಿಸುವರು ಅಲ್ಲಿ | 


೧ರು (೬) ಪ್ರತಿಯಿಂದ ಆರಿಸಿಕೊಂಡಿದೆ. ಓ ಪ್ರತಿಯಲ್ಲಿ ಒಂಬತ್ತು ನುಡಿ 
ಗಳಿವೆ. (೩-೪ ನುಡಿಗಳಿಲ್ಲ), 


೬೬ 


ಪುರಂದರದಾಸರ ಸಾಹಿತ್ಯ ೫ 


ಪಂಚಾಮೃತದ ಪೂಜೆ ಇಲ್ಲಿ ನಿನಗೆ: | 
ಫಂಚು- ಕಾಳಾಂಜಿಯ ಹಿಡಿದಿಹರಲ್ಲಿ | ೪ | 


ಚಾಡಿಯ ನುಡಿವುದು ಇಲ್ಲಿ ಅದ: | 

ನಾಡಿದ ನಾಲಗೆ ಸೀಳುವರಲ್ಲಿ ॥ 

ಬೇಡಬಂದರೆ ಬಯ್ವುದಿಲ್ಲಿ--ನಿನ್ನ- | 

ಓಡಾಡುವ ಕಾಲು ಕತ್ತರಿಪರಲ್ಲಿ | ೫ | 


ಮದ್ದಿಕ್ಸಿ ಕೊಲ್ಲುವುದಿಲ್ಲಿಒದ್ದು- | 
ಹದ್ದು-ಕಾಗೆಗಳಿಗೆ ಈಯುವರಲ್ಲಿ ॥ 
ರ್‌ ಏ ಸ 
ಕ್ಷುದ್ರ ಬುದ್ದಿಯ ನಢೆಪ್ರನಿಫೀನೊತ್ಸ | 
ಗುದ್ದಲಿ ಬೆನ್ನೊಳು ಎಳೆಯುವರಲ್ಲಿ !೬॥ 


ಕೊಟ್ಟ ಭಾಷೆಗೆ ತಪ್ಪುವುದಿಲ್ಲಿ--ಕೈಯ- 

ಕಟ್ಟಿ ಈಟಯಿಂದ ಇರಿಯುವರಲ್ಲಿ ॥ 

ಕೊಟ್ಟ ಧರ್ಮವ ನಡೆಸುವುದಿಲ್ಲಿ--ಬಲು- | 

ಶ್ರೇಷ್ಠ ನೀನೆಂದು ಕೊಂಡಾಡುವರಲ್ಲಿ ॥೭॥ 


ಆಲಯದಾನವು ಇಲ್ಲ--ವಿ- | 

ಶಾಲ ವೈಕುಂಠದ ಮಂದಿರವಲ್ಲಿ ॥ 

ಆಲಯ ಮುರಿಯುವುದಿಲ್ಲಿನಿನ್ನ- | 

ಶೂಲದ ಮೇಲೇರಿಸಿ ಕೊಲುವರಲ್ಲಿ We || 


ತಂದೆಮಾತನು ಮಾರುವುದಿಲ್ಲ -ಹುಲ್ಲು- | 
ದೊಂದೆಯ ಕಟ್ಟಿ ಸುಡಿಸುವರಲ್ಲಿ ॥ 


ತಂದೆ-ತಾಯ್ಗಳ ಪೂಜೆ ಇಲ್ಲಿ--ದೇ. | 
ವೇಂದ್ರನ ಸಭೆಯ ತೋರುವರು ಮುಂದಲ್ಲಿ le ll 


ಗಂಡನ ಬೆಯ್ಯುವುದಿಲ್ಲಿಬೆಂಕೆ- 
ಕೆಂಡವ ತಂದು ಬಾಯಲಿ ತುಂಬುವರಲ್ಲಿ ॥ 


ಲೋಕನೀತಿ | ಸ ೬8 
ಕೊಂಡೆಯ ನಡೆಸುವುದಿಲ್ಲಿಬೆಂಕೆ- | 
ಕುಂಡವ ತಂದು ತಲೆಯಲಿಡುವರಲ್ಲಿ | ೧೦ || 


ಹೊನ್ನು-ಹೆಣ್ಣನು ಬಯಸುವುದಿಲ್ಲಿ--ನಿನ್ನ- | 

ಕಣ್ಣಿಗೆ ಸುಣ್ಣವ ತುಂಬುವರಲ್ಲಿ ॥ 

ಕನ್ಯಾದಾನವ ಮಾಳ್ಕುದಿಲ್ಲಿ--ನಮ್ಮ 
ಚಿನ್ನಪುರಂದರವಿಠಲನೊಲಿವನು ಅಲ್ಲಿ ಕ Il ೧೧॥ 


೯೪ 


ರಾಗ--ಯರಕಲಕಾಂಬೋ£ದಿ ತಾಳ ಅಟಿ 


೧ ಎಚ್ಚರಿಕೆ ಎಚ್ಚರಿಕೆ ಮನವೆ---ನಮ್ಮ- 
ಅಚ್ಯುತನ ಪಾದಾರವಿಂದ ಧ್ಯಾನದಲಿ | ಪ 


ಆಶಾಪಾಶದೊಳಗೆ ಸಿಲುಕಿ _ಬಹು- | 

ಕ್ಲೇಶಪಟ್ಟು ತುಚ್ಛ ಸುಖದ ಮರುಳಿಕ್ಸಿ ॥ 

ಹೇಸಿ ಸಂಸಾರದಲಿ ಸಿಲ್ಲಿ “ಮಾಯಾ: | 

ಕ್ಲೇಶ ಅಂಬರಕೇಳಿಗೆ ಮೈಮರೆತು ಸೊಕ್ಕಿ ।1೧॥ 


ಹಣ-ಹೆಣ್ಣು-ಮಣ್ಣಾಸೆ ವ್ಯರ್ಥ ಈ- | 

ತನುವಿಗೆ ಯಮಪುರ ಪಯಣವೆ ನಿತ್ಯ ॥ 
ನಿಣುಕುಶೃಂಗಾರಗಳು ಮಿಥ್ಯ--ಅಂತ- | 

ಕನ ಯಾತನೆಗಳಿಗೆ ಹರಿನಾಮ ಸಥ್ಯ | ೨॥ 


ತೊಗಲಚೀಲ ಒಂಬತ್ತು ಹರುಕು--ನರ- | 
ಬಿಗಿದು ಕಟ್ಟಿ ಓಳಗೆ ಎಲುವುಗಳ ಸಿಲುಕು ॥ 


೧ಗ (8) ಪ್ರತಿಯೊಂದ ತೆಗೆದುಕೊಂಡಿದೆ. 


ಪ್ರರಂದರದಾಸರ ಸಾಹಿತ್ಯ ೫ 


ಬಗೆ ರಕ್ತ-ಮಾಂಸದ ಹುಳುಕುಒ- | 
ಳಗೆ ಮಲ-ಕಫ-ವಾತ-ಹಿತ್ತದ ಸರಕು Nal 


ದುಷ್ಟರ ಸಹವಾಸ ಹೀನ--ಬಲು- | 

ಇಸ್ಟ ಜನಸಂಗವು ಪರಕೆ ಬಹುಮಾನ 

ಎಷ್ಟು ಓದಿದರಷ್ಟು ಜ್ಞಾನ ಅದರ- 

ಲ್ಲಿಟ್ಟು ಭಕುತಿಯ ತಿಳಿಯೆಲೊ ಸಾವಧಾನ ll ೪॥ 
ನಾಲಗೆಯ ಹರಿಬಿಡಬೇಡ- ತಿಂಡಿ- | 

ವಾಳರ ರುಚಿಪಾಕಗಳನೆಣಿಸಬೇಡ ॥ 
ಹಾಳುಮಾತುಗಳಾಡಬೇಡ- - ಶ್ರೀ- | 

ಲೋಲ ಪುರಂದರವಿಠಲನ ಬಿಡಬೇಡ !1೫॥ 


೪% 


ರಾಗ--ರೇಗುಪ್ತಿ ತಾಳ--ಅಟ 


೧ರು (೫-೧೦) ಒಂದೇ ಪ್ರತಿಯ 


೧ ಛೀ ಛೀ ಛೀ ಛೀ ಕಂಡೆಯ ಮನವೆ--ಇಂಥ- | 
ನೀಚವೃತ್ತಿಗಳನು ಬಿಡು ಕಂಡೆಯ ಮನವೆ ॥ ಸ॥| 


ಕಿವಿಗೊಟ್ಟು ಮಧುರನಾದಕೆ ಹುಲ್ಲೆಯು | 

ರವದ ಬಲೆಗೆ ಸಿಕ್ಕಿಬಿದ್ದು ದನರಿಯ || 

ನನಮೋಹನಾಂಗಿಯರ ಕೋಕಿಲಾಲಾಪದ | 

ಸವಿ ಕೇಳದಚ್ಯುತನ ಪಥೆ ಕೇಳು ಮನವೆ Ila 
ನಲಿದೆದ್ದು ಕರಿ ಎಳೆಯ ತೃಣಸ್ಸರುಶನಕಾಗಿ 

ಹುಳಿಗೆ ಬಿದ್ದಿರುವುದ ಕಂಡು ಕಂಡರಿಯ || 
ನಳಿನಾಕ್ಸಿಯರಂಗಸಂಗವ ಮೆಚ್ಚಿ ಕೆಡದೆ ತ್ರೀ- | 
ಲಲನೇಶನಂಥಿಯನಪ್ಪಿಕೊ ಮನವೆ | ೨॥ 


ತ ಸಿತು ತಿ ಜಃ 
ಇ ಕು 


ಲೋಕನೀತಿ 


೬೯ 


ಗಾಣದ ತುದಿಯ ಮಾಂಸವ ಮೆಲುವ ಮತ್ಸ್ಯವು | 


ಪ್ರಾಣವ ಬಿಡುವುದ ಕಂಡು ಕಂಡರಿಯ? || 


ಮಾನಿನಿಯ ಬಯಸದೆ ತ್ರೀನಾರಾಯಣನ | 
ಧ್ಯಾನಾಮೃತವನು ಸವಿದುಣ್ಣೋ ಮನವೆ ls I 


ಪಣ್ಣೆಂದು ಭ್ರಮಿಸಿ ಸತಂಗ ದೀಪದಿ ಬಿದ್ದು | 
ಕಣ್ಣುಗೆಡುವುದನು ಕಂಡು ಕಂಡರಿಯ?!| 

ಬಣ್ಣದ ಬಾಲೆಯರ ರೂಪಕೆ ಮರುಳಾಗಿ 1 

ಮಣ್ಣುತಿನ್ನದೆ ಮಾರನಯ್ಯನ ನೆನೆ.ಮನವೆ || ೪॥ 


ಅಳಿ ಪರಿಮಳಕಾಗಿ ಕಮಲದೊಳಗೆ ಸಿಲುಕಿ | 
ಅಳಿದುಹೋಹುದನು ಕಂಡು ಕಂಡರಿಯ? | 

ಬಳಲಜಿ ವರಪುರಂದರವಿಠಲನಂಘ್ರಿಯ | 
ತುಳಸಿನಿರ್ಮಾಲ್ಯವಾಘ್ರಾಣಿಸು ಮನವೆ |೫॥ 


೯೬ 


ರಾಗ-- ಪೂರ್ವಿ ತಾಳ-- ಅಟಿ 


೧ ಮೆರೆಯದಿರೆಲೆ ಮನನಿಲ್ಲಿ--ಯಮ- | 
ಪುರಿಗೆ ಒಯ್ದು ಬಾಧಿಸುತಿಹರಲ್ಲಿ | ಪ 
ಪರನಾರಿಯರ ಸಂಗನಿಲ್ಲಿ- ಉಕ್ಕು | 
ಎರೆದ ಸತಿಯರ ತಕ್ಕೈಸುವರಲ್ಲಿ ॥ 
ಗುರು-ಹಿರಿಯರ ನಿಂದೆಯಿಲ್ಲಿ--ಬಾಯೊ: | 
ಳೆರೆದು ಸೀಸವ ಕಾಸಿ ಹೊಯಿಸುವರಲ್ಲಿ loll 


ಉಂಡ ಮನೆಯ ಕೊಂಬುದಿಲ್ಲಿ--ಎಜಿ- ಏ 
ಗುಂಡಿಗೆಯನು ಸೀಳಿ ಕೊಲುತಿಹರಲ್ಲಿ || 


0 ಎಓ ಪ್ರತಿಗಳಿಂದ ತೆಗೆದುಕೊಂಡಿದೆ. 


ಪುರಂದರದಾಸರ ಸಾಹಿತ್ಯ ೫ 


ಗಂಡನ ದಣಿಸುವುದಿಲ್ಲಿ--ಯಮಃ- | 
ಕುಂಡದೊಳಗೆ ಹಾಕಿ ಕುದಿಸುವರಲ್ಲಿ || ೨॥ 


ಚಾಡಿಯ ಹೇಳುವುದಿಲ್ಲಿ---ನುಡಿ- | 

ದಾಡುವ ನಾಲಗೆ ಕೀಳುವರಲ್ಲಿ || 

ಬೇಡಿದರಿಗೆ ಧರ್ಮವಿಲ್ಲಿ- ಇದ. | 

ನೀಡದಿರಲು ಒದ್ದು ನೂಕುವರಲ್ಲಿ | a || 


ಪುಸಿ-ಕಕ್ಳು-ಕವುಳಿಗಳಿನ್ಲಿ- -ಕಟ್ಟ- | 

ಎಸೆದು ಕೊಲ್ಲುವರೊ ನಿನ್ನವರು ಕೇಳಲ್ಲಿ || 
ಅಶನಪ್ರಭೇದಗಳಿಲ್ಲಿ-- ಮಾಡೆ- | 

ಬಿಸಿಯ ಕೆಂಡವ ತಂದು ತಿನಿಸುವರಲ್ಲಿ |೪॥ 


ಸಿರಿಮದದೊಳಗಿಹುದಿಲ್ಲಿ- ಸೊಕ್ಕು: | 
ಮುರಿದು ಹಲ್ಲುಗಳ ಕಳಚುವರಲ್ಲಿ || 
ಪುರಂದರವಿಠಲನ ಇಲ್ಲಿ- -ಕೆನೆಯೆ | 


ಸ್ಥಿರವಾದ ಮುಕುತಿ ಪಡಕೊಂಬುವರಲ್ಲಿ || ೫ ॥ 
೩ ಭಾಗ್ಯ 
೪೩ 
ರಾಗ-ಸಇರಾಷ್ಟ ತಾಳ-- ಅಟಿ 


೧ ನೆಚ್ಚದಿರೀ ಭಾಗ್ಯ ಆರಿಗೂ ಸ್ವಿರವಲ್ಲ | 
ನೆಚ್ಛದಿರೆಚ್ಚರಿಕೆ || 

ಹೆಚ್ಚದೆ ಹಿಗ್ಗದೆ ಇದ್ದರೆ ಲೋಕಕೆ | 

ಮೆಚ್ಚು ಕೇಳೆಚ್ಚರಿಕೆ || ಪ॥ 


ಹೆವಿ. ವಿ. ತಾಳೆಗರಿ (7ಲ೫ಲ-೧೭೫೦) ಪ್ರತಿಯಿಂದ ತೆಗೆಡುಕೊಂಡಿದೆ. 
ಅ (ಬಿಡಿ ೪) ಪ್ರತಿಯಲ್ಲಿ ನಿಕಾರಗಳು ಬಹಳೆನೆ. 


ಲೋಕನೀತಿ 


೬೧ 


ಪೊಡನಿಸರೊಲುಮೆ ಸುಸ್ಲಿರವೆಂದು ಗರ್ವದಿ | 

ನಡೆಯದಿರೆಚ್ಚ ರಿಕೆ || 

ಕೊಡವನಂಥ ಪೊತ್ತು ನಡೆವಂತೆ ಅಧಿಕಾರ | 

ಕಡೆಹೊಲ್ಲ ಎಚ್ಚರಿಕೆ || 

ಕಡುಚಸಲನು ತಾನೆಂದು ಪರರವ- | 

ಗಡಿಸದಿರೆಚ್ಚರಿಕೆ || 

ಬಡವರೆಡರ ಲಾಲಿಸಜೆ ಮುಂದಕೆ ಹೆಜ್ಜೆ | 

ಇಡಬೇಡವೆಚ್ಚರಿಕೆ ' I a1 


ದೊರೆಗಳ ಒಲುಮೆಯುಂಟಿಂದೆಲ್ಲರೊಳು ಹಗೆ | 

ತರವಲ್ಲ ಎಚ್ಚರಿಕೆ | 

ಉರಗನ ಮುತ್ತಿ ಕಟ್ಟಿರುವೆಯು ಕೊರೆದಂಥ । 
ತೆರನಪ್ಪುದಿಚ್ಚರಿಕೆ ॥ 

ಗುರು-ಹಿರಿಯರ ಕಂಡು ಚರಣಕೆ ಶಿರಬಾಗಿ | 
ನಡೆಯುತಿರೆಚ್ಚರಿಕೆ 

ಸಿರಿಯೆಂಬ ಸೊಡರಿಗೆ ಮಾನ್ಯರ ಅವಮಾನ | 

ಬಿರುಗಾಳಿ ಎಚ್ಚರಿಕೆ || ೨ | 


ಲೋಕಾಸವಾದಕೆ ಅಂಜಿ ನಡೆಯುವುದು ವಿ. | 

ವೇಕ ಕೇಳೆಚ್ಚ ರಿಕೆ !| 

ನಾಕೇಂದ್ರನಾ ER ಬಿಡದಪಕೀರ್ತಿ ಪ. | 

ರಾಹು ಕೇಳಿಚ್ಚರಿಕೆ || 

ಕಾಕುಮನುಜರ ಕೊಂಡೆಯ ಕೇಳಿ ಕೋಪದು. | 

ದ್ರೀಕ ಬೇಡೆಚ್ಚರಿಕೆ || 

ಭೂಕಾಂತೆ ನಡು. ನಡುಗುವಳು ನಿಷ್ಕು ರವಾದ | 

ವಾಕು ಕೇಳೆಚ್ಚರಿಕೆ ||೩॥ 


೬೨ 


ಪುರಂದರದಾಸರ ಸಾಹಿತ್ಯ ೫ 


ನಳ-ಮಾಂಧಾತರೆಂಬವರೇನಾದರು | 

ತಿಳಿದು ನೋಡೆಚ್ಚರಿಕೆ || 

ಅಳಿವುದು ಈ ದೇಹ ಉಳಿವುದೊಂದೇ ಕೀರ್ತಿ / 
ಇಳೆಯೊಳಗೆಚ್ಚರಿಕೆ || 

ಅಳಲಿಸಿ ಸರರನು ಗಳಿಸಿದಂಥ ಹೊನ್ನು | 

ಉಳಿಯದು ಎಚ್ಚರಿಕೆ | 

ಉಳಿದಲ್ಬಕಾಲದಿ ಬಡವರಾದವರನು | 

ಸ || 9 || 


ರಸತಿ-ಪರಧನಕಳುಪಲು ಸಿರಿಮೊಗ- 
Re || 
ನೆಕೆ ಛಿದ್ರಕುಂಭದ ನೀರಿನಂತಾಯುಷ್ಯ 
ಸರಿಯುವುದೆಚ್ಚರಿಕೆ || 
ಬರುವ ಹಾನಿವೃದ್ಧಿ ತನ್ನ ಕಾಲವ ಮಾರ- 
ಲರಿಯದು ಎಚರಿಕೆ || 
ವರದ ಪುರಂದರನಿಟ್ಟ ಲರಾಯನ 
ಮರೆಯದಿರೆಚ್ಚಕೆ || ೫॥ 


ಳಳ 


ರಾಗ ಬರನಿ | ತಾಳ ಅಟಿ 


೧ ನೆಚ್ಚ ಬೇಡ ಭಾಗ್ಯ ಚು ಹುಚ್ಚು ಗೊಂಡ ಮನುಜಾ | 
ವೆಚ್ಚ ವಾಗಿ ಕೋ | ಏಸೊಂದು ಬಗೆಯಲಿ ಪ 
ಮುತ್ತು. ಮಾಣಿಕ- ನವರತ್ನ ದ ಗದ್ದು ಗೆಯು | 
ಎತ್ತನೋಡಲು ಸಿರಿ ಕೋ ಎನುತಲಿ | 


ಅ (೧೧) ೪(11) ಪ್ರತಿಗಳಿಂದ ಅರಿಸಿದೆ. 


ಲೋಕನೀತಿ 


ರಾಗ-- ಪೂರ್ಪಿ 


ಸತ್ಯ ಹರಿಶ್ಚಂದ್ರ ಮತ್ತೆ ಸುಡುಗಾಡಿನಲ್ಲಿ | 
ಎತ್ತುವ ಹಣೆಯಕ್ಕಿ ಹಾಗದ ಕಾಸ 

ದೇವತೆಗಳ ಕೈಯ ಸೇವೆಯ ಕೊಳುತಿರ್ದ | 
ರಾವಣನ ಬದುಕು ಮತ್ತೆನಾಯಿತು ? || 

ಜೀವದ ಪರಿಯರಿತು ನಾವು ದೊರೆಯೆಂಬುವುದೆ?। 
ಸಾವಿನ ಮನೆಹೊಕ್ಟು ಸಾಹೆಸಸಡಲೇಕೆ 


ಹದಿನೆಂಟುಕೋಟ ಧನ ಉದಯಕೆ ಬರುತಿರಲು | 
ಒದಗಿತೆ ಆ ರಾಶಿ ದಿನ ಕರ್ಣಗೆ? || 
ತುದಿಮಧ್ಯಾಹ್ಮಕೆ ದರಿದ್ರನೆನಿಸುವ | 
ಇದರಿಂದ ಕಡೆಗಂಡರಾರು ಜಗದೊಳಗೆ? 
ಬೆಳ್ಳಿಯ ಗಿಣಿಲು ಬಂಗಾರದ ಹರಿವಾಣ | 
ಕುಳಿತಲ್ಲಿ ಕನಕದ ರಾಶಿಗಳು || 

ಗಳಿಗೆಗೆ ಈ ಭಾಗ್ಯ ಕಾಳಬೆಳುದಿಂಗಳು | 
ಉಳಿವುದ ನಾ ಕಾಣೆ ಚರಲಕ್ಷ್ಮ್ಮಿಯೆನಲು 
ಇಂತು ಈ ಪರಿಯಲನಂತರು ಹೋದರು | 
ಎಂತು ಪೇಳಲಿ ಅವರ ನೆಸರುಗಳ ? || 
ಚಿಂತಾಯತ ಶ್ರೀಪುರಂದರವಿಠಲನ | 
ಸಂತತ ಪಾದಕಮಲವ ಭಜಿಸೊ ಮನುಜಾ 


೯೯ 


೧ ರೊಕ್ಕ ಎರಡಕ್ಕೆ ದುಃಖ | 
೨ ಗಕ್ಕ ನೆ ಹೋದರೆ ಘಾತ ಕಾಣಕ್ಕ 


ಶಿ 


ll al 


|| ೨॥ 


lls | 


|| © || 


|| ೫ | 


ತಾಳ-.-ಅಟಿ 


|| ಪ 


೧ ಆ (]) ಇ (೧೦) ರು (೧--೦) ಜ್ಞ ಶ (೨) ಶೀ ಪ್ರತಿಗಳಿಂದ ಅರಿಸಿದೆ. 
2 ರೊಕ್ಯವಿರಲು ಬಹಳಕ್ಕರವಕ್ಕ (ರುಂ ೧-೧೦). 


೬೪ 


ಪುರಂದರದಾಸರ ಸಾಹಿತ್ಯ ೫ 


ಚಿಕ್ಕತನಕೆ ತಂದು ಡಿಸುವುದು ರೊಕ್ಕ | 
ಮಕ್ಕಳ-ಮರಿಗಳ ಮಾಳ್ಬುದು ರೊಕ್ಕ i 
ಸಕ್ಕ pf ತುಪ್ಪ ವ ‘fa ಕೊಕ್ತ | 
ಕಠ್ಕುಲಾತಿಗ ತಂದು ಕೆಡಿಸುವುದು ರೊಕ್ಕ 


ಕುಂಟರ-ಕುರುಡರ ಕುಣಿಸುವುದು ರೊಕ್ಕ | 
ಗಂಟುಮಾಡಲಿಕ್ಕೆ ಕಲಿಸುವುದು ರೊಕ್ಸ | 
ಬಂಟರನೆಲ್ಲ ವಶಮಾಡುವುದು ರೊಕ್ತ | 
ತುಂಟಿತನಕೆ ತಂದು ನಿಲಿಸುವುದು ರೊಕ್ಕ 


ಇಲ್ಲದ ಗುಣಗಳ ಕಲಿಸುವುದು ರೊಕ್ಕ ! 
ಸಲ್ಲದ ನಾಣ್ಯವ ಸಲಿಸುವುದು ರೊಕ್ಕ | 
ಬೆಲ್ಲದಕಿಂತಲೂ ಸವಿಯಾದ ರೊಕ್ಕ | 
ಕೊಲ್ಲಲಿಕ್ಕೆ ಕಾರಣವಾಯಿತು ರೊಕ್ಕ 


ಉಂಟಾದ ಗುಣಗಳ ಬಿಡಿಸುವುದು ರೊಕ್ಸ 
ನಂಟರ-ಇಷ್ಟರ ಮಾಡುವುದು ರೊಕ್ಕ || 
ಒಂಬೆ-ಆನೆ-ಕುದುರೆ ತರಿಸುವುದು ರೊಕ್ಕ | 
ಕಂಟಕಗಳನೆಲ್ಲ ಬಿಡಿಸುವುದು ರೊಕ್ಕ 


ವಿದ್ವ ಕ ನನರ ವಶಮಾಡುವುದು ರೊಕ್ಕ | 
ಹೊದ್ದ ದವರನು ಹೊರೆವುದು ರೊಕ್ಕ || 
ಮುದ್ದು ಪುರಂದರವಿಠಲನ ಮರಸುವ | 
ಬಿದ್ದು ಹೋಗುವ ರೊಕ್ಕ ಸುಡು ನೀನಕ್ಕ 


Il all 


| sl 


Hs 


ll © | 


|| ೫॥ 


ಲೋಕನೀತಿ ೭೫ 


೧೦೦ 
ರಾಗ-- ಮುಖಾರಿ ತಾಳ-ರುುಂಪೆ 


೧ ಆರು ಹಿತವರು ಮನವೆ ಮೂರುಮಂದಿಗಳೊಳಗೆ | 
ಇರಿಯೋ ಧಾರಿಣಿಯೊ ಧನದ ಬಲು ಸಿರಿಯೊ? |[ಸ॥ 
ಅನ್ಯರಲಿ ಜನಿಸಿರ್ದ ಆಂಗನೆಯ ಕರೆತಂದು 
ತನ್ನ ಮನೆಯಲ್ಲಿ ಯಜಮಾನಿಯೆನಿಸಿ | 
ಭಿನ್ನವಿಲ್ಲದೆ ಅರ್ಧ ದೀಹವೆನಿಸುವ ಸತಿಯು | 
ಕಣ್ಣಿನಲಿ ನೋಡಲಂಜುವಳು ಕಾಲನೊಯ್ವಾಗ ।॥೧॥ 


ಮುನ್ನ ಶತಕೋಟಓಬ ರಾಯರುಗಳಾಳಿದ ನೆಲನ | 

ತನ್ನದೆಂದು ಶಿಲೆಯ ಶಾಸನವ ಬರೆಸಿ 

ಬಿನ್ನಣದಿ ಮನೆಗಟ್ಟಿ ಕೋಟಿ-ಕೊತ್ತಳವಿಕ್ಕಿ | 

ಚೆನ್ನಿಗನೆ, ಆಸುವಳಿಯೆ ಊರಹೊರಗಿಕ್ಲುವರು 1 ೨॥ 


ಉದ್ಯೋಗ-ವ್ಯವಹಾರ ನೃಪಸೇವೆ ಮೊದಲಾಗಿ | 
ಕ್ಷುದ್ರತನ ಕಳವು ಸರದ್ರೋಹೆದಿಂದ ॥ 
ಬುದ್ಧಿ ಯಿಂದಲಿ ಧನವ ಗಳಿಸಿಕ್ಸಿ ಅಸುವಳಿಯೆ | 


ಸದ್ಯದಲಿ ಆರುಂಬುವರು ಹೇಳು ಮನುಜಾ? | a || 


ಶೋಕಗೈದಳುವವರು ಸತಿ-ಸುತರು ಬಾಂಧವರು | 
ಜೋಕೆತಪ್ಪಿದ ಬಳಿಕ ಅರ್ಥ ವ ಬರ್ಥ ॥ 

ಲೋಕದಲಿ ಸ್ಸ ರವಾದ ಕೀತಿ- NER | 

ಸಾಕಾರವಾಗಿ ಸಂಗಡ ಬಾಹುವಬ್ಬದೆ ? ll ೪॥ 


ಅಸಿ ರದ ದೇಹವನು ನೆಚ್ಚೆ ನಿ 
ಟು kJ 
ಸ ೃಸ್ಮದಲಿ ನೆ ನೆ ಕಾಣೊ ಪರಮಾತ್ಮನ ॥ 


೧ಕೆ.ಪಿ.ವಿ. ತಾಳೆಗರಿ (೨3೯4-೧೭೦೨) ಪ್ರತಿಯಿಂದ ಪ್ರತಿಮಾಡಿದೆ, 


೭೬ ಪುರಂದರದಾಸರ ಸಾಹಿತ್ಯ ೫ 


ಚಿತ್ತ ಶುದ್ಧಿ ಯಲಿ ಶ್ರೀಸುಕಂದರನಿಟ [ಲನ | 
ಭಕ್ತಿ ಹದಲಿ ನೆನೆದು ಮುಕ್ತಿಸಡೆ ಮನವೆ | ೫॥ 


೧ಿಧಿಗಿ 
ರಾಗ--ನಾದನಾನುಕ್ರಿಯ ತಾಳ ಅಬಿ 


೧ ಲಂಗೋಟಿ ಬಲು ಒಳ್ಳೆಯೆದೆಣ್ಣ ಒಬ್ಬರ | 
ಹೆಂಗಿಲ್ಲದಂತೆ ಆಚಾರಕೆ ಒದಗುವ | ಪ 


ಬಡವರಿಗಾಧಾರವಣ್ಣಈ ಲಂಗೋಟ | 
ಅಡವಿಯ ಬೈರಾಗಿಗಳ ಭಾಗ್ಯವಣ್ಣ il 
ಕಡುಕಳ್ಳ ರಿಗೆ ಗಂಡ ಮಡಿಧೋತ್ರಗಳ ಮಿಂಡ | 


ನಹುಸತೆ ಸಮಯದಿ ಮಡಿಗೆ ಒದಗುವಂಥ Wall 
ಜಿತಮನಸ ಟಕ ಕೌಪೀನ | 

ವ ಪ್ರತವುಳ್ಳ ಜಾರಿಗೆ ಮುಖ ವು || 

ಸತ ಸಡಾ ನಾ ಬ! | 

ಗತಿಯಿಲ್ಲದವರಿಗೆ ಹಿತವಾಗಿ ಇರುವಂಥ ॥ ೨॥ 


ದುಡ್ಡು ಮುಟ್ಟದಂತೆ ದೊರಕುವ ವಸ್ತ್ರವು ! 

ದೊಡ್ಡ ಆರಣ್ಯದಿ ಭಯವಿಲ್ಲವು ॥ 

ಹೆಡ್ಡ ರಂಜಿ ಲಂಗೋಟಿಯ ಜನರನು | 

ದೊಡ್ಡ ವರೆಂದು ವಂದಿಸುವರು ಯತಿಗಳ tall 


ಸಸಿ ಕಲ್ಪ ವೃಕ್ಷನೀ ಲಂಗೋಟ | 
ಭಿಕ್ಷಾಕಾರರಿಗೆಲ್ಲ « ಅನುಕೂಲವು ॥ 
ತಕ್ಷಣದೊಳಗೆ ಕಾರ್ಯಗಳ ತೂಗಿಸಿ ಮಾನ- 


ರಕ್ಷಣೆಗಿದು ಬಹು ರಮ್ಯವಾಗಿರುವಂಥ Wl 9 il 


I ೧೮ (1) ) ಮತ್ತು ಓ ಪ್ರತಿಗಳಿಂದ ಆರಿಸಿಕೊಂಡಿದೆ, 


ಆ ಟ್‌ 


ಸ 


ಲೋಕನೀತಿ 


೬೬ 
ಮಡಿವಾಳರಿಗೆ ಶತ್ರು---ಮಠದಯ್ಯಗಳ ಮಿತ್ರ | 
ಪೊಡನಿಯೊಳ್‌ ಯಾಚಕರಿಗೆ ನೆರವು 
ದೃಢಭಕ್ತ ಬಲಿಚಕ್ರವರ್ತಿ ಗೋಸುಗ ನಮ್ಮ | 
ಒಡೆಯ ತಶ್ರೀಪುರಂದರವಿಠಲ ಧರಿಸಿದಂಥ | ೫॥ 


೧೦೨ 


ರಾರ್ಗ-- ಪೂರ್ಪಿ ತಾಳ--ಏಕ 


ಗಾ ಏ1 


೧ ಧನವ ಗಳಿಸಬೇಕಿಂತಹದಡು--ಈ.- | 
ಜನರಿಗೆ ಕಾಣಿಸದಂತಹದು | ಪ 


ಕೊಟ್ಟರೆ ತೀರದಂತಹೆದು- ತನ್ನ- | 

ಬಿಟ್ಟು ಅಗಲಿ ಇರದಂತಹೆದು ॥ 

ಕಟ್ಟದ ಗಂಟನು ಬಯಲೊಳಗಿಟ್ಟರೆ | 

ಮುಟ್ಟಿರು ಆರೂ ಅಂತಹದು lal 


ಕರ್ಮವನೋಡಿಸುವಂತಹದು | 

ಧರ್ಮವ ಮಾಡಿಸುವಂತಹದು ॥ 

ನಿರ್ಮಲವಾಗಿಸಿ ಮನಸಿನೊಳಗೆ ನಿಜ- | 

ಧರ್ಮವ ತೋರಿಸುವಂತಹದು 1೨॥ 


ಅಜ್ಞಾನವು ಬಾರದಂತಹದು..- ನಿಜ- | 

ಸುಜ್ಞಾನನ ತೋರುವಂತಹದು ॥ 

ನಿಜ್ಜಾನಮೂರುತಿ ಪುರಂದರವಿಠಲನ | 

ಪ್ರಜೆಯನ್ನು ಕೊಡುವಂತಹದು ' | s | 


«ರೂ (೧ಂ) ಪ್ರತಿಯೊಂದರ; ಯೊ ಸಿಳ್ಳುತ್ತಿದೆ. 


೬ ಪುರಂದರದಾಸರ ಸಾಹಿತ್ಯ ೫ 


೪ ಹೆಣು 
₹8 
೧೦೩ 
ಉಗಾಭೋಗ 


೧ ಗಂಡ ಮಾಡಿದ ಪಾಪ ಹೆಂಡತಿಗಿಲ್ಲ | 
ಹೆಂಡತಿ ಮಾಡಿದ ಪಾಪ ಗಂಡಗುಂಟು | 
ಹೆಂಡತಿ ಮಾಡಿದ ಪುಣ್ಯ ಗಂಡಗಿಲ್ಲ | 

ಗಂಡ ಮಾಡಿದ ಪುಣ್ಯ ಹೆಂಡತಿಗುಂಟು | 


ಜೀವ-ಜೀವರ ಭೇದ ನೀನೆ ಉದ್ದರಿಸಯ್ಯ | 
ಪುರಂದರವಿಠಲ ॥ 
೧೦೪ 
ರಾಗ--ಕಾಂಬೋದಿ ತಾಳ--ಅಟ 


೨ ಹೆಣ್ಣ ನಿಚ್ಛೆ ಸುವರೆ ಮೂಢ---ಇದನು- | 
ಕಣ್ಣು-ಮೈ-ಮನಗಳಿಂ ಸೋಂಕಲುಬೇಡ la 


ತಾಯಾಗಿ ಮೊದಲು ಸಡೆದಿಹುದುಮತ್ತೆ- | 
ಜಾಯೆಯೆಂಡೆನಿಸಿ ಕಾಮದಿ ಕೆಡಹುವುದು ॥ 
ಕಾಯದಿ ಜನಿಸುತ ಬಹುದು--ಇಂತು- | 
ಮಾಯೆಯು ನಿನ್ನ ಬಹುನಿಧದಿ ಕಾಡುವುದು ।1೧॥ 


ಹಿತಶತ್ರುವಾಗಿ ಹೊಂದುವುದು---ನಿಮಿಷ- | 
ರತಿಗೊಟ್ಟು ನಿತ್ಯಮುಕ್ತಿಯ ಸೆಳೆಯುವುದು || 
ಕ್ಲಿತಿಯ ಪೂಜ್ಯತೆ ಕೆಡಿಸುವುದು--ಮುಂದೆ- 1 
ಶತಜನ್ಮಗಳಿಗೆ ಹೊಣೆಯಾಗಿ ನಿಲ್ಲುವುದು ॥ ೨॥ 


೧ ಥ ಪ್ರತಿಯಿಂದ ಆರಿಸಿಕೊಂಡಿದೆ. 
೨ ಅ (]1) ಪ್ರತಿಯೊಂದರಲ್ಲಿಯೆ ಇದೆ. 


ela 


ಲೋಕನೀತಿ | ॥ 


ಬಗೆಯಿದು ತನುವೆಲುವು ನರ-ಖಂಡ--ಅದರೊ-. | 

ಳಗೆ ವಾಯುರಂಧ್ರ ಕಿಸುಕುಳದ ಉದ್ದ ೦ಡ॥ 

ಭಗವೆಂಬುದು ಮೂತ್ರದ ಭಾಂಡ -೮ದ- | 

ನೊಗಡಿಸದೆ ನಿಜಸುಖನಿಲ್ಲ ಕಂಡೆಯ Ils. || 


ವಶನಾದ ವಾಲಿಯ ಕೊಲಿಸಿಹುದು--ಹೀಗೆ- 1 
ಹೆಸರುಮಾತ್ರದಿ ದಶಶಿರನಳಿದಿಹುದು ॥ 

ಶಶಿಯಂಗದಲಿ ಕ್ಷಯನಿಹುದುಹೀಗೆ- | 

ಹೆಸರುಪಡೆದ ಕೀಚಕನನಳಿದಿಹುದು le H 


ಸಶುಪತಿಯ ದೆಸೆಗೆಡಿಸಿಹುದು-- ಹೀಗೆ. | 
ವಸುಧೆಯೊಳ್‌ ಜೀವರ ಹಸಗೆಡಿಸಿಹುದು ॥ 
ವಸುಧೇಶನ ನಾಮ ಮರೆಸುವುದುನಮ್ಮ 

ಅಸಮ ಪುರಂದರವಿಠಲನ ತೊರೆಸುವುದು Ils 1 


೧೦೫ 


ರಾಗ-- ಕಾಪಿ ತಾಳ ಅಟಿ 


೧ ಕಣ್ಣೆತ್ತಿ ನೋಡಲುಬೇಡ--ಅವಳ | 
ಸಣ್ಣಿ ಬೈತಲೆ ಕಂಡು ಮರುಳಾಗಬೇಡ | ಪ 
ಕಣಿ ಟಿ ಕೀಚಕ ಕೆಟ್ಟ. ಸರ. । 
ಇ ಬ 63 
'ಹೆಣಿ ಗಾಗಿ ರಾವಣ ತಲೆಕೊಟಬ, ॥ 
ಣ ೪. 
ಏನು ಮಾಡಿದಳಣ ನಷ ಪರ- | 
ಇ  ಣ 


ಹೆಣ ಣ್ಲನು ೨ ಮೋಹಿಸಿದವ ಬಲು ಭ್ರಷ್ಟ hl all 


೧ ಅ (೧) ಪ್ರಶಿಯನಲ್ಲಿಯಷ್ಟೆ ಸಿಕ್ಕುತ್ತಿದೆ. 


ಏ8 


ಪುರಂದರದಾಸರ ಸಾಹಿತ್ಯ ೫ 


ದೂರದಲ್ಲಿಯೆ ಸುಖವಣ್ಣ..-ಅವಳ 

ಚಾರು ರಛಭಿನನೊತನಿನ ಕುಚವಣ್ಣ | 

ಸೀರೆಯ ಬಿಗಿದುಟ್ಟಿ ಹೆಣ್ಣ “ಅವಳ | 

ಓರೆನೋಟ ನೋಡಿ ಹಾರಜೇಡಣ್ಣ | sll 


ಹಸಿವು ಇಲ್ಲದ ಸವಿಯೂಟ ತನ್ನ | 
ವಶಕೆ ಬಾರದ ಪರಹೆಣ್ಣಿನ ಕೂಟ ॥ 
ಜಿಸೆದೆಸೆಗನಕೀರ್ತಿಯಾಟ--ನಮ್ಮ 
ವಸುಧೇಶ ಪುರಂದರನಿಕಲನೊಳ್ಳೋಟ ls | 


ರಾಗ--ಭೈರವಿ ತಾಳ---ಆಟ 


೧ಥಪ್ರ 


೧ ಗಂಡಬಿಟ್ಟಿ ಗೈಯಾಳಿ ಕಾಣಣ್ಣ--ಅವಳ | 
ಕಂಡರೆ ಕಡೆಗಾಗಿ ಜಾರಿಪೋಗಣ್ಣ | ಪ 


ಊರೊಳಗೆ ತಾನು ಸರದೇಶಿಯೆನ್ನುವಳು | 
ಸಾರುತ ತಿರುಗುವಳು ಮನೆಮನೆಯ ॥ 


ಫೇರಿ-ಕೇರಿಗುಂಟಿ ಕೆಲೆಯುತ ತಿರುಗುವಳು |! 


ನಾರಿಯಲ್ಲವೊ ಮುಕ್ಕ ಮಾರಿ ಕಾಣಣ್ಣ loll 


ಅತ್ತೆ-ಮಾವನ ಕೂಡ ಅತಿ ಮತ್ಸರವ ಮಾಡಿ | 

ನೆಕ್ಕಿಗೆ ಮದ ನೆ ಊಡುವಳು ॥ 

ಸತ್ಯ್ಯ ದೇವರ ಸ ಸತ ತ್ಯ ಫಿ ಜವಾದರೆ 

ಬತ್ತಲೆ a EN: | 1 ೨॥ 


ಶಿಯಿಂ ದೆ ತೆಗೆದುಕೊಂಡಿದೆ. 


'೬-ಲೋಕನೀತಿ ತ | ೮೧ 


ಹಲವು ಜನರೊಳು ಕಿನಿಮಾತನಾಡುವಳು | 

ಹಲವು ಜನರೊಳು ಕಡಿದಾಡುವಳು ॥ 

ಹಲವು ಜನರೊಳು ಕೂಗಿ ಬೊಬ್ಬೆಯನಿಡುವಳು | 

ತಳವಾರ ಚಾವಡಿಯಲಿ ಒರಲಿಹಳಣ್ಣ 1೩॥ 


ಪರಪುರುಷರ ಕೂಡಿ ಸರಸ ವಾಡುತ ಹೋಗಿ | 

ನೆರೆದಿದ್ದ ಸಭೆಯಲಿ ಕೆಲೆಯುವಳು ॥ - 

ಮರೆಸಿ ತನ್ನವಗುಣ ಗರತಿಯೆಂದು ಮೆರೆವಳು | 
ಕರಿರೂಪದವಳ ನೀ ಕೆಣಕದಿರಣ್ಣ | Il © | 


ಏಸು ಗೃಹಗಳೆಂದು ಎಣಿಸಿ ನೋಡಿಬಂದು | 
_ ಬೇಸರದೆ ಜನಕೆ ಹೇಳುವಳು ॥ 
(ಸಾಗಿ ಪುರಂದರವಿಠಲನು ಹೇಳಿದ | 
ಹೇಸಿ ತೊತ್ತನು ನೀನು ಕೆಣಕದಿರಣ್ಣ | ೫॥ 


೧೦೭ 
ರಾಗ--ಕಲ್ಯಾಣಿ ತಾಳ ಆಟ 


೧ ಆಜ್ಞೆ ಯಿಂದಾಳಜೇಕಣ್ಣ ಗಂಡ: | 
ನಾಜ್ಞೆಯ ಮಾರಿ ನಡೆವ. ಲಂಡಹೆಣ್ಣ | ಪ 


(3 


ಅತ್ತೆ. ಮಾವನಿಗಂಜದವಳ-ತನ್ನ | 

ಉತ್ತಮ ಪುರುಷನ ಜರಿದು ರುಂಕಿಸಳ ॥| 

ಭ ಎತ್ಯೆರ ಕಂಡು ಬಾಧಿಸಳ-- ನಡು- | 

ನೆತ್ತಿ ಯಿಂದಲೆ ವ ಮೂಗ ಕೆತ್ತಬೇಕವಳ ।೧॥ 


೧5. ಏಿ. ವಿ. ತಾಳೆಗರಿ (೧೮೫೮-೧೭೫೦) ಪ್ರತಿಯಿ ದ ಆರಿಸಿಕೊಂಡಿದೆ, 
ಓ ಪ್ರತಿಯಲ್ಲಿ ಎರಡು ನುಡಿಗಳು ಹೆಚ್ಚಿವೆ. 


ಪುರಂದರದಾಸರ ಸಾಹಿತ್ಯ ೬ 


ಹೆಟ್ಟಿ-ಹಟ್ಟಿ ತಿರುಗುವಳತನ್ನ: | 

ಗಟ್ಟತನದಿ ಮಾರುಮಲಕು ನುಡಿಯುವಳ ॥ 

ಬಟ್ಟಕುಚವ ತೋರಿಸುವಳ..- ಇನ್ನು- | 

ಹುಟ್ಟುಹುಟ್ಟಲಿ ಬಾಯ ಕುಟ್ಟ ಬೇಕವಳ | ೨॥ 


ಎಂದೂ ಈ ಪರಿಯಿರುವವಳಇನ್ನು- 

ಕೊಂದು ಮಾಡುವುದೇನು ಬಿಡಬೇಕವಳ ॥ 

ಒಂದಿಷ್ಟು ಗುಣವಿಲ್ಲದವಳ--- ಪು. | 
ರಂದರವಿಠಲರಾಯನಿಗಲ್ಲದವಳ | 1೩॥ 


೧೦೮೪ 
ರಾಗ ಸಾರಂಗ ತಾಳ-- ರೂಪಕ 


೧ ನಂಬಬೇಡ ನಾರಿಯರನು | 

ಹಂಬಲಿಸಿ ಹಾರಯಿಸಬೇಡ ॥ 
ಅಂಬುಜಾಕ್ಸಿಯರೊಲುಮೆ ಬಯಲು- | 
ಡಂಬಕವೆಂದು ತಿಳಿಯಿರೊ | ಪ 


ಕೋಟವೆಲ್ಲ ಪುಸಿಯು--ಸತಿಯ- | 

ರಾಟವೆಲ್ಲ ಸಂಚು-ಸನ್ನೈ ॥ 

ಕೂಟಿವೆಲ್ಲ ಗನ್ನ-ಘಾತಕ | 

ನೋಟವೆಲ್ಲ ವಂಚನೆ ॥ 

ಪಾಟಬದ್ಧ ಹೆಂಗಳಲ್ಲಿ | 

ಕೋಟಲೆಗೊಂಡು ತಿರುಗಬೇಡ | 
ಮಾಟಗಾತಿಯರೊಲುವೆ ಬಯಲು: | 

ಬೂಟಕವೆಂದು ತಿಳಿಯಿರೊ Il A ll 


೧ ಅ (೧೧) ಇ (೧೦) ಪ್ರತಿಗಳಿಂದ ಆರಿಸಿದೆ, 


ಲೋಕನೀತಿ 


ಲೆಸ್ಲಿ 


ಸೋತೆನೆಂದು ವಿಬಗೆ ಡೈನ್ಯ- | 

ಮಾತನಾಡಿ ಮರುಳುಗೊಳಿಸಿ ॥ 

ಕಾತರವ ಹುಟ್ಟಿಸಿ ಅವನ | 

ಮಾತೆ-ನಿತರ ತೊಲಗಸಿ॥ 

ಪ್ರೀತಿಬಡಿಸಿ ಹಣವ ಸೆಳೆದು | 

ರೀತಿಗೆಡಿಸಿ ಕಡೆಯಲವನ ॥ 

ಕೋತಿಯಂತೆ ಮಾಡಿಬಿಡುವ | 

ಜಾತಿಕಾರ್ತಿ ಹೆಂಗಳೆಯರ ॥ ೨॥ 


ಧರೆಯ ಜನರ ಮೋಹಕೆಳಸಿ | 

ಭರದಿ ನೆಚ್ಚೆ ಕೆಡಲುಬೇಡ | 

ಎರಳೆಗಂಗಳ ಹೆಂಗಳೊಲುಮೆ | 

ಗುರುಳೆ ನೀರ ಮೇಲಿನ ॥ 

ಮರೆಯಬೇಡ ಗುರುಮಂತ್ರವ | 

ಸ್ಲಿರವಲ್ಲದ ಜನ್ಮದಲ್ಲಿ ॥ 

ಕರುಣನಿಧಿ ಪುರಂದರವಿಠಲನ | 

ಚರಣಸ್ಮರಣೆ ಮಾಡಿರೊ! ।೩॥ 


೧೦೯ 


ರಾಗ--ಕಾಂಬೋದಿ ತಾಳ ಅಟ್ಟ 


೧ ಪತಿಭಕುತಿಯಿಲ್ಲದಿಹ ಸತಿಯ ಸಂಗ | 
ವ್ರತಗೆಟ್ಟು ಸುಖಪಡೆಯಲಿಲ್ಲವೊ ರಂಗ | ಪ॥ 


ಗಂಡ ಬಂದರೆ ಎದ್ದು ನಿಲ್ಲದೆ ಆ ಕ್ಷಣದಿ | 
ಕಂಡಾಡಿ ವಿಕವಚನಂಗಳನಾಗ | 


೧ ಅ (೧7) ಇರು (೧-0) ಪ್ರತಿಗಳಿಂದ ಆರಿಸಿದೆ, 


೪ ಪ್ರಿರಂದರದಾಸರ ಸಾಹಿತ್ಯ ೫ 


ಅಂಡಲೆದು ಮಾರ್ಮಲೆದು ಕಾಡಿಬೇಡುವ--ಇಂಥ | 
ಭಂಡುದೊತ್ತಿನ ಕೂಟ ಏಳುನಾಗರ ಕಾಟ Hall 


ಒಂದು ತಂದರೆ ಮನೆಗೆ ಹತ್ತಾಗಿ ಭಾವಿಸದೆ | 

ತಂದರೆ ಹತ್ತು ಮನೆಯೊಳಗೊಂದ ಮಾಡಿ ॥ 

ಇಂದಿಗೆ ಇಲ್ಲವೆಂದು ಮುಖವ ತಿರುಹುತಲಿ ಮದ- | 

ದಿಂದ ಹೋಹಳು ನಾರಿ ಬಹು ದೊಡ್ಡ ಮಾರಿ ns 


ಮಕ್ಕಳಿಗೆ ಇಡಲಿಲ್ಲ ಮರಿಗಳಿಗೆ ತುಡಲಿಲ್ಲ | 

ಇಕ್ಟುವಡೆ ಬೆಳ್ಳಿ-ಬಂಗಾರವಿಲ್ಲ | 

ಚಿಕ್ಕವಳು ನಾ ನಿನ್ನ ಕೈವಿಡಿದು ಕೆಟ್ಟ ನೆಂಬ 

ಮೂರ್ತ ತೊತ್ತಿನ ಸಂಗ ಕುಲಕೆಲ್ಲ ಭಂಗ || ೩ | 
ಶಾಯನು ಹೊರಡಿಸು ತಂದೆಯನು ತೆರಳಿಸು | 
ದಾಯಾದಿಯನು ಮನೆಯಲಿರಿಸಬೇಡ 

ಬಾಯಿನ್ನು ಕ್‌ೆ ಕಟ್ಟಿ ಬೇರಿರುವ ನಾವೆಂಬ | 
ಮಾಯಕಾತಿಯ ಸಂಗ ಅಭಿಮಾನ ಭಂಗ ॥೪॥ 
ಇಷ್ಟನೆಲ್ಲವ ಬಿಟ್ಟು ಕೆಟ್ಟೆನ್ಸೈ ನಾನಿಂದು | 

ಕಷ್ಟ ಸೆರೆಯೆನುವೆನೆ ಈ ಸರಿಯಲಿ | 

ಸೃಷ್ಟಿಗಧಿಕನಾದ ದಿಟ್ಟ ಶ್ರೀಪುರಂದರ- | 


ವಿಟ್ಟಲ ಪಶ್ಚಿಮದ ರಂಗಧಾಮ il # Il 
೧೧೦ ' 
ರಾಗ-- ಪಂತುವರಾಳಿ ತಾಳ-- ಅಟ | 
೧ ಸತಿಗೆ ಸ್ವಾತಂತ್ರ್ಯವು ಕೊಡದಿರಿ- -ನೀವು- | 
ಮತಿಗೆಟ್ಟು ೨ ಭ್ರಮೆಯ ಬಡದಿರಿ | ಸ॥ 


೧ಕ,. ಫಿ. ವಿ. ತಾಳೆಗರಿ ( ೧೮೫೮-೯೭೫೦) ಪ್ರತಿಯಿಂದ ತೆಗೆದುಕೊಂಡಿದೆ. 
೨ ಬಾಯ ಬಿಡದಿರಿ (ರೂಢಿ). 


ಕ್ಮ 


ಲೋಕನೀತಿ 


ಪತಿಗೆ ೧ ಬಣ _ನೆಮಾತನಾಡ್ಯಾಳು--ತಾನು- 
ಮತಿಯಿಲ್ಲ ಜೆ ಮೆಚ್ಚ ನಾಡಳು | 
ಅತ್ರಿ ಹರುಷದಲಿ ಹ ಕೂಡಾಳು--ಕೂಡಿ. | 


ಕಿ 
ಖತಿ-ಕರಕರೆಯನು ಮಾಡ್ಯಾಳು 


ತಂದೆ-ತಾಯ್ಗಳನೆಲ್ಲ ತೊರಿಸ್ಯಾಳು--ನೀ- | 
ಒಂದೆಡೆ ಬಾಯೆಂದು ಬರಿಸ್ಕಾಳು || 
ನಿಂದಿಸಿ ಬೆಯ್ಯುತ ಬೆರಸ್ಯಾಳು--ನಿನ್ನ- | 
ನೊಂದು ಪಡಿ ಭತ್ತಕೆ ಬಾಯ ತೆರೆಸ್ಯಾಳು 


ತಂದದ್ದರೊಳಗರ್ಧ ಕದ್ದಾಳು--ಕದ್ದು- | 
ತಂದು ಸುಳ್ಳುಹೇಳಿ ಮೆದ್ದಾಳು | 
ಮುಂದಿದ್ದ ಕೂಸಿನ ಹೊದ್ದಳುಹತ್ತು- | 
ಎ ಎ 
ಮಂದಿಮುಂದೆ ಅಡ್ಡಬಿದ್ದಾಳು 


ಉಂಡ ಊಟಿವನೆಲ್ಲ ಕೆನೆಸ್ಯಾಳು.. ತನ. 
ಮಂಡೆ ಕೆದರಿಕೊಂಡು ಸೆಣಿಸ್ಯಾಳು | 
ಭಂಡುಮಾಡಿ ಬಾಯ ತೆರಿಸ್ಕಾಳು--ಸಿನ್ನ- 
ಕೊಂಡ ಕೋತಿಯಂತೆ ಕುಣಿಸ್ಯಾಳು! 


ಕರೆಕರೆ ಸಂಸಾರ ಸ್ಥಿರವಲ್ಲ---ಈ- | 
ದುರುಳ ಹೆಣ್ಣಿನ ಸಂಗ ಸುಖವಿಲ್ಲ ॥ 
ನೆರೆಹೊರೆಯವರು ನಗುವರೆಲ್ಲ 
ಪುರಂದರವಿಠಲನು ತಾ ಬಲ್ಲ 


ನಮ್ಮ. 


ಆ ಬಣ್ಣದ (ರೂಢಿ). 


೪೫ 


[New 


| ೨ || 


| s || 


| ೪ | 


| ೫॥ 


೪೬ ಪುರಂದರದಾಸರ ಸಾಹಿತ್ಯ ೫ 


(೫) ಸಂಗ-ಸಹವಾಸ 
೧೧೧ 


1 


ರಾಗ ಕಾಂಬೋದಿ ತಾಳ--ರುುಂಪೆ 


೧ ಅರಿಯದಧಮನ ಸಂಗ ಕರಗಿದ್ದ ಹಿತ್ತಾಳಿ | 
ಒರೆದು ನೋಡಲು ಬಣ್ಣ ಬರುವುದೇ ಹೇಳಿ ಪ 


ಮಂಜುನೀರನೆ ತಂದು ಚಂದನವ ಹದಮಾಡಿ | 

ಒಂದಾಗಿ ಕೂಡಿ ಪರಮಳವ ಬೇಗ 

ಹಂದಿಯನು ಕರೆದು ಸಲೆ ಪೂಸಲು--ಅದು ತನ್ನ! 
ಗಂಜಲವ ನೆನೆನೆನೆದು ಹೋಹಂತೆ ರಮಣಿ [New| 


ಚೇನಿಕೋಲನೆ ತಂದು ಕೊರೆದು ತುಂಡನೆ ಮಾಡಿ | 
ಶ್ವಾನನನು ಕರೆದು ಬಾಯೊಳಗಿರಿಸಲು ॥ 

ತಾನದನು ಸವಿಸವಿದು ನೋಡಲರಿಯದೆ ತನ್ನ | 

ದನದ ಮೂಳೆಯ ನೆನೆದು ಹೋಹಂತೆ ರಮಣಿ | ೨॥ 
ಅಂತರವನರಿಯದಲೆ ಮಾಯ ಹೊಗುವುದರಿಂದ | 

ಅಂತೆ ಇರುವುದೆ ಲೇಸು ಬಹು ಪ್ರೌಢರು ॥ 
ಚಿಂತಿತಾರ್ಥವನೀವ ಸಗುಣ ಪುರಂದರವಿಠಲ- | 


ರೆಂತೆಂತು ಭಜಿಸಿದರೆ ಅಂತಂತೊಲಿವನಲ್ಲದೆ la! 
ದಿರಿಪಿ 
ರಾಗ-- ಕಾಂಬೋ ದಿ ತಾಳ ಅಬಿ 
೨ ಸಂಗವೇತಕೆ ಅಲ್ಪರೊಡನೆ ಗುಣವಿಲ್ಲ | 
ಮಂಗಮನುಜನ ಕೂಡ ಮಾತಾಡಸಲ್ಲ ಪ 


೧ಕ.ವಪಿ. ವಿ. ತಾಳೆಗರಿ (೨೨೮೯-೭೦೦) ಪ್ರತಿಯಿಂದ ತೆಗೆದುಕೊಂಡಿದೆ. 
೨ಕ.ಫಿ.ವಿ. ತಾಳೆಗರಿ (೧೮೫೨-೭೫೨) ಪ್ರತಿಯಿಂದ ತೆಗೆದುಕೊಂಡಿದೆ. 


ಲೋಕನೀತಿ 


ರಾಗ ನೋಹನ 


ಸರರ ಕೆಣಕಿ ತನ್ನ ಹಿರಿಯತನ ಕೆಡಲೇಕೆ? | 
ಹರಕೆಯಿಲ್ಲದ ಮೇಲೆ ಹಾರಯಿಸಲೇಕೆ? ॥ 
ಮುರುಕುಮನೆಯಲಿ ತಾ ಕಷ್ಟವ ಪಡಲೇಕೆ ? | 
ಸರಿಬಾರದವರೊಡನೆ ಸರಸ ಮಾತುಗಳೇಕೆ? 


ತೊತ್ತಿನ ಕೂಡಾಡಿ ಅತಿದೀಕ್ಷೆ ಕೆಡಲೇಕೆ ? | 
ಹೊತ್ತಿಗಲ್ಲದವನ ಕೂಡ ಗೆಳೆತನದ ಮಾತೇಕೆ? ॥ 
ರತ್ತವನು ನಾಯ ಕೊರಳಿಗೆ ಸುತ್ತಿ ಬಿಡಲೇಕೆ? | 
ಕತ್ತೆಯ ಮೇಲೇರಿ ಕೆಡಲೇಕೆ ಮನುಜಾ? 
ನೆಲೆತಪ್ಪಿದ ಮೇಲೆ ನಂಟಿ-ಬಂಧುಗಳೇಕೆ ? | 
ಸಲುಗೆಯಿಲ್ಲದ ಮೇಲೆ ಛಲವು ತನಗೇಕೆ? ॥ 
ಬಲುದೈವ ಪುರಂದರವಿಟ್ಮಲನಿರಲಿಕ್ಕೆ 

ಹಲವು ದೈವದ ಗೊಡವೆ ನಮಗೇಕೆ ಮನುಜಾ? 


೧೧೩ 


೮೭ 


Il all 


| ೨ || 


| s | 


ತಾಳ-- ಅಟಿ 


೨ ಅಜ್ಞಾನಿಗಳ ಕೂಡ ೩ಅಖಿಳ ಸ್ನೇಹಗಳಿಂದ 


ಸುಜ್ಞಾನಿಗಳ ಕೂಡ ಜಗಳವೇ ಲೇಸು 


೪ ಡಂಭಕರ ಮನೆಯಪಮಾನದೂಟಕ್ಕಿಂತ | 


ತುಂಬಿದ ಸಟ್ಟಣದಿ ತಿರಿದುಂಬುವುದೆ ಲೇಸು ॥ 


೧ ಹೊತ್ತು ವೇಳ್ಯವ ಕೂಡ. 

೨೪ (೧) ಆ (|[) ಪ್ರತಿಗಳಿಂದ ಆರಿಸಿಕೊಂಡಿದೆ. 

4 ಅ (4) ಅಧಿಕ ಸ್ನೇಹಕ್ಕಿಂತ. 

ಆ (11) ಅತಿ ಸ್ನೇಹಕ್ಕಿಂತ. 

೪ ಇ ಉಂಬುಡುವುದಕಿಲ್ಲದ ಅರಸನೋಲಗಕಿಂತ, 

ಅ (೧) ನಂಬಿದನನ ಮನೆಯ ಕಳವುಮಾಳ್ಪು ದರಿಂದ. 


| ಪ 


ಲಲ ಪುರಂದರದಾಸರ ಸಾಹಿತ್ಯ ೫ 


ಹಂಬಲಿಸಿ ಹಾಳುಹರಟಿ ಹೊಡೆವುದಕಿಂತ | 
ನಂಬಿ ಹರಿದಾಸರೊಳಾಡುವುದೆ ಲೇಸು 1 ೧.॥ 


೧ ಒಡಲ ಹಂಗಿಸುವರ ಮನೆಯ ಓಗರಕಿಂತ | 
ಕುಡಿನೀರ ಕುಡಿದುಕೊಂಡಿಹುದೆ ಲೇಸು ॥ 
ಬಿಡದೆ ಕಡಿದಾಡುವರ ನೆರೆಯಲಿಹುದಕಿಂತ | 
ಅಡನಿಯೊಳಜ್ಞಾ ತವಾಸವೆ ಲೇಸು ॥ ೨॥ 


ಮಸೆದು ಮತ್ಸರಿಸುವನ ಬಳಿಯಲಿಹುದಕಿಂತ ! 

ಹಸನಾದ ಹಾಳುಗುಡಿಗಳೆ ಲೇಸು ॥ 

ಬಿಸಜಾಕ್ಷ ಪುರಂದರವಿಠಲನ ನೆನೆನೆನೆದು ! 

ವಸುಧೆಯೊಳು ಚಿರಕಾಲವಿರುವುದೆ ಲೇಸು | ೩॥ 


೧೧೪ 


ರಾಗ ನೋಹನ ತಾಳ ಅಟ್ಟ 


೨ ಜಾಲಿಯ ಮರವಂತೆದುರ್ಜನರೆಲ್ಲ- | 
ಜಾಲಿಯ ಮರವಂತೆ A 1 ನಂ, 


ಬಿಸಿಲಲಿ ಬಳಲಿ ಬಂದವರಿಗೆ ನೆರಳಲ್ಲ | 
ಹಸಿದು ಬಂದವರಿಗೆ ಹಣ್ಣಿಲ್ಲವೊ | 
ಕುಸುಮವಾಸನೆಯಿಲ್ಲ ಕುಳ್ಳಿರಲು ಸ್ಪಳವಿಲ್ಲ | 


ನಿಷಮರ ದುಸ್ಸಂಗ ಪಡೆದರೇನುಂಟು loll 
ಊರ ಹಂದಿಗೆ ಅಲಂಕಾರವ ಮಾಡಲು | 
ನಾರುವ ದುರ್ಗಂಧ ಬಿಡಬಲ್ಲುಜಿ ?॥ 


೧ ಅ (೧) ಒಡನೆ ಹಂಗಿಸುವನ ಮನೆಯಲುಂಬುದಕಿಂತ. 
ಇ ಬಿಡದೆ ಜ್ಞಾತಿಗಳೊಜನೆ ಕ್ಲೇಶಪಡುವುದಕಿಂತ. 

- ೧೨ 
೨ ಇ ಪ್ರತಿಯಿಂದ ಅರಿಸಿಕೊಡಿದೆ. 


ನ್ನ 


ಲೋಕನೀತಿ ಲ 


ಸಾರತತ್ತ್ವಜ್ವಾನ ಪಾಪಿಗೆ ಹೇಳಲು | 
ಇ ವೆಂ 
ಕ್ರೂರಬುದ್ಧಿಯ ಬಿಟ್ಟು ಸಜ್ಜನನಪ್ಪನೆ ॥೨॥ 


ತನ್ನಿಂದ ಉಪಕಾರ ತೊಟಕಾದರೂ ಇಲ್ಲ | 

ಬಿನ್ನಣ ಮಾತುಗಳು ಮೊದಲೇ ಇಲ್ಲ! 

ಪನ್ನಗಶಯನ ಪುರಂದರವಿಠಲನಲ್ಲದೆ | 

ಅನ್ಯದೈವಗಳ ಭಜಿಸುವ ನರರು Ils | 


೫ ಸಾಮಾನ್ಯನೀತಿ 
೧ ಉಪದೇಶ 


೧೧೫ 
ರಾಗ ಮುಖಾರಿ ತಾಳ ರುಂಫೆ 


ಗಿ ಮೂರ್ಯರಾದರು ಇವರು ಲೋಕದೊಳಗೆ | 
ನಏಿಕದೈೈವವ ಬಿಟ್ಟು ಕಾಕುದೈವವ ಭಜಿಸಿ | ಪ 


ಒಂಬಿಯಲಿ ಹೆಂಡತಿಯ ಬಿಡುವಾತನೇ ಮೂರ | 
ಗಂಟಿನೊಬ್ಬನ ಕೈಯಲಿಡುವವನೆ ಮೂರ್ಬ | 

ನಂಟರಿಗೆ ಸಾಲವನು ಕೊಡುವಾತ ಮೂರ್ಹ-.-ಜಗ- | 
ಕಂಟಬಕನಾದವನು ಕಡುಮೂರ್ತಿನಯ್ಯ | A || 
ಮುಖ್ರಿನಲಿ ಹೆಂಡತಿಯ ಮಾಡಿಕೊಂಬವ ಮೂರ್ಬ | 

ಸರ್ಸನಲಿ ಗಾರುಡವ ನಡಸುವನೆ ಮೂರ್ಬ | 


೧. ವಿ. ನಿ. ತಾಳೆಗರಿ (೧೪೫೪-೧೭೫೦) ಪ್ರತಿಯಿಂದ ತೆಗೆದುಕೊಂಡಿದೆ. 


೯೪೦ 


ಪುರಂದರದಾಸರ ಸಾಹಿತ್ಯ ೫ 


ಇಸ್ಸತ್ತು ಒಂದು ಕುಲ ಉದ್ದರಿಸದವ ಮೂರ್ಬ | 


ಛಿ 
ರಂಗಯ್ಯನನು ನೆನೆಯದವ ಮೂರ್ಬ ॥ ೨ | 


(ನ 


ಸತ್ತ ಕರುವಿನ ತಾಯ ಹಾಲ ಕರೆವವ ಮೂರ್ಹ | 
ಒತ್ತೆಯಿಲ್ಲದೆ ಸಾಲ ಕೊಡುವವನೆ ಮೂರ್ಬ | 


ಹತ್ತೆಂಟು ಬಗೆಯಲ್ಲಿ ಹಂಬಲಿಸುವವ ಮೂರ್ಬ | 


ಹೆತ್ತ ತಾಯ್‌ ಬೈವವನು ಕಡುಮೂರ್ಬನಯ್ಯ ls I 


ಸಡೆದ ಮಗಳನು ಮಾರಿ ಒಡಲಹೊರೆವವ ಮೂರ | 

ಮಡದಿ ಹುಟ್ಟಿದ ಮನೆಯೊಳಿರುವವನೆ ಮೂರ್ಬ ॥ 

ಬಡತನವು ಬಂದರೆ ಬಯಸಿಕೊಂಬವ ಮೂರ್ಬ | 

ದೃಢಬುದ್ಧಿ ಯಿಲ್ಲದವ ಕಡುಮೂರ್ಬನಯ್ಯ | ೪॥ 


೨೨ 
ಸ 
pd 


ರಾಮನಾಮವ ಸ್ಮರಿಸದಿದ್ದಾತನೇ ಮೂರ | 

ಹೇಮವನು ಗಳಿಸಿ ಉಣದಿದ್ದವನೆ ಮೂರ್ಹ ॥ 

ನೇಮದಲಿ ಹಿರಿಯರನು ನೋಡದವ ಮೂರ್ಪ--ದುರ್‌- | 
ನಾಮವನು ಕೊಂಬಾತ ಕಡುಮೂರ್ಬನಯ್ಯ Il ೫ ॥ 


ಕಾಶಿಯಲಿ ದೇಹವನು ತೊಳೆಯದಿದ್ದವ ಮೂರ | 
ಭೂಸುರರಿಗನ್ನವನು ಕೊಡದವನೆ ಮೂರ ॥ 

ಶೇಷಸಪತಿ ಕೃಷ್ಣನ ನೆನೆಯದವ ಮೂರ--ಹರಿ- | 
ದಾಸನಾಗಿರದವನು ಕಡುಮೂರ್ಬನಯ್ಯ ll & 


ಉಂಡ ಮನೆಗೆರಡನ್ನು ಬಗೆವಾತನೇ ಮೂರ್ಯ | 

ಕೊಂಡೆಯವ ಪೇಳಿ ತಿರುಗುವವ ಮೂರ್ಬ | 

ಪುಂಡರೀಕಾಕ್ಷ ತ್ರೀಪುರಂದರವಿಠಲನ | 

ಕೊಂಡು ಭಜಿಸದ ಮನುಜ ಕಡುಮೂರ್ಬನಯ್ಯ ll ೭ | 


fn ಲ್ಕ aaa aed ಇ 


ಲೋಕನೀತಿ 


೧೧೬ 


ರಾಗ ಪೂರ್ವಿ 


ಗಳಿವೆ 


೧ ಏಕೆ.ಮೂರ್ಯನಾದೆ-_ಮನುಜಾ- | 
ಏಕೆ ಮೂರ್ಯನಾಡೆ ? 


ಏಕೆ ಮೂರ್ಯನಾದೆ ನೀನು | 
ಕಾಕುಬುದ್ಧಿ ಗಳನು ಬಿಟ್ಟು | 
ಲೋಕನಾಥನ ನೆನೆಯೊ ಆ 


ಮಕ್ಕ ಳು ಹೆಂಡಿರು ತನ್ನಃ ವಕೆಂದು | 
ಕೊಕ ವನು RAE 
ಸೊಕ್ತಿಂದ ತಿರುಗುವರೇನೊ--ಹೇ ಮನುಜಾ 


ಕಕ್ಸಸದ ಯಮದೂತರು ಬಂದು | 
ಲೆಕ್ಷವಾಯಿತು ನಡೆಯೆಂದರೆ | 

ಸಿ ವರೆಲ್ಲ ಬಿಡಿಸುವರೇನೊ. ಹೇ ಮನುಜಾ 
ಅರಿಸಡ್ವರ್ಗದ ಆಟವ ಬಿಟ್ಟು 
ಪುರಂದರವಿಠಲನ ಹೊಂದಲುಬೇಕು 


ಹೆರಿಯನು ಸೇರುವ ಮಾರ್ಗವ ನೊ 


ಡ್‌ 


೯೧ 


ತಾಳ--ಆದಿ 


| a1 


॥ ೨s || 


ಹೇ ಮನುಜಾ ೨೩ 


೧೪ (ದಾಂ೧)ಳ (1) ಜ್ಞ ಶ್ರೀ ಪ್ರತಿಗಳಿಂದ ಅರಿಸಿದೆ. 
ಏ ಪ್ರತಿಯನ್ನು ಬಿಟ್ಟು ಉಳಿದ ಪ್ರತಿಗಳಲ್ಲಿ ಕೆಳಗಿನ ಎರಡು ಹೆಚ್ಚಿನ ನುಡಿ- 


ದಾನ-ಧರ್ಮವನ್ನು ಮಾಡು 

ಜ್ಞಾನದಿಂದ ತಿಳಿದು ನೋಡು | 

ಹಿೀನಬುದ್ದಿ ಮಾಡುನರೇನೊ-- ಹೇ ಮನುಜಾ ॥ 
ಸಾಧು-ಸಜ್ಜ ನ ಸಂಗವ ಮಾಡು |! 

ಭೇದಾಭೇದವ ತಿಳಿದು ನೋಡು | 


ನಾದಬುದಿ ಮಾಡುವರೇನೊ-- ಹೇ ಮನುಜಾ 
ತ 


೨ ಪುರಂದರದಾಸರ ಸಾಹಿತ್ಯ ೫ 


೧೧೩೭ 
ರಾಗ ಮಧ್ಯಮಾವತಿ ತಾಳ ಆದಿ 
೧ ಎಲ್ಲವನು ಬಲ್ಲೆ ನೆನ್ನುನಿರಲ್ಲ | 
ಸಲ್ಲದ ಗುಣ ಬಿಡಲಿಲ್ಲ | ಪ 
ಸೊಲ್ಲಿಗೆ ಶರಣರ ಕಥೆಗಳ ಪೇಳುತ | 
ಅಲ್ಲದ ನುಡಿಗಳ ನುಡಿಯುವಿರಲ್ಲ ಗಅಪಗ॥ 


ಕೇಮೆಯನುಟ್ಟು ತಿರುಗುವಿರಲ್ಲ | 

ಕಾಮವ ಬಿಡಲಿಲ್ಲ | 

ನೇಮ-ನಿಷ್ಕೆಗಳ ಮಾಡುವಿರಲ್ಲ | 

ತಾಮಸ ಬಿಡಲಿಲ್ಲ | 

ತಾಮವೊಂದರಿಯದೆ ಪರರಲಿ ತಿಳಿಯದೆ | 

ಕೀವದ ಕುಳಿಯಲಿ ಬೀಳುವಿರಲ್ಲ | All 


ಗುರುಗಳ ಸೇವೆಯ ಮಾಡಿದಿರಲ್ಲ | 

ಗುರುತಾಗಲೆ ಇಲ್ಲ | 

ಪರಿಪರಿ ದೇಶವ ತಿರುಗಿದಿರಲ್ಲ | 

ಪೊರೆಯುವರಿನ್ಸಿಲ್ಲ ! 

ಅರಿವೊಂದರಿಯದೆ ಆಗಮ ತಿಳಿಯದೆ |: | 
ನರಕಕೂಪದಲಿ ಬೀಳುವಿರಲ್ಲ | ೨s | 


ಬ್ರಹ್ಮಜ್ಞಾ ನಿಗಳನಿಸುವಿರಲ್ಲ | 
ಹಮ್ಮನು ಬಿಡಲಿಲ್ಲ ॥ 

ಸುಮ್ಮನೆ ಯಾಗವ ಮಾಡುನಿರಲ್ಲ | 
ಹೆಮ್ಮೆಯ ಬಿಡಲಿಲ್ಲ ॥ 

ಗಮ್ಮನೆ ಪುರಂದರವಿಠಲನ ಪಾದಕೆ | 
ಒಮ್ಮೆಯಾದರು ನೀವೆರಗಲೆ ಇಲ್ಲ 1೩॥ 


| ೧ ತ ಪ್ರತಿಯಿಂದ ತೆಗೆದುಕೊಂಡಿದೆ, 


ಲೋಕನಿಟತಿ ತ! 


೧೧೪ 
ಉಗಾಭೋಗ 


೧ ಕೀರ್ತಿ ಕಿಂಕರಗೆ ಅಪಕೀರ್ತಿ ಮಂಕುಗಳಿಗೆ | 

ನಷ್ಟ ಕಷ್ಟ ರಿಗೆ ಲಾಭ ಮಹಾತ್ಮರಿಗೆ | 

ದಾರಿದ್ರ್ಯ (ಹಿಗಳಿಗೆ ವಚನಭುಸ್ಟರಿಗೆ ಅಂಿಂಕಮನ 
ಹ ತೇಹನ ನಿದೆ ಪುರಂದರವಿಠಲ i 


೧೧೯ 


೨ ಕುಡಿಯ ಕೊಟ್ಟಿ ಅಮೃತದಂತಹ ನೊರೆಹಾಲನೊಲ್ಲದೆ ಪ 
ಬಟ್ಟಲೊಳಗೆ ತಿಶಿತಿಂಬರು ಕೆಲರು | 

ಪಟ್ಟಿವಾಳಿಯ ಮುಂದೆ ಅರಿವೆಯ ಬಯಸುವರು | 

ಶ್ಯ ಭ್ರಷ್ಟರಿಗೇನೆಂಬೆ ಪುರಂದರವಿಠಲ ॥ 


೧೨೨೦ 


ನರ ಗೇಡಿ-..ಬಲ್ಲದರೊಳು ದನ ಕೆಟ್ಟ || 


೧ ಧ ಪ್ರತಿಯಂದ ತೆಗೆದುಕೊಂಡಿದೆ. 
೨ಿಧ ಪ್ರತಿಯಿಂದ ತೆಗೆದುಕೊಂಡಿದೆ. 
ತಿ ಆ (1) ಮು ಪ್ರತಿಗಳಿಂದ ತೆಗೆದುಕೊಂಡಿದೆ, 


ಪುರಂದರದಾಸರ ಸಾಹಿತ್ಯ ೫ 
೧೨೧ 
೧ ಅನುಕೂಲವಿಲ್ಲದ ಸತಿಯ ವರ್ಜಿಸಬೇಕು | 
ವಿನಯದಿ ಗುರು-ಹಿರಿಯರ ಪೂಜಿಸಬೇಕು | 
ಮನಕೆ ಬಾರದ ತಾವು ಬಿಟ್ಟು ತೊಲಗಬೇಕು | 


ವನಜನಾಭನ ದಾಸರ ಸಂಗವಿರಬೇಕು | | 
ನೆನೆಯುತಲಿರಬೇಕು ಪುರಂದರವಿಕಲನ lol 


13 


ರಾಗ ಪೂರ್ಪಿ ತಾಳ ಅಟಿ 


೨ ಕೊಬ್ಬಿನಲಿರಬೇಡವೊ--ಏ ನಮ್ಮ ಮನುಜಾ | 
ಕೊಬ್ಬಿನಲಿರಬೇಡವೊ | ಪ 


ಸಿರಿಬಂದ ಕಾಲಕೆ ಸಿರಿಮದವೆಂಬರು | 
ಬಿರಿದು ಬಿರುದು ಮೇಲಕೆ ಮಾಳ್ಸರು | 
ಸಿರಿಹೋದ ಮರುದಿನ ಬಡತನ ಬಂದರೆ | 


ಹುರುಕು-ಕಜ್ಜಿಯ ತುರಿಸಿ ತಿರುಗುವರಯ್ಯ ll a 1 
ಒಡವೆ ವಸ್ತುವನಿಟ್ಟು ಬಡಿವಾರ ಮಾಳ್ಬರು | 
ನಡೆಯಲಾರೆನೆಂದು ಬಳುಕುವರು ॥ 

ಸಿಡಿಲು ಎರಗಿದಂತೆ ಬಡತನ ಬಂದರೆ | 

ಕೊಡವ ಹೊತ್ತು ನೀರ ತರುವರಯ್ಯ' ls I 


ವ್ನಾಪಾರ ಬಂದಾಗ ವ್ಯಾಪಾರ ಮಾಳ್ಬರು 
ಶಾಹಿಸಿಕೊಂಬರು ಬಡವರ ಕೈಲಿ | 


೧ ರು (೮) ಪ್ರತಿಯಿಂದ ಆರಿಸಿಕೊಂಡಿದೆ. 
೨ಕ. ವಿ. ವಿ. ತಾಳೆಗರಿ (೧೮೫೮-೭೫೨) ಪ್ರತಿಯಿಂದ ತೆಗೆದುಕೊಂಡಿದೆ, 


ಲೋಕನೀತಿ. 


ಶ್ರೀಪತಿ ಪುರಂದರವಿಠಲನು ಮುನಿದರೆ | 
ಭೂಪಾರದೊಳಗೆಲ್ಲ ತಿರಿದುಂಬರಯ್ಯ! 


೧೨೩ 


ರಾಗ ಕಾಂಬೋದಿ 


| ೩ | 


ತಾಳ ಅಟ 


೧ ಸಿಂದೆಯಾಡಲುಬೇಡ ಸನೀಚಾತ್ಮ--ನಿನ- | 


ಗೆಂಡೆಂದು ದೊರಕನು ಪರಮಾತ್ಮ 


ನರಜನ್ಮಕೆ ಬಂದು ಸೀ ನಿಂತಿ--ಪರಿ- | 
ಪರಿ ಮಾಡಿದೆಯೊ ಪರದ ಚಿಂತಿ ॥ 
ಗರುವದಿಂದ ಹಲ್ಲುತಿಂತಿ.--ಇದು | 
ಸ್ಥಿರವಲ್ಲ ಮೂರುದಿನದ ಸಂತಿ 


'ಪರಸತಿಯರ ಕಂಡು ಹೋಗಿ ಅಲ್ಲಿ- | 
ಪರಮಾತ್ಮನ ಧ್ಯಾನವನ್ನು ನೀ ನೀಗಿ ॥ 
ಪರಲೋಕ ಹೇಗೆ ಕಾಣುವೆ ಕಾಗಿ--ನೀನು- | 
ಸರಿಸರಿಯಿಂದಲಿ ನೋಡೆಲೊ ಗೂಗಿ 


ಬಾಳೆಗೆ ಒಂದೇ ಫಲವು ನೋಡು-ಅಲ್ಲಿ- | 
ಕಾಳುಸುಳ್ಳರಿಗೆ ಬಲು ತೋಡು ॥ 
ಬಾಳ್ವೆವಂತರ ಹುಡುಕಾಡು-. ಶ್ರೀ. | 
ಲೋಲ ಪ್ರರಂದರವಿಠಲನೊಳಾಡು 


೧ಏ(ದಾ ೨) ರು (೧೦) ಪ್ರತಿಗಳಿಂದ ಅರಿಸಿಕೊಂಡಿಡೆ, 


| a1 


| ೨ | 


| s || 


Fk 


ಪುರಂದರದಾಸರ ಸಾಹಿತ್ಯ ೫ 
೧೨೪ 


ರಾಗ ಕಾಸಿ ತಾಳ ಅಟಿ 


೧ ನೆಚ್ಚ ದಿರೋ ಪ್ರಾಣಿ ಸ ಸಂಸಾ ರ ಸ್ಥಿರವೆಂದು | 
ಹುಚು. ಬುದ್ಧಿ ಯಲಿ ನೀ ಕೆಡಬೇಡ | ಪಗ 


ಎಚ್ಚರಿತುಕೊಂಡು ಧರ್ಮದಿ ನಡೆ ಕಣ್ಣನು | 
ಮುಚ್ಚಿ ದ ಮೇಲುಂಟಿೆ..-ನರಜನ್ಮ ಸ್ಪಿರವಲ್ಲ ಆಪ 


ಅಷ ಸ ಕಂಬವನಿಕ್ತಿ ಚೌಕದುಪ್ಪ ರಿಗೆಯ | 

ಕಟ್ಟ ದಮನೆ ಇದ್ದ ದು | 

ಹೊಟ್ಟಿ ತುಂಬ ಜುಂ ಧನವ ಗಳಿಸಿಬ- | 

ಸಜ ಸಂಗಡ ಬಾಹೋದಲ್ಲ Il al 


ಪ್ರೀತಿಯಿಂದ ಮದುವೆಯಾದ ಮೋಹದ | 
ಸತಿ ಸ ಮರಣದ ಕಾಲಕ್ಕೆ || 
ಗತಿಯಾವುಜಿನುತಲೆ ಮರುಗಿಸ ನೃಳಲ್ಲದೆ 
ಜತೆಯಾಗಿ ನಿನ್ನ ಸಂಗಡ ಗ ll ೨ || 


ಒಂದೊಂದು ಸರಿಯ ಬುದ್ದಿಯ ಪೇಳಿ ಸಲಹಿದ | 

ತಂದ ನಿನ್ನು ವಸಾನ ಕಾಲಕೆ ॥ 

ಮು ಸಂಸಾರ ನಡೆಸಲುಪಾಯವೇ- | 

ನೆಂದು ಚಿಂತಿಸುವ ಸಂಗಡ ಬಾಹೆನಲ್ಲ la ll 


ನಂಟರಿಷ್ಟರು ಬಂಧು-ಬಳಗವು ಹರಿ ಕೊಟ್ಟು. 

ದುಂಬಾದರೆ ಬಂದು ಉಣ್ಣು ವರು ॥ 

ಕಂಟಕ ಬಂದರೆ ಹೊತ್ತು ಹ ನ್ಮ ದೊಳಿಟ್ಟು | 

ಕಂಟಯ ತಂದೊಟ್ಟಿ ಸ ಎ ಕಾಣೊ! ಸ | | ೪ Il 


೧ ಕ. ವಿ. ವಿ. ತಾಳೆಗರಿ (೧೮೫೮-೭೫೨) ಪ್ರತಿಯಿಂದ ತೆಗೆದುಕೊಂಡಿದೆ. 


ಲೋಕನೀತಿ ೪೬ 


ಇಂತಿದು ಒಂದು ಪ್ರಯೋಜನ ನಿನಗಿಲ್ಲ | 

ಅಂತ್ಯಕಾಲಕೆ ಸಂಗಡ ಬಾಹುದು || 

ಕಂತುಜನಕ ನಮ್ಮ ಪುರಂದರವಿಠಲನ | 

ಸಂತತ ಧ್ಯಾನದೊಳಿರು ಕಾಣೊ ಮನುಜ | ೫॥ 


೧೨೫ 
ರಾಗ--ಸೌೌರಾಷ್ಟ್ರ ತಾಳ ಅಟಿ 


೧ ಬಲ್ಲಿದ ನೀನೆಂದು ಬಡವರ ಬಾಯನು ಬಡಿಯದಿರೆಚ್ಚರಿಕೆ | 
ಎಳ್ಳಷ್ಟು ತಪ್ಪಿದರೆ ಯಮನವರೆಳೆದೊಯ್ತರು ಎಚ್ಚರಿಕೆಚ್ಚರಿಕೆ || 


ಮಾಡು ದಾನ-ಧರ್ಮ ಪರ ಉಪಕಾರವ ಮರೆಯದಿರೆಚ ರಿಕೆ | 
ಕೇಡನೆಣಿಸಬೇಡ ನಂಬಿದ ಠಾವಿಗೆ ಕೆಡುವೆ ಮತ್ತೆಚ್ಚರಿಕೆ | 

ಮೂಡರ ಒಡನಾಡಿ ಮುಂದರಿಯದೆ ನೀನು ಮುನಿಯದಿರೆಚ್ಚರಿಕೆ | 

ನೋಡಿ ನಡೆವ ಸುಗುಣರ ನೋಡಿ ನಡೆಯೊ ನೀ ನಟನೆ ಬೇಡೆಚ್ಚರಿಕೆ ell 


ಹೊನ್ನು-ಹೆಣ್ಣು-ಮಣ್ಣು ತನ್ನನೆ ಅಣಕಿಸಿ ಹೋಹುವು ಎಚ್ಚರಿಕೆ 

ಮುನ್ನ ಮಾಡಿದ ಫಲದಿಂದಲಿ ಬಂಜೆಯೊ ಮುಂದೆ ಇನ್ಸೆಚ್ಚರಿಕೆ | 

ಚೆನ್ನಾಗಿ ತಾ ಬಾಳಿ ಬದುಕುವೆನೆಂತೆಂಬ ಚೇಷ್ಟೆ ಬೇಡೆಚ್ಚರಿಕೆ | 

ಬೆನ್ನನು ಬಡಿಯದೆ ಬಿಡುವಕೆ ಯಮನವರು ಮರೆಯದಿರೆಚ್ಚರಿಕೆ ॥೨॥ 


ಬಾಳಿ ಬದುಕಿ ಸಿರಿಬಾಹಗೆ ಟಿವಳಿಯ ಬಣಗು ಬೇಡೆಚ್ಚರಿಕೆ 
ಹಾಳು ಬದುಕಿಗಾಗಿ ಹಲವರ ಕೂಡಣ ಹಗಣ ಬೇಡೆಚ್ಚರಿಕೆ | 


೧ ಆ (ಬಿಡಿ ೫) ಪ್ರತಿಯಿಂದ ಆರಿಸಿಕೊಂಡಿದೆ. 
ವಿ.ಸೂ: ಎಚ್ಚತ್ತು ಇರು ಕಂಡೆಯ ಪಾತಕಜೀವವೆ ಎಚ್ಚರಿಕೆಚ್ಚರಿಕೆ-.- ನ-| 
ಮ್ಮಚ್ಕುತನ ಸೇವೆಗನುಕೂಲವಾಗು ನೀ ಎಚ್ಚರಿಕೆಚ್ಚರಿಕೆ ಪಗ 
ಈ ಪಲ್ಲವಿ ಹಾಗು ಎರಡು ಸಾಲುಗಳ ಐದು ನುಡಿಗಳುಳ್ಳ ಹಾಡು (೧) $(vi) 
ಪುತ್ತು (೨) ರು ೫-೦ ಪ್ರತಿಗಳಲ್ಲಿದೆ. 


1೮ ಪುರಂದರದಾಸರ ಸಾಹಿತ್ಯ 8 


ಕಾಲನವರು ಬಂದು ಆವಾಗ ಕರೆವರೊ ಕಾಣದು ಎಚ್ಚರಿಕೆ | 


ಶ್ರೀಲೋಲ ಪುರಂದರನಿಟ್ಟ ಲರಾಯನ ಮರೆಯದಿರೆಚ್ಚರಿಕೆ ll ೩॥ 
೧೨೬ 
ರಾಗ ಸೌರಾಷ್ಟ್ರ ತಾಳ ಅಟಿ 
೧ ವರಕವಿಗಳಿದ್ದಲ್ಲಿ ನರಕವಿಗಳ ಕೊಂಡಾಡಬಾರದು--ಇಂಥ- | 
ಧರಣಿಯ ಕಲ್ಲಿಗೆ ಸ್ವಿರವೆಂದು ಪೂಜೆಯ ಮಾಡಬಾರದು ॥ಸ॥ 
ಅಡಿಹೋದ ಮಡಕೆಗೆ ಜೋಡಿಸಿ ಒಲೆಗುಂಡ ಹೊಡಬಾರದು | 
ಬಡತನ ಬಂದರೆ ನಂಟಿರ ಬಾಗಿಲ ಸೇರಬಾರದು ।॥೧॥ 
ಮಡದಿಯ ನುಡಿ ಕೇಳಿ ಬಡವರ ಜಗಳಕೆ ಹೋಗಬಾರದು-- ಬಹಳ | 
ಬಡತನ ಬಂದವಳ ಕೈಯಿಂದ ಅಡಿಗೆಯ ಉಣ್ಣಬಾರದು ll ೨॥ 
ಪಾಪಿಗಳಿದ್ದಲ್ಲಿ ರೂಪದ ಒಡವೆಯ ತೋರಬಾರದು--ಕಡು- | 
ಕೋಪಿಗಳಿದ್ದಲ್ಲಿ ಅನುಕೂಲಗೋಸ್ಠಿ ಮಾತಾಡಬಾರದು Wa 
ಪರರ ನಿಂದಿಸಿ ಪರಬ್ರಹ್ಮ ರೂಪೇಂದ್ರನ ಜರೆಯಬಾರದು | 
ವರದ ಶ್ರೀಪುರಂದರವಿಠಲನ ಸ್ಮರಣೆಯ ಮರೆಯಬಾರದು ॥೪॥ 
೧೨೭ 
ರಾಗ--ಕೇದಾರಗ”ೌಳ ತಾಳ- ತ್ರಿವುಡೆ 


೨ ತಾಳಿಯ ಹರಿದು 'ಬೀಸಾಟಿ_-ನೀ- | 
ಹೇಳಿದವರ ಮಾತ ಕೇಳೇ ಗೈಯಾಳಿ | ಪ 


೧೫. ಪಿ.ವಿ ತಾಳೆಗರಿ (೧೮೫೮-೧೭೫೦) ಪ್ರತಿಯಿಂದ ತೆಗೆದುಕೊಂಡಿದೆ. 
೨ನಿ(ದಾ೨) ರು (4) ಪ್ರತಿಗಳಿಂದ ಆರಿಸಿ ಹೊಂದಿಸಿ ಬರೆದಿದೆ. 


ಲೋಕನೀತಿ: 


re 


ಎಲ್ಲಮ್ಮ ಎಕಲಾತಿ ಉರಿಮಾರಿ ಉಡಚಮ್ಮ | 

ಖುಲ್ಲ ಮಹಿಷಾಸುರ ದೈವವೆಂದೆ || 

ಎಲ್ಲ ದೈವಗಳು ನಾಯಾಗಿ ಹರಿವಾಗ | 

ಕಳ್ಳದೇವರ ನೆಚ್ಚಿ ಕೆಡಬೇಡ ಮೂಳಿ ll aH 


ಕೊರಳೊಳು ಕವಡಿಯು ಶಿರದಲ್ಲಿ ಹಡಲಿಗೆ | 

ಕರದಲಿ ದೀವಟಿಗೆ ಉರಿಸುತಲಿ || 

ಉರಿವ ಪಂಜನೆ ಪಿಡಿದು ಉಥೊ ಉಧೊ ಎನುತಲಿ | 
ತಿರುಗಿದೆ ಕೇರಿಕೇರಿಗುಂಟಿ ಮೂಳಿ | ೨॥ 


ಸಿಡಿಯ ಮುಳ್ಳನೆ ತಂದು ನಡುಬೆನ್ನಲೂರಿಕೊಂಡು 

ಒಡೆಯ. ಮಲ್ಲಣನೆಂದು ಜೋಲಾಡುತ || 

ಕಡುಹಿಲಿ ಯಮದೂತರು ಬಂದು ಎಳೆವಾಗ | 

ಒಡೆಯ ಮಲ್ಲಣ್ಣೆತ್ತ ಹೋದನೆ ಮೂಳಿ Ix ll 


ಗುಂಡಿಗೆ. ಎಣ್ಣೆಯ ಎಡಗೈ ಯಲಿಟ್ಟುಕೊಂಡು | 

ಗುಂಡಿಗೆ ತುಪ್ಪವ ಮುಂದಿಟ್ಟುಕೊಂಡು || 

ಮಿಂಡೆ ಮೈ ಲಾರಿಯ ಖಂಡೆರಾಯನೆಂದು | 

ಕೆಂಡದ ಮೇಲೆ ರೊಟ್ಟಿಯ ಸುಟ್ಟಿ ಮೂಳಿ || ೪॥ 


ಶ್ರಾವಣಮಾಸ ದ ಚವತಿಯ ಉಪವಾಸ | 

ಹಾವನು ಮನೆಯಲಿ ತಂದಿಚು, ಕೊಂಡು ॥| 

ಕಣ್ಣು ಇಣದೆಂದು ನಾಗನ ಕಾಟವೆಂದು | 

ಮಣ್ಣು ಹುತ್ತಿಗೆ ಹಾಲನೆಕೆದೆಯೆ ಮೂಳಿ || » || 


ನನ್ನು ನಾಗರ ಮಾಡಿ ಬಣ್ಣಿಸಿ ಸ ಕಿವಿಗಿಟ್ಟು | 
ನನ್ನಯ್ಯ ನಾ ಗಪ್ಪ ಸಲಹೆನ್ನು ತ 
ಚೆನ್ನನಾಗರ ಬಾ ಓಡಾಡಿ ಕಡಿವಾಗ 
ಹೆಣನ ನಾಗರ ಎತ್ತ ಹೋದನೆ ಮೂಳಿ Il & || 


“ 


ಪುರಂದರದಾಸರ ಸಾಹಿತ್ಯ ೫ 


ಬನದಹು ವೆ ದಿನ ಬಾಗಿಲ ತೋರಣ- | 

ಹರು ಕಟ್ಟಿ ಬರಿದೆ ಪಲ್ಲೆಯವ ಬೀರಿ ॥ 

ದಿನಸಸುತನ ದೂತರು ಬಂದು ಎಳೆವಾಗ | 

ಬನದ ಶಂಕರಿ ಎತ್ತ ಹೋದಳೆ ಮೂಳಿ 1 ೭॥ 


ಭಾರತಹುಣ್ಣಿವೆ ಓರಣದಲಿ ಮಿಂದು | 

ಹೂರಣದಾರತಿ ಮನೆಯೊಳಗೆ | 

ಪೋರಬುದ್ಧಿ ಯಿಂದ ಸೀರೆಯ ಕಳೆದಿಟ್ಟು 

ಹಾರಿ ಹಾರಿ ಕುಣಿದು ನಿಂತೆ ಎಲೆ ಪಾ Ile | 


ನಡುಮನೆ ಗೋಡೆಯ ಒಡೆದು ಮಾಡವ ಮಾಡಿ | 

ಸಡಗರದಿ ಬುಕ್ಶಿಟ್ಟು ಲಾಡಿ ತಂದು ॥ 

ಒಡೆಯ ಹಿರಿಯಣ್ಣ ಗೆ ತೆಂಗಿನಕಾಯಿ ಒಡೆದು | 

ಎಡೆಗೊಂಡು ಪೂಜಿಸಿದೆ ಮೂಳಿ ಗೈಯಾಳಿ | € ll 


ಹಡೆದ ಮಗನ ಮದುವೆ ನಾಳೆ ಮಡಿವಾಳನ | 

ಮಡದಿಯ... ರೋಮವ ತಂದು | 

ಸಡಗರದಿಂದಲಿ ನಡುಗಂಬಕರ್ಹಿಸಿ | 

ಬಿಡದೆ ಪೂಜಿಸುವಿಯೆ ಗೈೈಯಾಳಿ ಮೂಳಿ ll ao il 


ಹಿಂದಾದ ಭಕುತಿಯು ಹೇಗಾದರಾಗಲಿ | 

ಮುಂದಣ ಮುಕ್ತಿಯ ಬೇಡಿಕೊಂಡು | 

ತಂದೆ ಶ್ರೀಪುರಂದರವಿಟ್ಟ ಲರಾಯನ | 

ಕುಂದದೆ ಅನುದಿನ ಕೆ ಕಾಣೆ ಮೂಳಿ I ೧೧॥ 


ಲೋಕನೀತಿ ೧೦೧ 


೧೨೪ 


ರಾಗ-- ತೋಡಿ ತಾಳ--ಆದಿ 


೧ ಕಡುಕೃಪೆಯಿಂದ ಹರಿ ಒಲಿದರೆ ಸತ್ಯದ | 
ನಡೆವಳಿ ವಚನವೆ ಸಾಕ್ಷಿ 
ದೃಢಭಕ್ತರಿಗುಣಬಡಿಸಿದಂಥವರಿಗೆ | 
ಷಡುರಸಾನ್ನವೇ ಸಾಕ್ಷಿ (el 


ಅನ್ನದಾನ ಮಾಡಿದ ಮನುಜಗೆ---ದಿ- | 

ವ್ಯಾನ್ನವುಂಬುವುದೆ ಸಾಕ್ಷಿ | 

ಅನ್ನದಾನ ಮಾಡದ ಮನುಜಗೆ--ಪರ- | | | 
ರನ್ನಕೆ ಬಾಯ್ಬಿಡುವುದೆ ಸಾಕ್ಷಿ ಹ | ೧॥ 


ಕನ್ಯಾದಾನ ಮಾಡದ ಮನುಜಗೆ--ಜೆಲ್ವ- | 

ಹೆಣ್ಣಿನ ಭೋಗನೆ ಸಾಕ್ರಿ॥ 

ಕನ್ಯಾದಾನ ಮಾಡದ ಮನುಜಗೆ--ಪರ-. 1 

ಹೆಣ್ಣಿನ ಹೋರಾಟವೆ ಸಾಕ್ಷಿ | ೨॥ 


ಪರರಿಗೊಂದು ತಾನೊಂದುಂಬುವರಿಗೆ | 

ಜ್ವರ- ಗುಲ್ಮ ರೋಗವೆ ಸಾಕ್ಷಿ ॥ 

ಪರಿಪರಿ ವಿಧದಿಂದ ಹಿರಿಯರ ದೂರುವಗೆ | 

ತಿರಿದು ತಿಂಬುವುದೆ ಸಾಕ್ಷಿ ॥೩॥ 


ಕಂಡ ಪುರುಷಗೆ ಕಣ್ಣಿಡುವ ಸತಿಯು-ತನ್ನ- | 

ಗಂಡನ ಕಳೆವುದೆ ಸಾಕ್ತಿ | 

ಪುಂಡತನದಿ ಸರ ಹೆಂಗಳನಳುಪುವಗೆ | 

ಹೆಂಡಿರು ಕಳೆವುದೆ ಸಾಕ್ರಿ | ೪॥ 


೧೫. ವಿ. ನಿ. ತಾಳೆಗರಿ (೧೮1೮-೧೭೫೦) ಪ್ರತಿಯಿಂದ ತೆಗೆದುಕೊಂಡಿದೆ. 


೧೦೨ ಪುರಂದರದಾಸರೆ ಸಾಹಿತ್ಯ ೫ 


(14 


ದಾನವ ಮಾಡಿದ ಮನುಜಗೆ---ಏಕ. | 

ರಾಜ್ಯ ವೆ ಸಾಕ್ಷಿ 

ನಡೆಯ ತಿಳಿ ವಿಕಲ 

ಎ ಸಾಕ್ಷಿ 1೫॥ 


EU AUN 
LM ಹ್ಗ 


೧೨೯ 
ಉಗಾಭೋಗ 


೧ ಸುಖವಾದಡೆ ಎನ್ನಿಂದಾಯಿತೆಂಬರು | 
ದುಃಖವಾದರೆ ದೈವಮಾಡಿತೆಂಬರು 

ಸುಖಕೆ ತಾನಾರೊ ದುಃಖಕೆ ತಾನಾರೊ | 
ವಿಕಲನಾಗಿ ಕೆಡಬೇಡ ಮನುಜಾ | 
ರುಕುಮಿಣಿಯರಸು ಪುರಂದರವಿಠಲ ತಾನೇ | 
ಸುಖ-ದುಃಖವ ಮಾಡಿಸುವನು ಕಾಣಿರೋ ॥ 


೧೩೦ 
ರಾಗ-- ಶಂಕರಾಭರಣ ತಾಳ--ಆದಿ 


೨ ಇರಲೇ ಬಾರದು--ಇಂಥಲ್ಲಿ | 


ಇರಲೇ ಬಾರದು ll ಸ 
ಇರಚಾಕದಿಹ. ತ ವರೆ ಭಯವರೆ | 
ಹರಿ ತಾ ಸರಿಹರಿಸುವ | 1 ಅಸ! 


ತಾಜ್‌ 


೧೫೩ ಇ (೧೩) ಪ್ರತಿಯಿಂದ ತೆಗೆದುಕೊಂಡಿದೆ. 
ಪ ಅ (ಜಿಡಿ ೫) ಪ್ರತಿಯೊಂದರಲ್ಲಿಯೆ ಸಿಕ್ಕಿದೆ. 


ಲೋಕನೀತಿ ಹ ೧೦೩ 


ದುರುಳ ಜನಸಹವಾಸದಲ್ಲಿ ದುಷ್ಟ ಮೃ ಗವಿದ್ದ ಡವಿಯಲ್ಲಿ | 
ಉರಗಗಳು ಸೇರಿಕೊಂಡ ಸದನೆಗಳಲ್ಲಿ || 
ಕರುಬರಿದ್ದ ಊರುಗಳಲಿ ಕಲಹ ಹೆಚ್ಚಿದ ರಾಜ್ಯದಲ್ಲಿ | 


ಶಿ 
ಪರಹಿಂಸೆ ಮಾಡಲಂಜದ ಪಾಪಿಗಳಿದ್ದ ತ | all 


ಅವಿವೇಕದ ಪ್ರಭುಸೇವೆಯಲ್ಲಿ ಆತ್ಮಸೌಖ್ಯವಿಲ್ಲದಲ್ಲಿ 
ಲವಲೇಶವು ಸದ್ದಿದ್ಯಾ ಮಾತ್ರ ಲಾಭವಿಲ್ಲದಲ್ಲಿ || ' 
ನವಯೌವನಭರಿತ ನಾರಿ ತಾನೊಬ್ಬ ಳಿದ್ದ ಲ್ಲಿ | 


ಅವನಿಯೊಳಗರ್ಥ ಪ್ರಾಪ್ತಿ ho I) ೨ || 


ಮಾನವಿಲ್ಲದ ಸಭೆಯಲ್ಲಿ ಮಾತ ಕದಿವ ನ್ಯಾಯದಲ್ಲಿ | 
ನ್ಯೂನಪೂರ್ಣ ಎನ್ನುವವನ ಉಚ್ಚಕಾಲದಲ್ಲಿ || 
ಶ್ರೀನಾಥ ಶ್ರೀಪುರಂದರವಿಠಲನ ರೂಪಗಳು | 


ಅನಂತಾನಂತವೆಂದು ಅರಿಯದ ಅವೈಷ್ಣವರಲ್ಲಿ || a | 


೧೩೧ 
ರಾಗ-ಕಾಂಬೋದಿ ತಾಳ ಅಟಿ 


೧ ಮಾನಭಂಗವ ಮಾಡಿ ಮೇಲುಸಚಾರವ | 
ಏನ ಮಾಡಿದರಲ್ಲಿ ಇರಬಾರದಯ್ಯ 


ಕುಂದುಗಳನಾಡಿ ಕುಚೋದ್ಯಗಳನೆ ಮಾಡಿ | 

ಕಂದ ಬಾಯೆಂದು ಬಣ್ಣಿಸಿ ಕರೆಯಲು | 

ಹಿಂದೆ ಮುಮ್ಮೊಳೆಯಿಟ್ಟು ಮುಂದೆ ಬಣ್ಣಿಸಿ ಕರೆದು | 
ಮುಂದಲೆಯನು ಕೊಯ್ದು ಮಂಡೆಗೆ ಹೂವ ಮುಡಿಸಿದಂತೆ ॥ ೧॥ 


ನಗೆಗೇಡ ಮಾಡಿ ನಾಲುವಕೊಳಗೆ ಕೈ ಯ. | 
ಮುಗಿವೆ ಬಾಯೆಂದು ಬಣ್ಣಿಸಿ ಕಯಲ || 


೧ ಥ ಶ್ರೀ ಪ್ರತಿಗಳಿಂದ ಅರಿಸಿಕೊಂಡಿದೆ. 


ಪುರಂದರದಾಸರ ಸಾಹಿತ್ಯ ೫ 


ಮಿಗಿಲಾದ ವಸ್ತಭೂಷಣನಿತ್ತು ಮನ್ನಿಸಲು 
ತುದಿ ಮೂಗ ಕೊಯ್ದು ಚಿನ್ನದ ಮೂಗನಿಟ್ಟಿಂತೆ 


ಅರ್ಥ ಹೋದರು ಪ್ರಾಣ ಹೋದರೂ ಮಾನ | 
ವ್ಯರ್ಥವಾಗದ ಹಾಗೆ ಕಾಯಬೇಕು || 
ಕರ್ತ ಶ್ರೀಹರಿ ನಮ್ಮ ಪುರಂದರನಿಠಲನ | 
ಭಕ್ತರಿಲ್ಲದ ಸ್ಥಳ ಬಿಡಬೇಕು ಹರಿಯೆ 


೧೩೨ 


ರಾಗ--ನಾದನಾಮತಕ್ರಿಯ 


೧ ನಿಂದಕರಿರಬೇಕಿರಬೇಕು | 


॥ ೨॥ 


।1೩॥ೃ 


ತಾಳ--ಆದಿ 


ಹಂದಿಯಿದ್ದರೆ ಕೇರಿ ಹೇಗೆ ಶುದ್ಧಿಯೊ ಹಾಗೆ ಪ 


ಅಂದಂದು ಮಾಡಿದ ಪಾಪವೆಂಬ ಮಲ | 
ತಿಂದು ಹೋಗುವರಯ್ಯ ರಿಂದಕರು ॥| 
ವಂದಿಸಿ ಸ್ತುತಿಸುವ ಜನರೆಲ್ಲರು ನಮ್ಮ | 
ಸೊಂದಿಹ ಪುಣ್ಯವನೊಯ್ಯುವರಯ್ಯ 


ದುಷ್ಟ ಜನರು ಈ ಸೃಷ್ಟಿಯೊಳಿದ್ದರೆ 
ಶಿಷ್ಟ ಜನರಿಗೆಲ್ಲ ಕೀರ್ತಿಗಳು || 

ಇಷ್ಟಪ್ರದ ಶ್ರೀಕೃಷ್ಣನೆ ನಿನ್ನೊಳು 

ಇಷ್ಟೇ ವರವನು ಬೇಡುವೆನಯ್ಯ 

ದುರುಳ ಜನಂಗಳು ಚಿರಕಾಲ ಇರುವಂತೆ | 
ಕರವ ಮುಗಿದು ವರ ಬೇಡುವೆನು || 
ಪರಿಪರಿ ತಮಸಿಗೆ ಗುರಿಯಹರಲ್ಲದೆ | 
ಸರಮ ದಯಾನಿಧೆ ಪುರಂದರವಿಠಲ 


೧ರು (೧೦) ಪ್ರತಿಯೊಂದರಿಂದ ತೆಗೆದುಕೊಂಡಿದೆ. 


| A 1 


|| ೨॥ 


|| ೩॥ 


ಲೋಕನೀತಿ ೧೦೫ 


೧ಿಷಿಷಿ 


ರಾಗ---ಕಾಂಬೋದಿ ತಾಳ ಅಟ್ಟ 


೧ ತುದಿನಾಲಗೆ ಬೆಲ್ಲ ಎದೆಗತ್ತರಿಯವರ ಸಂಗ ಬೇಡ | 
ಹೃ ದಯ ದಾಕ್ಷಿಣ್ಯ ವನರಿಯದ ಮನುಜರ ಪ್ರಸಂಗ ಬೇಡ ಸ 


ಮುಂದೆ ಭಲಾ ಎಂದು ಹಿಂದಾಡಿಕೊಂಬರ ಸಂಗ ಬೇಡ | 
ಕುಂದು-ನಿಂದೆಗಳ ಪ್ರಯೋಗ ಮಾಡುವರ ಪ್ರಸಂಗ ಬೇಡ ॥೧॥ 


ಆಡಿ ಆಳುಕದ ಅಜ್ಞಾನಿ ಮನುಜರ ಸಂಗ ಬೇಡ | 


ಕೂಡಿ ಕುಮಂತ್ರವ ಎಣಿಸುವ ನರರ ಪ್ರಸಂಗ ಬೇಡ || ೨ | 
ವಿನಯ: ನಿವೇಕನಿಲ್ಲದ ವಿದ್ವಾಂಸರ ಸಂಗಬೇಡ | 
ತನಗಲ್ಲದ ಬಂಟ- ನಂಟ- ಮಿತ ೦ಗಳ ಸಂಗ ಬೇಡ | ೩॥ 
ತಮ್ಮ ಕಾರ್ಯಕಾಗಿ ಪರರ ಕೆಡಿಸುವರ ಸಂಗ ಬೇಡ | 
ನಮ್ಮ ಪುರಂದರವಿಟ್ಠಿ ಲನಿರಲನ್ಯ ಪ್ರಸಂಗ ಬೇಡ | ೪ || 
೧೩೪ 
ರಾಗ--ಮೋಹನ ತಾಳ-- ತ್ರಿಪುಟ 


೨ ನಿನೇನ ಮಾಡಿದರೇನು ಫಲವಯ್ಯ 
ಭಾನುಕೋಟತೇಜ ಶ್ರೀನಿವಾಸನ ಭಜಿಸಜಿ || ಪ॥ 


ಹಲವು ಓದಿದರೇನು ಹಲವು ಕೇಳಿದರೇನು | 
ಜಲದೊಳು ಮುಳುಗಿ ಕುಳಿತಿದ್ದರೇನು || 


೧ ಅ (ಬಿಡಿ ೫) ಪ್ರತಿಯಲ್ಲಿ ನಾಲ್ಕೇ ನುಡಿಗಳಿನೆ. 
೨ ಓ ಪೃತಿಯಿಂದ ತೆಗೆದುಕೊಂಡಿದೆ. 


೧೦೬ ಪುರಂದರದಾಸರ ಸಾಹಿತ್ಯ ೫ 


ಛಲದಿಂದ ಮುಸುಕಿಟ್ಟು ಬೆರಳನೆಣಿಸಿದರೇನು | 
ಚೆಲುವ ದೇವನೊಳು ಎರಕನಿಲ್ಲದನ ll A ll 


ಅನ್ನ ಜರೆದು ಅರಣ್ಯಚರಿಸಿದರೇನು | 

ಉನ್ನತ ವ್ರತಗಳಾಚರಿಸಿದರೇನು || 

ಚೆನ್ನೆಗಾತಿಯ ಸಂಗ ಬಿಟ್ಟು ಇದ್ದರೇನು 

ಗಾನಲೋಲನಲಿ ಎರಕವಿಲ್ಲದನಕ || ೨ || 


ಬತ್ತಲೆ ತಿರುಗಿ ಅವಧೂತನೆನಿಸಿದರೇನು | 
ತತ್ತ್ವವಾಕ್ಯಂಗಳ ಸೇಳಿದರೇನು 
ಚಿತ್ಕಜನಯ್ಯ ತ್ರೀಪುರಂದರವಿಠಲನ ! 


ಚಿತ್ತದೊಳಿರಿಸಿ ಒಲಿಸಿಕೊಳ್ಳದನಕ |೩॥ 
೨ ಉಗ್ಗಡಣೆ 
೧೩೫ 
ಠಾಗ-- ಶಂಕರಾಭರಣ ತಾಳ--ರೂೊಪಕ 
೧ ನಗೆಯು ಬರುತಿದೆ--ಎನಗೆ | 
ನಗೆಯು ಬರುತಿದೆ ಪ 


ಜಗದೊಳಿದ್ದ ಮನುಜರೆಲ್ಲ | 
ಹೆಗರಣ ಮಾಡುವುದ ನೋಡಿ |ಅಪ॥ 


ಸರಸತಿಯರ ಒಲುಮೆಗೊಲಿದು | 

ಹರುಷದಿಂದ ಅವರ ಬೆರೆದು || 

ಹರಿವ ನೀರಿನೊಳಗೆ ಮುಳುಗಿ | 

ಬೆರಳನೆಣಿಸುವವರ ಕಂಡು Il all 


೧ಅ(೧) ಆ (1) ಉಣರುು (೧-೦) ಪ್ರತಿಗಳಿಂದ ಅರಿಸಿದೆ, 


ಲೋಕಕ್ಕೀತಿ 


೧೦೭ 


ಸತಿಯ ಸೇವೆ ಬಿಟ್ಟು ಪರ- | 

ಸತಿಯ ಕೂಡೆ ಸರಸವಾಡಿ ॥| 

ಸತತ ಮೈಯ ತೊಳೆದು ಹಲವು | 

ವ್ರತವ ಮಾಡುವವರ ಕಂಡು || ೨॥ 


೧ ಹೀನಗುಣವ ಮನದೊಳಿಟ್ಟು | 
ತಾನು ವಿಷದ ಪುಂಜನಾಗಿ || 
ಮೌನಿ ಪುರಂದರವಿಠಲನ | 
ಧ್ಯಾನಮಾಡುವವರ ಕಂಡು || a ll 


೧೩೬ 


ರಾಗ--ರೇಗುಪ್ತಿ ತಾಳ ಅಟಿ 


೨ ಕೆಟ್ಟಿತು ಕೆಲಸವೆಲ್ಲ “ಲೋಕದಿ ಕಾಮ- | 

ನಟ್ಟುಳಿ ಘನವಾಯಿತು || ಸ 
ಬಟ್ಟೆ ತಪ್ಪಿ ಮುಂದೆ ಕೆಟ್ಟು ಕರ್ನಿಯಾಗಿ | 

ಬಿಟ್ಟು ಮುಂದಣ ಪಥವ--ಹೇ ದೇವಾ. |! ಆಪ ॥ 


ಸತ್ಯ ಶೌಚ ಕರ್ಮವು ಧರ್ಮದ ಬಲ | 

ಮತ್ತೆ ಅಡಗಿಹೋಯಿತು |! 

ಎತ್ತ ನೋಡಲು ನೀಚವ್ಸತ್ತಿಯೆ ತುಂಬಿ | 

ಅತ್ಯಂತ ಪ್ರಬಲಾವಾಯ್ತೋ ಹೇ ದೇವ Ha ll 


`ಆ (]]) ಪ್ರತಿಯಲ ಕೆಳಗೆ ಕಾಣಿಸಿದ ಹೆಚ್ಚಿನ ನುಡಿಯಿದೆ. 
| 5 ರ್‌ 


ಕಾಮ-ಕ್ಟೋಧ ಮನದೊಳಿಟ್ಟು | 
ತಾಮಸದೊಳ್ಳೆಗ್ನರಾಗಿ | 

ಸ್ವಾಮಿ ಪುರಂದರವಿಠಲನ | 
ನಾಮ ನೆನೆಯದವರ ಕ-ಡು! 


೨ ಓಪ್ರತಿಯೊಂದರಲ್ಲಿಯೆ ಸಿಕ್ಕಿದೆ. 


೧೦೨ ಪುರೆಂದರೆದಾಸರೆ ಸಾಹಿತ್ಯ ೫ 


ಹೊತ್ತುಹೊತ್ತಿಗೆ ಹಲವು ಲಂಸಟಿತನದಲಿ | 

ಚಿತ್ತ ಚಂಚಲವಾಯಿತು || 

ಸತ್ತು ಹುಟ್ಟುವ ಸುಳಿಯಲ್ಲದೆ ಮತ್ತೊಂದು | 

ಗೊತ್ತು ಇಲ್ಲದೆ ಹೋಯಿತೋ.--ಹೇ ದೇವ ೨1 


ಪೇಳುವುಡೇನಿನ್ನು ದುರ್ಜನರ ಸಂಗ- | 

ದೋಲಾಟ ಸೊಗಸಾಯಿತು || 

ಕೀಳು-ಮೇಲು, ಮೇಲು-ಕೀಳಾಗಿ ನಡೆಯುವ | 

ಕಾಲ ವೆಗ್ಗಳವಾಯಿತೋಹೇ ದೇವ | s ll 


ಆಳುವ ಅರಸರಿಗೆಲ್ಲ ಕಾಂಚನದಾಸೆ | 
ಮೇಲು-ಮೇಲಾಯಿತಯ್ಯ || 

ನೀಲಮೇಘಶ್ಯಾಮ ನಿನ್ನಾಳೆಂಬವರಿಗೆ | 

ಕೂಳು ಹುಟ್ಟಿದೆ ಹೋಯಿತೋ--ಹೇ ದೇವ ll ell 


ಅರಿ ಷಡ್ವರ್ಗದಲಿ ಸಿಲುಕಿ ಸುಜ್ಞಾನದ | 
ಅರಿವು ಇಲ್ಲದೆ ಹೋಯಿತು || 
ಕರುಣಾಳು ಶ್ರೀಪುರಂದರವಿಠಲನೆ ನಿನ್ನ | 


ಸ್ಮರಣೆಯಿಲ್ಲದೆ ಹೋಯಿತೋ--ಹೇ ದೇವ li ೫ | 
೧೩೭ 
ರಾಗ--ಹಿಂದೋಳ ತಾಳ---ಅದಿ ' 
೧ ನೀಚ ಮಾನವರಿಗೆ ಸಿರಿ ಬಂದರೇನು | 
ಈಚಲ ಮರ ದಟ್ಟಿ ನೆರಳಾದರೇನು ? |! ಪ ॥ 


ನಾಚಿಕಿಲ್ಲದ ನರರು ಬಾಳಿದರೇನು | 
ಹೀಚಿನೊಳಿಹ ಫಲ ಹೆಣ್ಣಾದರೇನು? ಅಪ 


೧ ಅ (ಬಿಡಿ ೫) ಆ 1], ಪ್ರತಿಗಳಿಂದ ಆರಿಸಿಕೊಂಡಿದೆ, 


ಲೋಕಸೀಶಿ: 


೧೦೯ 


ಹೊಲೆಯಕೊಳು ಸದುಮಿನಿ ಹೆಣ್ಣು ಹುಟ್ಟಿಡರೇನು | 


ಮೊಲೆಯ ತೊರೆಯದ ನಾಯಿ ಈದರೇನು || 


ಕಳೆಹೀನ ಕಾಮಿನಿಗೆ ಕಾಂತಿ ಹೆಚ್ಚಿ ದರೇನು | 
ಬಿಲದೊಳಗಿನ ಸರ್ಪ ಹೆಡೆಯುಚ್ಚಲೇನು ? ||೧॥ 


ಕೋತಿಯ ಮೈ ಯೊಳು ಖಂಡ ತುಳುಕಲೇನು | 

ಹೋತಿನ ಗಡ್ಡವು ಹಿರಿದಾದರೇನು / 

ಬಾತೆಗೆ ಬಾರದ ಬದುಕು ಬಾಳಿದರೇನು | 

ರೀತಿಯಿಲ್ಲದ ನೆರೆಯ ಸ್ನೇಹವಿನ್ಸೇನು? | ೨ || 


ರಕ್ಷಣೆಯಿಲ್ಲದ ರಾಜ ರಾಜಿಸಲೇನು | 

ಭಿಕ್ಷೆ ಹುಟ್ಟದ ಊರು ತುಂಬಿದ್ದರೇನು || 

ಲಕ್ಷ್ಯವಿಲ್ಲದವಗೆ ಲಕ್ಷ್ಯ ಬಂದರೇನು | 

ಪಕ್ಷಪಾತನಿಲ್ಲದವನ ಆಶ್ರಯವಿನ್ನೇನು? lla | 


ಫಣಿಯ ಮಸ್ತಕದ ಮೇಲೆ ಮಣಿಯು ಮಿಂಚಲೇನು | 
ಉಣಿಸಿ-ದಣಿಸದ ಧಣಿಯಿದ್ದರೇನು || 

ಯಣಗೇಡಿ ಮಕ್ಕಳ ರಟ್ಟೆ ಬಲಿತರೇನು | 

ಕ್ಷಣಚಿತ್ತವಿಲ್ಲದವನ ಸ್ಮರಣೆಯು ಇನ್ನೇನು? | ೪॥ 


ಸಾಕಲಾರದಾತನ ಸತಿಮೋಹವೇನು-। 

ಜೋಕೆಮಾಡದಾ ಹಣ ಗಳಿಸಿದರೇನು || 

ಕಾಕುಮಾನವರ ಸೇವೆ ಮಾಡಿದರೇನು | 

ಬೇಕೆಂದು ಭಜಿಸಿರೊ ಪುರಂದರವಿಠಲನ 1 ೫ ॥ 


ಏಹಿ ಪುರಂದರದಾಸರೆ ಸಾಹಿತ್ಯ ೫ 


೧೩೮ 
ರಾಗ ಕಾಂಬೋದಿ | ತಾಳ ಆಟಿ 
೧ ಪಾಪಿಗೇತಕೆ ಸರಮತತ್ತ್ವಬೋಧ | 
ಕೋಪಿಗೇತಕೆ ಸುಗುಣ-ಶಾಂತಬುದ್ಧಿ || ಪ 


ಹಂದಿಗೆ ಗಂಧವೇಕೆ ಅಂಧಗೆ ಕನ್ನಡಿಯೇಕೆ | 

ಮಂದಮತಿ ಮನುಜರಿಗೆ ಮಂತ್ರವೇಕೆ || 
ತಂದೆ-ಶಾಯಂದಿರಿಗೆ ಕುಂದು ತರುವ ಮಗಳೇಕೆ | 

ನಿಂದು ವಾದಿಸುವಂಥ ಸತಿಯು ತಾನೇಕೆ? Il A 1 
ಕತ್ತೆಗಮ್ನ ತವೇಕೆ ಎತ್ತಿಗೆ ಕರೆಹವೇಕೆ | 

ತೊತ್ತಿಗೆ ಛತ್ರದ ನೆರಳೇತಕೆ || 

ಕುತ್ತಿಗೆ ಕೊಯ್ಯುವನ ಸೊಗಸುಮಾತುಗಳೇಕೆ | 

ಸತ್ಯವಿಲ್ಲದೆ ನುಡಿವ ಯೋಗಿಯೇಕೆ? || ೨॥ 
ಸಂಡಗೆ ಹೆಂಡತಿಯೇಕೆ ತೊಂಡರಿಗೆ ಖಂಡೆಯವೇಕೆ ಘೆ 
ಮಂಡೆಬೋಳಿಗೆ ಮುತ್ತಿನ ದಂಡೆಯೇಕೆ | 

ಮಂಡಲದೊಳಗೆ ಶ್ರೀಪುರಂದರವಿಠಲನ | 


ಕಂಡು ಭಜಿಸದ ಮನುಜರಿದ್ದೇತಕೆ? || ೩ ॥ 
೧೩೯ 
ರಾಗ ನೋಹನ ತಾಳೆ-ಕುಂಪೆ 
೨ ಪಾಪಿ ಬಲ್ಲನೆ ಪರರ ಸುಖ-ದುಃಖದಿಂಗಿತವ | 
ಕೋಪಿ ಬಲ್ಲನೆ ದಯಾದಾಕ್ಷಿಣ್ಯವ ಪ 


೧ ಅ (ಬಿಡಿ 4) ಪ್ರತಿಯೊಂದರಲ್ಲಿಯೆ ಇದೆ. 
೨೫5, ವಿ, ಪಿ. ತಾಳೆಗರಿ (೧೮೫೮-7೭೫೦) ಪ್ರತಿಯಿಂದ ತೆಗೆದುಕೊಂಡಿದೆ. 
ಓ ಮತ್ತು ಖ ಪ್ರತಿಗಳಲ್ಲಿ ಎರಡು ನುಡಿಗಳು ಹೆಚ್ಚಾಗಿವೆ. ' 

ಬಾಳೆಬಲ್ಲುದೆ ಮರಳಿ ಫಲವಾಗೊ ಸುದ್ದಿ ಯನು | (೧) 

ಕಾಗೆ ಬಲ್ಲುಡೆ ಒಳ್ಳೆ ಫೊಗಿಲೆಯ ಸ್ವರವನು (3) 


ಲೋಕನೀತಿ 


ಪಿಪಿಪಿ 
ಹೇನು ಬಲ್ಲುದೆ ಮುಡಿದ ಹೂನಿನಾ ಪರಿಮಳವ | 
ಶ್ವಾನ ಬಲ್ಲುದೆ ರಾಗಭೇದಂಗಳ || 


ಮಾನು ಬಲ್ಲುದೆ ನೀರು ಚವುಳು-ಸವಿಯೆಂಬುದನು | 
ಹೀನ ಬಲ್ಲನೆ ತನಗೆ ಉಪಕಾರ ಮಾಡಿದುದ? Ila 


ಕತ್ತೆ ಬಲ್ಲುದೆ ತಾನು ಹೊತ್ತಿರುವ ನಿಧಿಯನ್ನು | 

ಮೃತ್ಯು ಬಲ್ಲುದೆ ದಯಾ-ದಾಕ್ಷಿಣ್ಯವ || 

ತೊತ್ತು ಬಲ್ಲಳೆ ಹೀನ-ಮಾನದಭಿಮಾನವನು | 

ಮತ್ತೆ ಬಲ್ಲುದೆ ಬೆಕ್ಟು ಮನೆಯ ಮಿಾಸಲನು? || ೨॥ 


ಹೇಡಿ ತಾ ಬಲ್ಲನೇ ರಣರಂಗ ಧೀರವನು | 

ಕೋಡಗವು ಬಲ್ಲುದೇ ರತ್ನದಾಭರಣ || 

ಬೇಡಿದುದನೀವ ಪುರಂದರವಿಠಲನಲ್ಲದೆ | 

ನಾಡದೈವಗಳೆಲ್ಲ ಕೊಡಬಲ್ಲುವೇ? la ll 


೧೪೦ 


ರಾಗ- ಮುಖಾರಿ ತಾಳ--ರುಂಂಪೆ 


೧ ತಾನು ಬಲ್ಲುದೆ ಹಾವು ಹಾಲನೆರೆದವ 


೨ ಮೂಢ ಬಲ್ಲನೆ ಜ್ವಾನ-ದೃಢಭಕುತಿಯ? | 
ಕಾಡ ಕಪಿ ಬಲ್ಲುದೇ ಮಾಣಿಕದ ಬೆಲೆಯ? |1| ಪ॥ 


ಕೋಣ ಬಲ್ಲುದೆ ವೇದಗಳನೋದಿ ಪಠಿಸಲಿಕೆ | 

ಗೋಣಿ ಬಲ್ಲುದೆ ಎತ್ತಿನಾ ದುಃಖವ || 

ಪ್ರಾಣತೊಲಗಿದ ಹೆಣವು ಕಿಚ್ಚೆ ಗಂಜಬಭ್ಲುದೆ 
ಕ್ಫೋಣಿಯೊಳು ಕುರುಡ ಬಲ್ಲನೆ ಹಗಲು-ಇರುಳ? || ೧॥ 


ದ 


ಸ 
1 
ತಿರು (-.0) ಜ್ಞ ಶ (೨) ಪ್ರತಿಗಳಿಂದ ಆರಿಸಿಕೊಂಡಿದೆ. 


ರಿಕಿತಿ ಪುರಂದರದಾಸರ ಸಾಹಿತ್ಯ ೫ 


ಬಧಿರ ಕೇಳುವನೆ ಸಂಗೀತವನು ಪಾಡಿದಕೆ? | 
ಚದುರ ಮಾತುಗಳಾಡುವನೆ ಮೂಕನು? || 

`` ಕುಥೆಯಿಲ್ಲದವನು ಅಮೃತಾನ್ನವನು ಸವಿಯುವನೆ? | 
ಮಧುರವಚನವ ನುಡಿವನೇ ದುಷ್ಟಮನುಜ 9) || ೨॥ 


ಅಜ ಬರೆದ ಬರಹವನು ತೊಡೆಯಬಲ್ಲನೆ ಜಾಣ? | 
ನಿಜಭಕುತಿ ಮುಕುತಿಸುಖವನ್ನು ಕೊಡುವ || 
ಭುಜಗೇಂದ್ರಶಯನ ತ್ರೀಪುರಂದರವಿಟ್ಕ ಲನ | 
ಭಜಿಸಲಿಕ್ಟರಿಯದವ ಕಡು ಪಾಪಿ ಮನುಜ || ೩॥ 


೧೪೧ 
ರಾಗ--ಮಧ್ಯಮಾವತಿ ತಾಳ- ಆದಿ 


೧ ಬೇವ ಬೆಲ್ಲದೊಳಿಡಲೇನು ಫಲ | 
ಹಾವಿಗೆ ಹಾಲೆಕೆದೇನು ಫಲ ? | ಪ 


ಕುಟಿಲವ ಬಿಡದಲೆ ಕುಜನರು ಮಂತ್ರವ | 

ಪಠನೆಯ ಮಾಡಿದರೇನು ಫಲ? || 

ಸಟೆಯನ್ನಾಡುವ ಮನುಜರು. ಮನದಲಿ | 
ವಿಠಲನ ನೆನೆದರೆ ಏನು ಫಲ? Il all 


ಮಾತಾ-ಪಿತೃಗಳ ಬಳಲಿಸುವಾತನು | 

ಯಾತ್ರೆಯ ಮಾಡಿದರೇನು ಫಲ? || 

ಘಾತಕತನವನು ಬಿಡದೆ ನಿರಂತರ | 

ನೀತಿಯನೋದಿದರೇನು ಫಲ? || ೨ || 


೧ ಅ (೧7) ಆ (11) ಖ (ಪ) ಜ್ಞ ಫೀ ಪ್ರತಿಗಳಿಂದ ಅರಿಸಿದೆ. 


ಬೇಲೂರು ಶ್ರೀ ಚೆನ್ನಕೇಶವ ಮೂರ್ತಿ 


ಕ--ಲೋಕನೀಶಿ ಗಿರಿಕ್ಕಿ 


ಕಪಟತನದಲಿ- -ಕಾಡುವರೆಲ್ಲರು | 

ಜಪಗಳ ಮಾಡಿದರೇನು ಫಲ? 1 

ಕುಪಿತಬುದ್ಧಿ ಯನು ಬಿಡದೆ ನಿರಂತರ | 

ಉಪವಾಸ ಮಾಡಿದರೇನು ಫಲ? | ೩ | 


ಪತಿಗಳ ನಿಂದಿಸಿ ಬೊಗಳುವ ಸತಿಯರು | 

ವ್ರತಗಳ ಮಾಡಿದರೇನು ಫಲ? || 

ಅತಿಥಿಗಳೆಡೆಯಲಿ ಭೇದವ ಮಾಡಿ ಸ- | 

ದ್ಲತಿಯನು ಬಯಸಿದರೇನು ಫಲ? | ೪॥ 


ಹೀನ ಗುಣಂಗಳ ಬಿಡದೆ ನದಿಯೊಳು | 
ಸ್ನಾನವ ಮಾಡಿದರೇನು ಫಲ? 1 
ಜ್ಞಾನಿ ಪುರಂದರವಿಠಲನ ನೆನೆಯದೆ | 


ಮೌನವ ಮಾಡಿದರೇನು ಫಲ? || ೫॥ 
೧೪೨ 
ರಾಗ--ಮುಖಾರಿ ತಾಳ--ರುಂಪೆ 
೧ ಹೆಂಚು ಬಲ್ಲುದೆ ಹಲ್ಲ ತೆಗೆದರಸಕಾರವನು | 
ನಿಂಚುಳ್ಳ ಕಂಚು-ಕನ್ನಡಿಯಲ್ಲದೆ ॥ ಪ 


ಕಳ್ಳ ಬಲ್ಲನೆ ತನ್ನ ಕರುಣದುಸಕಾರವನು ? | 

ಕೊಳ್ಳಿ ಬಲ್ಲುದೆ ತನ್ನ ಮನೆಯೆಂಬುದ? ॥ 

ಸುಳ್ಳ ಬಲ್ಲನೆ ಗ್ರಾಮದೊಳಗಣಾ ಸುದ್ದಿಯನು? | 

ಬಳ್ಳಿ ಬಲೆ ಬಲ್ಲುದೇ ತನ್ನ ವನವೆಂಬುದನು ? Il A ll 


೧ಕ.ವಿ.ವಿ. ತಾಳೆಗರಿ (೨೨೮೯-೧೭೦೦) ಪ್ರತಿಯಿಂದ ಹಾಗು ಶ್ರೀ ಪ್ರತಿ- 
ಯಿಂದ ಅರಿಸಿದೆ. 


ಇದರ ನಾಲ್ಕನೆಯ ನುಡಿ ಸಿಕ್ಕುವುದಿಲ್ಲ. 


೧೧೪ ಪುರಂದರದಾಸರ ಸಾಹಿತ್ಯ ೫ 


ಬಾಳೆ ಬಲ್ಲುದೆ ತಾನು ಮೇಲೊಗೆವ ಫಲಗಳನು? | 

ಸೂಳೆ ಬಲ್ಲಳೆ ಮನೆಯ ಬಡತನಗಳ? ॥ 

ಖೂಳ ಬಲ್ಲನೆ ಜಾಣರೊಳಗೊಂದು ಸವಿನುಡಿಯ ? | 
ಕೇಳಬಲ್ಲನೆ ಕಿವುಡ ಏಕಾಂತವ? ॥೨॥ 


ಯೋಗಿ ಬಲ್ಲನೆ ಭೋಗದೊಳಗಣಾ ಸುದ್ದಿಯನು | 
ಭೋಗಿ ಬಲ್ಲನೆ ಕೆಲಸ-ಉದ್ಯೋಗವ? ॥ 

ಕಾಗೆ ಬಲ್ಲುದೆ ಕೋಗಿಲಂತೆ ಸ್ವರಗೈವುದನು ? | 

ಗೂಗೆ ಬಲ್ಲುದೆ ಹಗಲ ಹರಿದಾಟವ? Il ೩॥ 


ಕೋಣ ಬಲ್ಲುದೆ ಕುದುರೆಯಂತೆ ವೈಹಾಳಿಯನು ? | 
ಕಾಣಬಲ್ಲನೆ ಕುರುಡ ಕನ್ನಡಿಯನು? | 
ದೀನವತ್ಸಲ ನಮ್ಮ ಪುರಂದರವಿಠಲನನು | 


ಕಾಣಬಲ್ಲರೆ ಜ್ಞಾ ನವಿಲ್ಲದವನು 9 | ೫ ॥ 
೧೪೩4 
ರಾಗ ಶಂಕರಾಭರಣ (ಕಾಂಬೋದಿ) ತಾಳ ಅಟಿ 


೧ ಬಾತೆಗೆ ಬಾರದ ವಸ್ತು ಬಹಳಿದ್ದ ರೇನು | 
ಹೋತಿನ ಕೊರಳೊಳಗೆ ಮೊಲೆಯಿದ್ದರೇನು ? ಪ 


ಶ್‌ನು ಉಣ್ಣ ಜದ ದ್ರವ್ಯ ತಾಳೆಯುದ್ದ ಇದ್ದ ರೇನು | 
ದಾನನಿಲ್ಲದ "ಮನೆಯು ದೊಡ್ಡ ದಾ ದಕೇನು ? |] 

ಹೀನ ಕುಲದವನಿಗೆ ಹಿರಿತನ ಬಂ | 

ಶ್ವಾ ನನ ಮೊಲೆಯೊಳು ಹಾಲಿದ್ದ ರೇನು? We 


ವಾದಿಸುವ ಮಗನು ಒಯ್ಯಾರದಲಿದ್ದ ರೇನು | 
ಕಾದುವ ಸತಿ ಕೆಲದೊಳಿದ್ದ ರೇನು? ॥ 


೧ ಅ (೧) ಆ (1) ರು (೧-೨೦) ಈ ಪ್ರತಿಗಳಿಂದ ಆರಿಸಿದೆ, 


ಲೋಕನೀತಿ aon 


ಕ್ರೋಧವನು ಅಳಿಯದ ಸೋದರನು ಇದ್ದರೇನು | 
ಮಾದಿಗರ ಮನೆಯಲಿ ಮದುವೆಆದರೇನು? ॥ ೨ | 


ಹೋಗದೂರಿನ ಹಾದಿ ಕೇಳಿ ಮಾಡುವುದೇನು | 
೧ ಮೂಗನ ಕೂಡ ಏಕಾಂತವಿನ್ನೇನು ॥ 
ಯೋಗಿ ಶ್ರೀಪುರಂದರವಿಠಕಲನ ನೆನೆಯದವ | 


ಯೋಗಿಯಾದರೆ ಏನು ಜೋಗಿಯಾದರೆ ಏನು? la | 
೧೪೪ 
ರಾಗ--ನಾದನಾಮಕ್ರಿಯ ತಾಳ-- ಆದಿ 
೨ ಹಂಚಿನ ಇದಿರಲಿ ಹಲ್ಲನು ತೆಗೆಯಲು | 
ಮಿಂಚುವ ಕನ್ನಡಿಯಾದೀತೆ ಕ ॥ ಪ 
ಮಿಂಚಿನ ಬೆಳಕಲಿ ದಾರಿಯ ನಡೆದರೆ | 
ಮುಂಚುವ ಊರಿಗೆ ಮುಚ್ಟೀತೆ 9) ls ಪ 


ಬಾಲರ ಭಾಷೆಯ ನಂಬಿ ನಡೆದರೆ | 

ಶೀಲದ ಕೆಲಸಗಳಾದೀತೆ? | 

ಜೋಲುವ ಹೋತಿನ ಮೊಲೆಗಳ ಹಿಂಡಲು | 

ಹಾಲಿನ ಹನಿಯದು ಹೊರಟೀಕೆ? ॥ 

ಕಾಲುವೆ ಬಚ್ಚಲಕುಣಿ ನೀರಿಗೆ--ಘನ. । 

ಬಾಳೆಯ ತೋಟವು ಆದೀತೆ ? 1 

ಮೇಲುಬಣ್ಣದಾ ಆಲದ ಹಣ್ಣು 

ನಾಲಗೆಸವಿಯನು ಕೊಟ್ಟೀತೆ 9 Il ೧ | 


೧ ಯೋಗಿಯಕೂಡ ಸಪರಿಹಾಸ್ಕನೇನು (ಬಹುಮತ). 
ತರು (೮) ಪ್ರತಿಯೊಂದರಲ್ಲಿಯೇ ಇದೆ, 


ತ್‌ 
ಗೌ 


`` ದಿಗಿಓ 


ಪ್ರರಂದರದಾಸರ ಸಾಹಿತ್ಯ 1 


ಭಾಷೆಯ ನುಡಿಗಳಿಗಾಶೆ ಮಾಡೆ ಮನ- | 
ದಾಸೆಯ ಕಾರ್ಯಗಳಾದೀತೆ ? ॥ 
ದೋಸೆಯ ಛಿದ್ರದಿ ಆರಿಸೆ ಕಾಳಿನ | 
ರಾಶಿಯು ಹೆಸನವು ಆದೀತೆ? ॥ 

ಕಾಸಿ ಕಬ್ಬಿಣವ ಗಟ್ಟಿ ಕೂಡಿಟ್ಟರೆ 
ಮಾಸದ ಮನೆಬದುಕಾದೀತೆ ? ॥ 
ಕಾಸಾರದೆದುರಿಗೆ ಹರಿಕಥೆ ಹೇಳ್ಬರೆ | 
ಸೋಸಿ ಕೇಳ್ದು ತಲೆದೂಗಿತೆ ? 


ಮಿಥ್ಯಾವಚನಿಯ ಮಾತನು ನಂಬಲು | 
ಹೊತ್ತಿಗೆ ಅದು ಬಂದೊದಗೀತೆ ? ॥ 
ಸತ್ತವನೆದುರಿಗೆ ಸುತ್ತಲು ಕುಳಿತು | 
ಅತ್ತರೆ ಆ ಹೆಣ ಕೇಳೀತೆ ?॥ 
ನಿತ್ಯನಪುಂಸಕನೈದಲು ತರುಣಿಗೆ । 
ಚಿತ್ತಸುಖವು' ಸೂರಾದೀತೆ? ॥ 
ಕುತ್ತಿಗೆಗೊಯ್ದನ ಕಾಲು ಹಿಡಿದರೆ | 
ಹತ್ಯದೊಳ್‌ ಹೇಸಿಕೆ ಹುಟ್ಟೀತೆ 9 


ಬೋರಗಲ್ಲಿನ ಮುಂದೆ ಬಡತನ ಹೇಳಲು | 
ಸಾರಸುಖಕ್ಕನುವಾದೀತೆ ? || 

ಚೋರನು ಚಂದ್ರಗೆ ಕೈಮರೆ ಮಾಡಲು | 
ಚೌರ್ಯಕೆ ಕತ್ತಲು ಒದಗೀತೆ? 1 
ನೀರಿಲ್ಲದ ಕೆರೆಯೊಳಗೆ ಮತ್ಸ್ಯ್ಯದಾ- | 
ಹಾರಿಗೆ ಮಾನವು ಹೊರಕೀತೆ ? ॥ 
ಕಾರಣವಿಲ್ಲದ ಖೌಕಿಕ ಕಥೆಯಿಂ | 

ಘೋರ ನರಕಭಯ ತಪ್ಪೀತೆ? 


॥೩॥ 


|॥೪॥ 


ಲೋಕನೀತಿ ೧೧೭ 


ಬೆಟ್ಟಕೆ ಕಲ್ಲನು ಹೊತ್ತೊಯ್ದೊಗೆಯಲು | 

ಹೊಟ್ಟಿಗೆ ಓದನ ಸಿಕ್ಕೀತೆ ? | 

ಹುಟ್ಟುಬಂಜೆಗೆ ಹಡೆಯುವ ವ್ಯಥೆ ಹೇಳಲು | 

ಹೊಟ್ಟೆಯಲಿ ಕಳವಳ ಹುಟ್ಟೀತೆ ? || 

ಕೆಟ್ಟ ಬಯಸುವರಿಗೆ ಮಿಷ್ಟಾನ್ಸವುಣಿಸಲು ಕ 

ಕೆಟ್ಟ ಮಾತು ಅದು ಬಿಟ್ಟೀತೆ? ॥ 

ದಿಟ್ಟ ಪುರಂದರನಿಟ್ಲಿ ಲರಾಯನ | 

ಬಿಟ್ಟರೆ ಸದ್ಗತಿಯಾದೀತೆ 9 | ೫ | 


೧೪೪೫ 
ರಾಗ--ಮಾಂಡ ತಾಳ--ಆದಿ 
೧ ರಾಮ ಗೋವಿಂದ-ಸೀತಾ-ರಾಮ ಗೋವಿಂದ | ಪ॥ 


ತೃಪ್ತಿಯಹುದೆ ಹೆತ್ತ ತಾಯಿ ಇಕ್ಟದನಕ | 
ಭಕ್ತಿಯಹುದೆ ಭಕ್ತಜನರ ಸಲಹದನಕ ॥ 
ಮುಕ್ತಿಯಹುದೆ ಭಾವಶುದ್ಧಿ ಇಲ್ಲದನಕ | 
ಚಿತ್ತಶುದ್ಧಿ ಆತ್ಮನಿಜವು ತಿಳಿಯದನಕ Il al 


ಓದಲೇಕೊ ಮನದಿ ಜ್ಞಾ ನವಿಲ್ಲದನಕ | 

ಭೇದವೇಕೊ ಗತಿಯು ಗಮನ ಶಿಳಿಯದನಕ || 

ಕಾದಲೇಕೊ ಭುಜದಿ ಶಕ್ತಿಯಿಲ್ಲದನಕ | 

ವಾದವೇಕೊ ಶ್ರುತಿ-ಶಾಸ್ತ್ರ ತಿಳಿಯದನಕ ॥೨॥ 
ನಳಿನವಿದ್ದರೇನು ತುಂಬಿಯೊದಗದನಕ | 

ದಳವು ಇದ್ದರೇನು ಥೈರ್ಯಕೊಡದನಕ | 


೧ ಊ (ಕ) ಪ್ರತಿಗಳಿಂಡ ಆರಿಸಿಕೊಂಡಿದೆ, 


೧೧೮ ಪುರೆಂದರದಾಸರೆ ಸಾಹಿತ್ಯ ೫ 


ಲಲನೆಯಿದ್ದರೇನು ಪುತ್ರರಿಲ್ಲದನಕ | 
ಚಿಲುವನಾದರೇನು ವಿದ್ಯೆ ಕಲಿಯದನಕ | ೩॥ 


ವನನಿದ್ದೇಕೊ ಶುಕ-ಪಿಕವಿಲ್ಲದನಕ | 

ತನುನಿದ್ದೇಕೊ ಸರಹಿತಕೆ ಬಾರದನಕ || 

ಮನೆಯಿದ್ದೇಕೊ ಅತಿಥಿಯೊಬ್ಬರಿಲ್ಲದನಕ | 

ಧನವಿದ್ದರೇನು ದಾನ-ಧರ್ಮಕ್ಕೊದಗದನಕ ॥೪॥ 
ಹರಿಯ ಚಿಂತೆಯಿರಲು ಅನ್ಯ ಚಿಂತೆಯೇತಕೊ | 

ಹರಿಯ ಧ್ಯಾನವಿರಲು ಅನ್ಯ ಧ್ಯಾನವೇತಕೊ | 

ಹರಿಯು ಒಲಿದ ಮನುಜನಿಗೆ ದೈನ್ಯವೇತಕೊ 
ಸಿರಿಪುರಂದರನಿಠಲನಿರಲು ಭಯವು ಏತಕೊ? ll ೫ ll 


೧೪೬ 
ರಾಗ ಮಧ್ಯಮಾವತಿ ತಾಳ ಆದಿ 


೧ ಆರ ಹಾರೈಸಿದರೇನುಂಟು--ಬರಿ | 
ನೀರ ಕಡೆದರಲ್ಲೇನುಂಟು 9 | ಪ 


ಅಂತರವರಿಯದ ಅಧಮನ ಬಾಗಿಲ | 

ನಿಂತು ಕಾಯ್ದರಲ್ಲೇನುಂಟು | 

ಎಂತಾದರಲ್ಲಿಯು ತಪ್ಪ ಸಾಧಿಸಿ ಯಮ: | 

ನಂತೆ ಕೊಲುವರಲ್ಲೇನುಂಟು ? | A 1 


ಕೊಟ್ಟಿ- ಕೊಟ್ಟಿ ನೆಂದು ಕೊಡದುಪಚಾರದ | 
ಭ್ರೃಷ್ಟನ ಸೇರಿದರೇನುಂಟು ॥ 


೧ಕ. ಪಿ. ವಿ. ತಾಳೆಗರಿ (೧೮೫೮-೧೭೫೦) ಪ್ರತಿಯಿಂದ ತೆಗೆದುಕೊಂಡಿದೆ. 
ಅ (ಬಿಡಿ ೫) ಓ ಪ್ರತಿಗಳಲ್ಲಿ ತಪ್ಪುಗಳು ಬಹಳವಾಗಿನೆ. 


ಲೋಕನೀತಿ ೧೧೯ 


ಬಿಟ್ಟಿಯ ಮಾಡಿಸಿ ಬೆದರಿಸಿ ಬಿಡುವ ಕ- | 
ನಿಷ್ಕನ ಸೇರಿದರೇನುಂಟು? ls I 


ಪಿಸುಣನ "ಕುದುರೆಯ ಮುಂದೋಡಲು ಬಲು | 

ಬಿಸಿಲಿನ ಹೆಣ್ಣಲ್ಲದೇನುಂಟು | 

ವಸುಥೆಯೊಳಗೆ ಪುರಂದರವಿಕೆಲನನು ಭ- | 

ಜಿಸಲು ಮುಕ್ತಿಸಾಧನವುಂಟು | ೩॥ 


೧೪೭ 
ರಾಗ ಕಾಂಬೋದಿ | ತಾಳ ಅಟಿ 


೧ ಏಳಲವ ಮಾಡಿದಲ್ಲಿ ಏನ ಕೊಟ್ಟಿರೂ ಬೇಡ | 
ಕೀಳು ಮನುಜರ ಸಂಗ ಸಾವಿರ ಕೊಟ್ಟರೂ ಬೇಡ ॥ಪ॥ 


ಆಡಿ ತಪ್ಪುವ ನೃಪನ ಆಶೆಮಾಡಲುಜೇಡ | 

ಕೂಡಿ ನಡೆಯುವಲ್ಲಿ ಕಪಟ ಬೇಡ || 

ಮೂಢ ಹೆಣ್ಣಿನ ಸಂಗ ಮಮತೆ ಇದ್ದರು ಬೇಡ | 
ಮಾಡಿದುಪಕಾರವನು ಮರೆಯಬೇಡ Il A | 


ಬಂಧುವರ್ಗದಿ ಬಲು ನಿಂದು ವಾದಿಸಬೇಡ | 

ಮಂದಮತಿಯ ಕೂಡ ಮಾತು ಬೇಡ ॥ 

ಬಂದತಿಥಿಗಳಲಿ ಬರಿದೆ ಕೋಪಿಸಬೇಡ | 

ಇಂದಿಕೇಶನ ಮರೆದು ಜಡನಾಗಬೇಡ | ೨ | 


ಹವಣರಿಯದೆ ಹಗೆಗಳ ಹತ್ತಿಗರೆಯಬೇಡ 1 

ಜವನ ಭೂಮಿಯಲಿದ್ದು ಜೋಕೆ ಬೇಡ ॥ 

ಭುವನೇಶ ಪುರಂದರವಿಠಲನ ನೆನೆಯದೆ | 

ಅವಮತಿಯಾಗಿ ನೀ ಕೆಡಲುಬೇಡ | 5 || 


೧ ಖ೧ (ಬಿಡಿ ೬) ಸ್ರತಿಯೊಂದರಲ್ಲಿಯೆ ಸಿಕ್ಕಿದೆ. 


೧೨೦ ಪುರಂದರದಾಸರ ಸಾಹಿತ್ಯ ೫ 


೧೪೪ 
ರಾಗ--ಪೂರ್ನಿ ತಾಳ--ರುುಂಪೆ 
೧ ಕಸ್ಟವಾವುದು ಸುಖವದಾವುದಯ್ಯ | ಪಗ 


ಹೊನ್ನುಳ್ಳವಗೆ ಬಂದ ದಾರಿದ್ರ್ಯ ಬಲು ಕಷ್ಟ | 

ಅನ್ಯರ ಮನೆಯ ಸೇರುವುದು ಬಹು ಕಷ್ಟ | 

ಅನ್ಯಾಯವಿರದೆ ಅಪಕೀರ್ತಿ ಹೊರುವುದು ಕಷ್ಟ 
ಗನ್ನಘಾತಕವ ಮಾಡುವುದು ಕಷ್ಟವಯ್ಯ 1೧॥ 


ಉದ್ಯೋಗದಲಿ ಒಳ್ಳೆ ಲಾಭವಾದರೆ ಸುಖವು | 
ಬದ್ಧನುಡಿ ನುಡಿಯುವುದು ಬಹಳ ಸುಖವು ಗ 
ಗುದ್ದಾಟವಿರದಣ್ಣ-ತಮ್ಮರಿದ್ದರೆ ಸುಖವು | 

ು [2] ಎ 


ಬುದ್ಧಿ ವಂತನಾಗಿ ಬಾಳುವುದು ಸುಖವಯ | ೨ | 


೨ 

ಫಿ 
ಮತ್ಸರವಿರದ ಸೊಸೆಯು ಮನೆಗೆ ಬಂದರೆ ಸುಖವು | 
ಪುತ್ರ ತಾ ಬುದ್ಧಿ ವಂತನಾದರೆ ಸುಖವು ॥ 

ಹಸ್ತವನು ಎತ್ತಿ ದಾನವನು ಕೊಡುವುದು ಸುಖವು | 


ವಸ್ತ್ರವನು ಮಾಸದುಡುವುದು ಬಹಳ ಸುಖವಯ್ಯ 


ಭೂತಳದಿ ಸಮ್ಮತನು ಆಗಿ ಬಾಳ್ತುದು ಸುಖವು! 
ಭೂತೇಶನಾ ಪ್ರೀತಿ ಬಹಳ ಸುಖವು ॥ 

ನೀತಿ ನಡೆಯನು ನಡೆವುದೇ ಸುಖವು ಹಿರಿಯರ | 

ಮಾತುಗಳ ನಡಸುವುದು ಬಹೆಳ ಸುಖವಯ್ಯ ll v | 


| ೩ | 


ಆಧಾರನಿಲ್ಲದಲೆ ಸಾಲ ಕೊಡುವುದು ಕಷ್ಟ | 
ಮಾದ ಹುಣ್ಣದು ಮತ್ತೆ ಹುಟ್ಟಿದರೆ ಕಷ್ಟ ॥ 


pe 
೧ ರು (೧-೦) ಪ್ರತಿಯಿಂದ ಆರಿಸಿಕೊಂಡಿದೆ. 
ಮೂಲದಲ್ಲಿಯ ೩-೫ ನುಡಿಗಳು ಕೃತ್ರಿಮ ಕಂಡದ್ದರಿಂದ ಬಿಟ್ಟಿದೆ. 


ಲೋಕನೀತಿ ೧೨೧ 


ಹಾದಿಯನು ಬರಿಗಾಲಿನಿಂದ ನಡೆವುದು ಕಷ್ಟ ೫ 


ಆದಿಮೂರುತಿ ಪುರಂದರನಿಕಲರಾಯ! 1 ೫ || 
೧೪೯ 
ರಾಗ-- ಮುಖಾರಿ ತಾಳ--ರುಂಂಪೆ 
೧ ಕೆಟ್ಟು ನಂಟರ ಸೇರುವುದು ಬಹಳ ಕಷ್ಟ | 
ಹುಬ್ಬೇಳು ಜನ್ಮಕ್ಕೆ ಇದು ಬೇಡ ಹರಿಯೆ | ಪ! 


ಹರಿಯನಪ್ಪಲುಬಹುದು ಉರಿಯ ಮುಕ್ಕಲುಬಹುದು | 

ಉರುವ ಮಾರಿಗೆ ಗ್ರಾಸವಾಗಬಹುದು ॥| 

ಸುರಿವ ಕೆಂಡದ ಮಳೆಗೆ ಬರಿಮ್ಟೆ ಯೊಳಿರಬಹುದು | 

ಧರೆಯೊಳಗೆ ದಾರಿದ್ರ್ಯವಾರಿಗೂ ಬೇಡವೋ! lal 


ವಿಷವ ಕುಡಿಯಲುಬಹುದು ಇರಿದುಕೊಳ್ಳಲುಬಹುದು | 
ಹಸಿದ ಹುಲಿಬಾಯ ತುತ್ತಾಗಬಹುದು | 
ಹಸಗೆಟ್ಟು ಹೋಗಿ ನಂಟರಲಿ ತಾ ಬಾಯನ್ನು | 


ಕಿಸಿಯಲಾಗದು ಕೊರಳ ಹಿಸುಕಿಕೊಳಬಹುದು.  - | ೨॥ 
ಕುಡುಗೋಲ ಪಿಡಿದು ಕೂಲಿಯಮಾಡಿ ಉಣಬಹುದು | 
ಒಡಲಾಸೆಗೊಬ್ಬರಾಳಾಗಬಹುದು || 

೨ ಒಡೆಯ ಶ್ರೀಪುರಂದರವಿಠಲನಾ ಸ್ಮರಣೆಯಲಿ | 
ಬಡವನಾಗಿಯೆ ಬೇಡಿ ಉಣ್ಣಬಹುದು ॥ ೩॥ 


ಶಿಕ. ವಿ. ವಿ. ತಾಳೆಗರಿ (೧೮೫೮-7೭೫೦) ಪ್ರತಿಯಿಂದ ತೆಗೆದುಕೊಂಡಿದೆ. 

ಆ (೨೧) ಪ್ರತಿಯಲ್ಲಿಯೂ ಈ ಹಾಡಿದೆ. 

೨ ಅ (೧೧: ಬಿಡದೆ ಭಜಿಸೆ ನಮ್ಮ ಪುರೆಂದರವಿಠಲನ್ನ 
ತಡೆಯನೆಂದೆಂದಿಗಿಹ-ಸರವಶೀವ! 


೧೨೨ ಪುರಂದರದಾಸರ ಸಾಹಿತ್ಯ ೫ 
೧೫೦ 
ರಾಗ--ಕಲ್ಯಾಣಿ ತಾಳ--ರುುಂಪೆ 


೧ ಫಾತಕರಿಗಿನ್ನೇಕೆ ಸರಮಾರ್ಥಶ್ರವಣ | 
ನೀತಿವಂತರೆ ನಿಮಗೆ ಪರನಿಂದೆ ಏಕೆ? ॥ಸ॥ 


ಕೋತಿಗಂದಣವೇಕನಾಥನಿಗೆ ಮುಸಿಸೇಕೆ? | 

ಹೋತು ಕಾಳೆಗವಾಡಿ ಖ್ಯಾತಿಯೇಕೆ ?॥ 

ಸೋತ ಮನುಜಗೆ ಮುನ್ನ ಸೊಗಸುವೆಗ್ಗಳವೇಕೆ ? | 
ಪ್ರೀತಿಯಿಲ್ಲದ ಮನೆಯೊಳಿರುವುದೇಕೆ? (NeW 


ದಯವಂತನಲ್ಲದಾ ದೊರೆಯ ಸೇವೆಯು ಏಕೆ? | 
ಭಯವು ಉಳ್ಳವಗೆ ರಣರಂಗವೇಕೆ? ॥ 
ನಯವಾಕ್ಯವಿಲ್ಲದ.-ಪುರುಷ-ನಾರಿಯರೇಕೆ | 


ವ್ಯಯವಾದ ಧನಕಿನ್ನು ಚಿಂತೆಯೇಕೆ ? Ils | 


ಬಲ್ಲಿದನ ಹಗೆಗೊಂಡು ತಲ್ಲಣಿಸುತಿರಲೇಕೆ? | 

ಬಲ್ಲಧಿಕ ಜ್ಞಾನಿಗೆ ದ್ವೇಷವೇಕೆ? ॥ 

ಚೆಲ್ವ ತ್ರೀಪುರಂದರವಿಟ್ಕಿಲನ ದಯನಿರಲು | 

ಘಲ್ಲಿಸುವ ಯಮಗಿನ್ನು ಅಂಜಲೇಕೆ? ls | 


೧೫೧ 
ಸುಳಾದಿ 
ಧ್ರುವತಾಳ 
೨ ಖಳರ ನೋಟವೆ ಹಾವಲ್ಲವೆ, ಹಾವ ಬೇರೆ ಇನ್ನರಸಲೇತಕೆ 9? | 
ಖಳರ ನೋಟನವೆ ಹುಲಿಯಲ್ಲವೆ, ಹುಲಿಯ ಬೇರೆ ಇನ್ನರಸಲೇತಕೆ? | 


0 ಖಂ (ಬಿಡಿ ೦೮) ಪ್ರತಿಯೊಂದರಲ್ಲಿಯೆ ಸಿಕ್ಕಿದೆ. 
೨ ಇ(ಮಾಂದ್ರಿತ) ಎ ಪ್ರತಿಗಳಿಂದ ತೆಗೆದುಕೊಂಡಿದೆ. 


ಲೋಕನೀತಿ ೧೨ಕಿ 


ಖಳರ ಕೂಟಿವೆ ನಿಷವಲ್ಲವೆ, ವಿಷವ ಬೇರೆ ಇನ್ನರಸಲೇತಕಯ್ಯ | 
ಖಳರೊಳಗೆನ್ಸ್ನ ಹುಟ್ಟಿಸಿದೆ ಖಳರಿಗೊಪ್ಪಿಸಿಕೊಟ್ಟೆಯಲ್ಲ | 

ಖಳರ ಖಂಡದಂಡೆಯ ಮುರಿವನೆ | 

ಖಳರ ನಿವಾರಣ ಪುರಂದರವಿಠಲ lal 


ಮಟ್ಟಿ ತಾಳ 
ಖಳರೈಶ್ವರ್ಯ ಖಳರ ವಿಭೂತಿ 1 
ಖಳರಲಿ ದೌತ್ಯ ಖಳರಲಿ ವಿದ್ಯೆಗಳು 
ಖಳರ ತ್ಯಾಗ ಖಳರ ಕರ್ಮ | 
ಖಳರ ಕಷ್ಟ-ನಿಷ್ಕುರಂಗಳು 
ಪುರಂದರವಿಠಲನ ಪರಮಪ್ರಿಯರ | 
ಅವಮನ್ನಣೆ--ಇವು ಸದಾ ಸರ್ವದಾ ನೋಡಾ! ' ॥1೨(॥ 


ರೂಪಕತಾಳ 
ಖಳರ ಕಷ್ಟ-ನಿಷ್ಕುರಂಗಳ ತಾಳಿದರಲಾ ಮನುಗಳು | 
ತಾಳಿದರಲಾ ಮುನಿಗಳು? | 
ತಾಳಿದರಲಾ ಸಕಲ ದೇವತೆಗಳು? | 
ತಾಳಿದರಲಾ ಪುರಂದರವಿಠಲ ಒಲಿವನ್ನಕ್ಕ! | ೩ Il 


ಅಟಿತಾಳ 


ಫಾಷಂಡರ ಕೂಡೆ ಕಾಳೆಗ | 

ವಿಷ್ಣುದ್ವೇಸಿಗಳ ಕೂಡೆ ಕಾಳೆಗ | 

ಕಾಳೆಗ ಕಾಳೆಗ ನಾಸ್ತಿಕರ ಕೂಡೆ | 

ಕಾಳೆಗ ಹರಿಡಂಭಕರ ಕೂಡೆ | 

ಪುರಂದರವಿಠಲ ಮೆಚ್ಚೆ ಕಾದಿಸಿ ಕಾದಿಸಿ ನಮ್ಮನೆ ಗೆಲಿಸುವ ॥೪1 


೧೨೪ ಪುರಂಪರದಾಸರ ಸಾಹಿತ್ಯ ೫ 


ಏಕತಾಳ 
ಅಸುರರ ಬದುಕಾ ಬಿಸಿಯರಿಸಿನವವ್ವ | 
ಸುರರ ಬದುಕು ಸುಸ್ಥಿರ ಕಾಣಿರೊ | 
ಆವಾವ ಜಗ-ಜಗಂಗಳೊಳಗೆ ಸುರರ ಬದುಕು | 
ಪುರಂದರವಿಠಲನ ಕೋಪಸಪ್ರಸಾದದಿಂದೆ | 
ಸುರರ ಬದುಕು ಸುಸ್ಲಿರ ಕಾಣಿರೊ! ll » | 


ಜತಿ 


ಖಳಕುಲತಿಮಿರ ದಿವಾಕರನರ್ತಿಯು | 
ಖಳಕಮಲೇಂದು ಪುರಂದರವಿಟ್ಠ ಲ 


೧೫.೨೨ 
ರಾಗ ಕಾಂಬೋದಿ | ತಾಳ ಅದಿ 
೧ ತನಗಲ್ಲದಾ ವಸ್ತು ಎಲ್ಲಿದ್ದರೇನು | 
ಮನಕೆ ಬಾರದ ಹೆಣ್ಣು ಮೆಚ್ಚಿ ಬಂದರೆ ಏನು? ಪ 


ಆದರಣೆಯಿಲ್ಲದೂಟ ಅಮೃ ತಾನ್ನವಾದರೇನು | 

ವಾದಿಸುವ ಸತಿ-ಸುತರಿದ್ದು ಫಲವೇನು? ॥ 

ಕ್ರೋಧ ಬೆಳಸುವ ಸಹೋದರರು ಇದ್ದರೇನು | 

ಮಾದಿಗರ ಮನೆಯೊಳೆ ಮದುವೆಯಾದರೇನು? | a 


ಸಾವಿಗಿಲ್ಲದೌಷಧವು ಸಂಚಿತುಂಬ ಇದ್ದರೇನು | 
ದೇವಾಂಕಿತನಿಲ್ಲದ ಕವಿತ್ವವೇನು? | 


೧ಆ (೧) ಆ 1) ರು (೫-7೦)ಪ್ರತಿಗಳಿಂದ ಆರಿಸಿಕೊಂಡಿದೆ. 


ಳೋಕನಿತಿ 


ರಾಗ ಕಲ್ಯಾಣಿ 


ಹೇವವಿಲ್ಲದ ಹೆಣ್ಣು ಹೆಚ್ಚು ಬಾಳಿದರೇನು | 
ಹಾವಿನ ಫಣೆಯೊಳಗೆ ಹಣವಿದ್ದರೇನು 9) 


ಸನ್ಮಾನವಿಲ್ಲದೆ ದೊರೆ ಸಾವಿರಾರು ಕೊಟ್ಟರೆ ಏನು | 
ತನ್ನ ತಾನರಿಯದ ಜ್ಞಾನವೇನು? || 

ಉನ್ನತ ಪುರಂದರವಿಠಲನ ನೆನೆಯದವ | 
ಸಂನ್ಯಾಸಿಯಾದರೇನು ಪಾಷಂಡನಾದರೇನು? 


೧೫೩ 
ಉಗಾಭೋಗ 


೧ ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ | 
ಜೇನಮಳೆಗರೆದರೆ ವಿಷ ಹೋಹುದೇನಯ್ಯ ?| 
ಏನ ಓದಿದರೇನು ಏನ ಕೇಳಿದಕ್ಷೇನು | 
ಮನದೊಳಗಿನ ತಾಮಸ ಮಾಣದನಕ | 

ಏನ ಓದಿದರೇನು ಏನ ಕೇಳಿದರೇನು ?1 
ಕೊಳಲಧ್ವನಿಗೆ ಸರ್ಪ ತಲೆದೂಗುವಂದದಿ | 
ಎನ್ನೊಡೆಯ ಕೇಳಯ್ಯ ಶ್ರೀಪತಿ ಪುರಂದರವಿಠಲ ॥ 


೧೫೪ 


೨ ಶಕ್ತನಾದರೆ ನಂಬರೆಲ್ಲ ಹಿತರು ಅ. | 
ಶಕ್ತನಾದರೆ ಆಪ್ತರವರೆ ವೈರಿಗಳು 


೧೪೨ (೧೧) ಪ್ರತಿಯಂದ ಆರಿಸಿಕೊಂಡಿದೆ. 


£3೫ 


|| ೨॥ 


1೩! 


ತಾಳ---ರುುಂಪೆ 


Hl 


ತಿಕ. ವಿ. ವಿ. ತಾಳೆಗರಿ (೧೮೫೪-೧೭೫೦) ಪ್ರತಿಯಿಂದ ತೆಗೆದುಕೊಂಡಿದೆ, 


೨೬ 


ಪುರಂದರದಾಸರ ಸಾಹಿತ್ಯ ೫ 


ಕಮಲಾರ್ಕರಿಗೆ ನಿರುತ ಕಡುನಂಟುತನವಿರಲು | 

ಕಮಲ ತಾ ಜಲದೊಳಗೆ ಆಡುತಿಹುದು || 

ಕ್ರಮತವ್ಪಿ ನೀರಿಂದ ತಡಿಗೆ ಬೀಳಲು ರವಿಯ | 
ಅಮಿತಕಿರಣಗಳಿಂದ ಕಂದಿ ಪೋಗುವುದು | al 


ವನದೊಳುರಿ ಸುಡುತಿರಲು ವಾಯುತಾ ಸೋಂಕಲೈ | 

ಘನ ಪ್ರಜ್ವಲಿಸುತಿಹುದು ಗಗನಕಡರಿ || 

ಮನೆಯೊಳಿರ್ದಾ ದೀಪ ಮಾರುತನು ಸೋಂಕಿದರೆ | 

ಘನಶಕ್ತಿ ತಪ್ಪಿ ತಾ ನಂದಿಹೋಗುವುದು ॥ ೨॥ 


ವರದ ತ್ರೀಪುರಂದರವಿಠಲನ ದಯವಿರಲು | 

ಸರುವ ಜನರೆಲ್ಲ ಮೂಜಗದಿ ಹಿತರು || 

ಕರಿಯ ಸಲಹಿದ ಹರಿಯ ಕರುಣ ತಪ್ಪಿದ ಮೇಲೆ | 
ಮೊರೆಹೊಕ್ಕರೂ ಕಾಯ್ವ ಮಹಿಮರುಂಟೀ ದೇವ la Il 


೧೫೫ 


ರಾಗ-- ಮುಖಾರಿ ತಾಳ--ರುುಂಪೆ 


೧ ಚಿತ್ತಶುದ್ಧಿ ಯಿಲ್ಲದವನವ ಜ್ಞಾನಿಯೆ-- ಪುಣ್ಯ- | 
ಪಾತಕಗಳನರಿಯದವ ಮನುಜನೆ ಕೃಷ್ಣ? I ಪ 


ಮಾರಿ ಮನೆಯೊಳಗಿರಲು ಸಹಕಾರಿಯೆನಬಹುದೆ? | 
ಊರೊಳಗಿನಾ ಕಳ್ಳ ಅವ ಸುಜನನೆ? || 

ಜಾರತನವೆಸಗುವಳು ಕುಲವನಿತೆಯಹುದೆಸಂ- | 

ಸಾರಡೆಚ್ಚ ರವಿಲ್ಲದವ ಸುಗುಣನೆ ? Il a Il 


ಶ್ವಾನ ಬೂದಿಯಲಿರಲು ಶಿವಭಕ್ತನೆನಬಹುದೆ ? | 
ಕಾನನದೊಳಿಹ ಕಾಗೆ ವನವಾಸಿಯೆ? || 


೧-ಆ (1)ರು (೬) ಶ್ರೋ ಪ್ರತಿಗಳಿಂದ ಆರಿಸಿಕೊಂಡಿದೆ. 


i 


ಲೋಕನೀತಿ 6೨೬ 


ಗಾಣ ತಿರುಗುವ ಎತ್ತಿಗದು ಪ್ರದಕ್ಷಿಣೆಯೆ- -ಬಕ- | 
ಧ್ಯಾನವನು ಮಾಡಲದು ಮೌನವೇ ಕೃಷ್ಣಾ? | ೨ | 


ತೋಳ ಅಡವಿಯಲಿರಲು ಅದು ದಿಗಂಬರನಹುದೆ? 1 
ಗಾಳಿಯುಂಬುವ ಉರಗ ಉಪವಾಸಿಯೆ? ॥| 

ಆಲವದು ಜಡೆಬಿಡಲು ಪರಮಖುಹಿಯಹುದೆ--ಬಲು | 

ಕಾಲ ಬಾಳಿದ ಹದ್ದು ತಾ ಹಿರಿಯದೆ? ॥೩॥ 


ಬಂಧನದೊಳಿಹ ವ್ಯಾಘ್ರವನು ತಪಸಿಯೆನಬಹುದೆ? | 
ಸಿಂಧುಜವು ಎನೆ ವಿಷವು ಶೀತಕರನೆ ? 1 

ಅಂಧಕನು ಕಣ್ಮುಚ್ಚಲದು ಧ್ಯಾನವೇ ಗಜವು | 
ಮಂದಗತಿಯಾದರದು ಸೈರಣೆಯೆ ಕೃಷ್ಣಾ ? ll ೪ || 
ಮಂಡೂಕ ಗಂಟಿಲನು ಮಾಟಲದು ಮಂತ್ರವೆ ? | 
ಗುಂಡುನೀರಲಿ ಮುಳುಗಲದು ಸ್ನಾನವೆ? || 

ಪುಂಡರೀಕಾಕ್ಷ ತ್ರೀಪುರಂದರವಿಟ್ಕಲನ 

ತೊಂಡನಾಗದ ನರನ ಬಾಳು ಬಾಳುವೆಯೆ ? ॥೫॥ 


೬ ಪರ್ಯಾಯನೀತಿ 


೧೫೬ 


ರಾಗ ಪಂತುವರಾಳಿ ತಾಳ ಅಟ 


೧ ಸಾಕು ಸಾಕು ಸಂಸಾರ ಸಜ್ಜಾಗಿಲ್ಲ-ಒಲ್ಲೆ ಒಗೆತನವ ॥ಪ॥ 
ಆರುಮಂದಿ ಗಂಡರಾಳುವರು ಎನ್ನ ಏ 
ಆರುಮಂದಿಗೆ ಮೂರು ಸುತರೆನಗೆ ॥ 


೧ಆ (ಶ) ಜ್ಜ ಮೊ ಪ್ರತಿಗಳಿಂದ ಆರಿಸಿಕೊಂಡಿದೆ, 


ಓ೨೮ ; ಪುರಂದರದಾಸರ ಸಾಹಿತ್ಯ ೫ 


ಆರುಮೂರೇಳ್ವರು ಭಾವ-ಮೈ ದುನರೆಲ್ಲ 
ಆರೆನೆಂದರೆ ಬಿಡರು ಆರಿಗುಸುರಲಮ್ಮ ll a Il 


ಹತ್ತುಮಂದಿ ಬೆನ್ನ ಮುತ್ತಿಕೊಂಡಿಹರೆ | 

ಮತ್ತೆ ಬಿಟ್ಟಿ ನೆಂಬೆ ಬಿಡಗೊಡರು ॥ 

ಅತ್ತಿಗೆ ನಗೆಹೆಣ್ಣೆ ಹೊತ್ತುಹೊತ್ತಿ ನೊಳೆನ್ಸ | 

ನೆತ್ತಿಯೊಳು ಹಸ್ತವಿಟ್ಟೆನ್ನ ಸೆಣೆವರಮ್ಮ ll ೨॥ 


ಸಂಚರೈೈವರು ಎನ್ನ ತೊಂಚ ಹಂಚಯೆಂದು | 

ಸಂಚಿತದ ಕರ್ಮವನುಣಿಸುವರು ॥ 

ವಂಚನೆಯಳಿದ ಪ್ರಪಂಚವನು ಕಳೆದಿಹ | 

ಮಿಂಚಿನ ಪರಿಯೆ ವಿರಿಂಚಿ ಬರೆದಿಹನಮ್ಮ ॥೩॥/ 


ಜ್ಯೇಷ್ಠನಾಗಿಹ ಪುತ್ರ ಧರ್ಮನ ಅಗಲಿಸಿ | 
ಭ್ರಷ್ಟ ಅತ್ತೆಯು ಮೃತ್ಯುವಾಗಿಹಳು | 
ಮೆಟ್ಟಿಲಿನ ಹೊರಗೆ ಕಣ್ಣಿಟ್ಟು ಸಾಧುಗಳನು | 
ೆ ದೃಷ್ಟಿಸಿ ನೋಕ್ಸೆನೆಂದರೆ ಕ್ಷಣ ಬಿಡರಮ್ಮ | ೪॥ 


ಒಂಬತ್ತು ಬಾಗಿಲ ಊಳಿಗವನು ಮಾಳ್ಸ | 

ಕುಂಭಕದ ನರಕ ಕಾವರ ದಾಳಿ ॥ 

ಡಂಭಕವನು ಬಿಟ್ಟು ಇಂಬಿನೊಳಿಟ್ಟು ವಿ- 

ಶ್ವಂಭರ ಪುರಂದರವಿಠಲಧ್ಯಾನದ ಗುಟ್ಟು Il ೫॥ 


ಲೋಕನೀತಿ ೧೨೯ 


\ 


೧೫೭ 
ರಾಗ--ಪೂರ್ವಕಲ್ಯಾಣಿ ತಾಳ ಅಟಿ 


೧ ಸ್ಥಳವಿಲ್ಲವೈ ಭಾಗವತರೆ--ಈಗ. | 
ಒಳಗೆ ಹೊರಗೆ ಸಂದಣಿ ತುಂಬಿದೆ ನೋಡಿ | ಪ 


ಅಯ್ಲೊಕ್ಕಲಿದರೊಳಗುಂಟುಮತ್ತೆ- | 

ಅಯ್ದು ಮಂದಿಯು ಬೇರೆ ಉಂಟು || 

ಅಯ್ದು ನಾಲ್ಕು ಇದರೊಳಗುಂಟು--ನೀವು- | 

ಬೈದರೆ ಏನು ತೆಗೆಯಿರಿ ನಿಮ್ಮ ಗಂಟು | A 1 


ಆರುಮಂದಿ ಕಳ್ಳರುಂಟುಮ- | 

ಶ್ರಾರು ಮಂದಿಗೆ ಮತ್ತೆ ಪ್ರೇರಕರುಂಟು || 

ಪ್ರೇರಕರಿಗೆ ಕರ್ತರುಂಟು--ವಿ- | 

ಚಾರಿಸುವುದಕೆ ನಿಮಗೇನುಂಟು? | ೨ || 


ಅತ್ತೆಯವಳು ಬಲು ಖೋಡಿ---ಎನ್ನ- | 

ಒತ್ತಿ ಆಳುವ ಪುರುಷನು ಬಲು ಹೇಡಿ ॥ 

ಮತ್ತೆ ಮಾವನು ಅಡನಾಡಿ--ಸರಿ- | 

ಹೊತ್ತಿಗೆ ಬರುವ ಮೈದುನ ಬಲು ಕೇಡಿ ।1೩॥ 


ನಗೆಹೆಣ್ಣು ಎಂಬವಳು ಕೋಪಸಿ--ಮಲ- | 

ಮಗಳು ಕಂಡರೆ ಸೇರಳು ಬಲು ಪಾಹಿ ॥ 

ಹೆಗೆಗಾತಿ ಅತ್ತಿಗೆ ಶಾಪಿ- ಸುತ್ತ- | 

ಬೊಗಳುವಳು ತಾಳೆನು ನಾನು ಮುಂಗೋಪಿ | ೪ | 
ಎಷ್ಟು ಹೇಳಲಿ ನಿಮಗೆಲ್ಲ -ಈ- | 

ಕಷ್ಟ ಸಂಸಾರದೊಳಗೆ ಸುಖವಿಲ್ಲ ॥ 


೨೪ (೧೧) ಇ ಪ್ರತಿಗಳಲ್ಲಿ ಸಿಕ್ಕುತ್ತಿದೆ. 


೧0 ಪುರಂದರದಾಸರ ಸಾಹಿತ್ಯ % 
ಸ್ಪಷ್ಟವಾಗಿ ಪೇಳೆ ಸೊಲ್ಲ--ದೇವ- | 
ಲೆ ವೆ ಯ 
ಜಿ ಗ 
ಸೃಷ್ಟೀಶ ಪುರಂದರನಿಟ್ಟಲ ಬಲ್ಲ ls | 
೧೫೪ 
ರಾಗ-- ಪೂರ್ವಿ ತಾಳ--ಅಟಿ 


೧ ಇಕ್ಕಲಾರೆ ಕೈಯೆಂಜಲು..-ಚಿಕ್ಕ- | 


ಮಕ್ಕಳು ಅಳುಶಾವೆ ಹೋಗೋ ದಾಸಯ್ಯ 


ಮಡಿಕೆ ತೊಳೆಯುತೇನೆ ಮನೆಯ ಸಾರಿಸುತೇನೆ । 
ಒಡೆಯರಿಲ್ಲ ಕಾಣೊ ಹೋಗೋ ದಾಸಯ್ಯ || 

ತೊಡೆಯ ಮೇಲಣ ಕೂಸು ಮೊಲೆಹಾಲನುಣುತಿಡೆ | 
ನಡೆನಡೆ ಕರಕರೆ ಮಾಡದೆ ದಾಸಯ್ಯ ।॥೧॥ 


ಅಟ್ಟದ ಮೇಲಿನ ಅಕ್ಸಿ ತೆಗೆಯಲಾರೆ | 

ಹೊಟ್ಟೆನೋವು ಕಾಣು ಹೋಗೋ ದಾಸಯ್ಯ | 

ಮುಟ್ಟಾಗಿ ಕುಳಿತೇನೆ ಮನೆಯವರಿಲ್ಲವೊ 1 

ಕಟ್ಟುಗ್ರ ಮಾಡದೆ ಹೋಗೋ ದಾಸಯ್ಯ Il ೨॥ 


ನೀಸದ ಕಾಸಿನ ದವಸವ ತಂದಾರೆ | 

ಕೂಸಿಗೆ ಸಾಲದು ಹೋಗೋ ದಾಸಯ್ಯ || 

ಆಸೆ ಮಾಡಲುಬೇಡ ದೋಷಕಾರ್ತಿ ನಾನು | 

ಶೇಷಾದ್ರಿ ಪುರಂದರವಿಠಲ ದಾಸಯ್ಯ la Il 


೧೪. ವಿ. ಪಿ. ತಾಳೆಗರಿ (೮೫೮-೩೫೦) ಪ್ರತಿಯಿಂದ ತೆಗೆದುಕೊಂಡಿದೆ. 


ಲೋಕನೀತಿ ಎತ್ಲಿನ 


೧೫೯ 


ರಾಗ ನೀಲಾಂಬರಿ ತಾಳ- ತ್ರಿವುಡೆ 


೧ ತನುವಿನೊಳಗೆ ಅನುದಿನವಿದ್ದು 
ಎನಗೊಂದು ಮಾತ ಪೇಳದೆ ಪೋದೆ ಹಂಸಾ ಪ 


ಜಾಳಾಂದ್ರವೆಂಬುದು ಒಂಬತ್ತು ಬಾಗಿಲ ಮನೆ | 
ರೂವಾರವೆಂಬ ಒಂಬತ್ತು ಬಾಗಿಲ ದಾಟ ॥ 

ಗಾಳಿ ತಂಹಿನೊಳಿದ್ದು ಶಾನು ಹಾರಿ ಪೋಪಾಗ | 

ಕಾಯಕೆ ಹೇಳದೆ ಹೋಯಿತು ಒಂದು ಮಾತ Il a ll 


ಹಳ್ಳ ಕೊಳ್ಳ ಗಳಲಿ ತಂಪಿನ ತಡಿಯಲಿ | 

ಬಳ್ಳಿಕಾಯಿ ಕಾತು ಫಲವಾಯಿತು ॥ 

ಒಳ್ಳೆಯ ತನಿಹಣ್ಣು ಉದುರಿ ತಾ ಪೋಪಾಗ | 

ಬಳ್ಳಿಗೆ ಹೇಳದೆ ಹೋಯಿತು ಒಂದು ಮಾತ ॥೨॥ 


ಗಟ್ಟ-ಬೆಟ್ಟಿ ಗಳಲಿ ಶಾಖೆಯ ತುದಿಯಲಿ | 

ಕಟ್ಟ ತು ಜೇನನು ಸುಖಕಾಗಿ ॥ 

ಗಟ್ಟ ತುಪ್ಪವನುಂಡು ನೊಣ ಹಾರಿ ಪೋಪಾಗ | 

ಫೆ ಗೆ ಫೇಡಿ ಹೋಯಿತು ಒಂದು ಮಾತ Ila ll 


ರಸವಿಸ್ತಾರವ ಹಂಸ ಕೇಳಿದೆನ್ಸೈ ನಿನ್ನ | 

ಪೆಸರ yi ಳಲೆನ್ನಳವಲ್ಲ ॥ 

ಸವ ೨ ವನುಂಡು ಜ್ಯೋತಿ ತಾ ಪೋಪಾಗ | 

ಸಳ್‌ ಪೇಳದೆ ಹೋಯಿತು ಒಂದು ಮಾತ | ೪॥ 


CL 


ಸಿರಿಪುರಂದರವಿಠಲನ ಮಾತು ಪುಸಿಯಲ್ಲ | 
ಹಣೆಯಬಕೆಹವ ಮಾರಲು ಬಲ್ಲುದೆ |) 


೧ಕ. ನಿ. ಖಿ. ತಾಳೆಗರಿ (೧೮೫೫-೧೭೫೨) ಪ್ರತಿಯಿಂದ ತೆಗೆದುಕೊಂಡಿದೆ, 


ಕ್ರ 


ಓತ ಪುರಂದರದಾಸರ ಸಾಹಿತ್ಯ ೫ 


ಸರವನಾಣೆಯ ಮುತ್ತು ಅಗಲಿ ತಾ ಪೋಪಾಗ | 


ಚಿನ್ಸಿಗೆ ಸೇಳದಾಯಿತು ಒಂದು ಮಾತ | ೫॥ 
* ಮಂಗಳ 
೧೬೦ 
ರಾಗ ಶ್ರೀ ತಾಳ ಆದಿ 
೧ ಮಂಗಳಂ ಮಾರಮಣಗೆ ಮಂಗಳಂ ಪ! 


೨ ನೀರೊಳು ಮುಳುಗಿ ನಿಗಮ ತಂದವಗೆ | 
ಘೋರರೂಪದಿ ಕಂಬದೊಳ್‌ ಬಂದಗೆ Il a Il 


ಪೊಡವಿಯನೀರಡಿ ಮಾಡಿದ ದೇವಗೆ | 

ಕೊಡಲಿಯ ಕರನಾಗಿ ಜನಿಸಿದಗೆ 1 

ಮಡದಿ ಸಹಿತ ವನವಾಸದೊಳಿದ್ದಗೆ | 

ಬಿಡದೆ ಪಾಂಡವ ಭೃತ್ಯನಾದವಗೆ ॥೨॥ 


ಭರದಲಿ ಸತಿಯರ ವ್ರತಗೆಡಿಸಿದಗೆ | 

ಧುರದಲಿ ತುರಗವನೇರಿದಗೆ | 

ಗಿರಿಜಾಪುರಡೊಳು ವಾಸವಾಗಿದ್ದಗೆ | 

ವರದ ಶ್ರೀಪುರಂದರನಿಟ್ಟಿಲಗೆ ls ll 


೧ ಸ ವಿ. ವಿ. ತಾಳೆಗರಿ ವರರ ಪ್ರತಿಯಿಂದ ತೆಗೆದುಕೊಂಡಿದೆ. 
ಹ ದ್ಯ ಈ ನುಡಿಯ ತ೨-ತಿ ಚರಣ ಣಗಳ ತಾ ಕೆಗರಿಯಲ್ಲಿ ಕಾಣುವುದಿಲ್ಲ. 


ಲೋಕನೀತಿ | ಗಿ್ಠಿತ್ನಿ 


ಲೋಕನೀತಿ 


೧ ನಾಮಸ್ಮರಣನೀತಿ 


ತ್ರೀಹರಿಯಲ್ಲಿ ಉತ್ಕಟವಾದ ಭಕ್ತಿ, ಜೀವನದಲ್ಲಿ ಸದಾಚಾರನಿಸ್ಠೆ 
ಇವುಗಳಿಂದ ಮಾನವನು ಇಹ-ಪರಗಳೆರಡನ್ನೂ ಜಯಿಸಬಲ್ಲನೆಂಬುದು 
ಹರಿದಾಸರ ಸಿದ್ಧಾಂತವಾಗಿದೆ. ಇದುವರೆಗೆ ತ್ರೀಹರಿಯ ಭಕ್ತಿಯ ವಿಚಾರ- 
ವನ್ನು ಹೇಳಿದುದಾಯಿತು. ಮಾನವನು ಸದಾಚಾರದಿಂದ ಹೇಗೆ ಜೀವನ- 
ವನ್ನು ನಡೆಸಬೇಕೆಂಬುದನ್ನು ಕುರಿತು ದಾಸರು ಒರೆದ ಕೀರ್ತನೆಗಳು ಈ 
ವಿಭಾಗದಲ್ಲಿ ಬಂದಿವೆ. 


೧ನೆಯ ಹಾಡು 


ಈ ಹಾಡಿನಲ್ಲಿ ದಾಸರು ಜೀವನದ ಅಸ್ಲಿರತೆಯ ವಿಚಾರವನ್ನು ಹೇಳಿ, ಭೋಗ- 
ದಲ್ಲಿ ವೇಳೆಗಳೆಯದೆ (ಶ್ರೀಹರಿಯ ಭಕ್ತಿಯಲ್ಲಿ ಕಾಲಕಳೆಯಬೇಕೆಂಬುದನ್ನು «ಕಾಲವು 
ತಾಸು ಬಾರಿಸಿ ಎಚ್ಚರಿಸುತ್ತಿದೆ' ಎಂದು ಹೇಳಿದ್ದಾರೆ. 


೧ ತಾಸು ಬಾರಿಸು-ವೇಳೆ ತಿಳಿಸು. 

ಸುಪ್ಪತ್ತಿಗೆ-ಮೆತ್ತನೆಯ ಹಾಸಿಗೆ. 

ವಾರ್ಧ-ಮುಪ್ಪು. 

ಈಶನ ಭಜಕರು-ಹರಿಭಕ್ತರು. 

ಡ್ನ ತಾಂಡವಕೃಷ್ಣಎಕಾಲಿಯನ ಹೆಡೆಯ ಮೇಲೆ ನರ್ತನಮಾಡು- 


ಕ್ರಿರುವ ಕೃಷ್ಣ. 


ಭಂಡಧಾವತಿ-ಅವಿವೇಕದ ಶ್ರಮ. 
೨ನೆಯ ಹಾಡು 


ದಾಸರು ಆಚಾರದಲ್ಲಿ ಮೊದಲನೆಯದಾಗಿ ಹೇಳುವುದು ನಾರಾಯಣನಾಮ- 
ಸ್ಮರಣೆ; ಆದರೆ ಬರಿ ಈ ನಾಮಸ್ಮರಣದಿಂದ ಮಾನವತೆ ಪರಿಪೂರ್ಣವಾಗದೆಂಬು- 


೧೩೪ ಪುರಂದರದಾಸರೆ ಸಾಹಿತ್ಯ ೫ 
ದನ್ನು, ಅವನು ನಡೆದುಕೊಳ್ಳುವ ಬೇರೆಬೇರೆ ಸದಾಚಾರಗಳೊಂದಿಗೆ ಈ ಹಾಡನ್ನು 
ರಚಿಸಿದ್ದಾರೆ. 

೧ ಡಿಂಬ-ದೇಹ. 

೨ ಧ್ಯಾನಕಾನನ-ಸಂತತವಾದ ಚಿಂತನೆ. (ಧ್ಯಾನವೆಂಬ ಅರಣ್ಯ). 

೩ ಗಿಡನೆಲ್ಲ ನಂಟಿರು-ಎಲ್ಲರೂ ನಂಟರು. 


೩ನೆಯ ಹಾಡು 


ಈಠೋಹರಿಯ ಉತ್ಕಟಭತಕ್ತಿಯೊಂದಿದ್ದರೆ ಮಿಕ್ಕ ಯಾವ ಸಾಂಪ್ರದಾಯಿಕ 
ಆಚಾರ-ವಿಚಾರಗಳೂ ಬೇಕಿಲ್ಲವೆಂಬುದನ್ನು ದಾಸರು * ಹಾಡಿನಲ್ಲಿ ಹೇಳಿದ್ದಾರೆ. 


೧ ದಾರಿ-ಜೀವನಪಥ. 


ತ್ಮಿ ಕೃಚ್ಛೆ ದೇಹದಂಡನೆಯ ವ್ರತ. 


೪ನೆಯ ಹಾಡು 
ಹಿಂದಿನ ಹಾಡಿನಲ್ಲಿಯ ವಿಚಾರವನ್ನೇ ಈ ಹಾಡಿನಲ್ಲಿಯೂ ಕಾಣುವೆವು. 
೧ ನಾಗಶಯೆನೆ-ಶೇಷಶಯನ. 
೨ ಗತಿ ತಪ್ಪು-ಮರಣವೊದಗು. 
೩ ಹರದ-ಮುಕ್ತಿಯ. 


೫ನೆಯ ಹಾಡು 


ವೃರ್ಥ ಕಾಲವನ್ನು ಕಳೆಯದೆ, ವ್ಯರ್ಥ ಮಾತುಗಳನ್ನಾ ಡದೆ ಶ್ರೀಹರಿಯನ್ನು 
ಸ್ಮರಿಸುತ್ತಲಿರು--ಎಂದು ದಾಸರು ಈ ಹಾಡಿನಲ್ಲಿ ವಿಧಿಸಿದ್ದಾರೆ. 


೧ ಏಗಲೊ-ಯಾವಾಗಲೊ. 


೨ ಏಳುದಿನದ ಕಥೆ- ಭಾಗವತಪುರಾಣ, ಶುಕಾಚಾರ್ಯರು ಈ 
ಕಥೆಯನ್ನು ಪರೀಕ್ಷಿದ್‌ರಾಜನಿಗೆ ಹೇಳಿ ಏಳು ದಿವಸಗಳಲ್ಲಿ ಮುಗಿಸಿದ್ದಾರೆ. 
(ಭಾಗವತ ಸಪ್ತಾಹ). 


ಲೋಕನೀತಿ ೧೩೫ 


೩ಮೆಟ್ಟೆ-ಮೆಟ್ಟಲು. 


೬ನೆಯ ಹಾಡು 


ಹರಿಯ ನಾನುಸ್ಮರಣೆಯ ಅಗತ್ಯವನ್ನು ದಾಸರು ಈ ಹಾಡಿನಲ್ಲಿ ವಿವರಿಸಿದ್ದಾರೆ. 
೧ ದುಗ್ಗಾಣಿ-ಎರಡು ಕಾಣಿ (ಒಂದು ನಾಣ್ಯ). 


ಡಾ 


೭ನೆಯ ಹಾಡು 


ಮಾನವನಿಗೆ ಮರಣವೆಂಬುದು ಯಾವಾಗ ಬಂದೀತೆಂಬುದರ ನಿಯಮವಿಲ್ಲ. 
ಆದುದರಿಂದ ಯಾವಾಗಲೂ ಶ್ರೀಹರಿಯನ್ನು ಭಜಿಸಬೇಕೆಂಬುಡು ದಾಸರ ಅಭಿ- 
ಪ್ರಾಯ. 


೧ ಸಿಂಧುಸುತೆ-ಲಸ್ಲಿ 
೨ಆತ್ಮ-ಉಸಿರು, ಜೀವ. 
೩ ಶ್ಲೇಷ್ಮ-ಲೋಳೆ. 


ಳನೆಯ ಹಾಡು 
ಹರಿಭಕ್ತನಾಗಬೇಕೆನ್ನು ನವನು ಯಾವಾಗಲೂ ಹರಿಕಥೆಯ ತ್ರನಣಮಾಡ- 


ಬೇಕೆಂಬುದನ್ನು ಪ್ರ ಹಾಡಿನಲ್ಲಿ ದಾಸರು ಹೇಳಿದ್ದಾರೆ. 
೯ನೆಯ ಹಾಡು 


(ಶ್ರೀಹರಿಯನ್ನುಳಿದು ಬೇರೆ ಕ್ರುದ್ರದೇವತೆಗಳ ಉಪಾಸನೆ ಕೂಡದೆಂಬುದನ್ನು 
ದಾಸರು ಈ ಉಗಾಭೋಗದಲ್ಲಿ ಉಪಮೆಯೊಂದಿಗೆ ಹೇಳಿದ್ದಾರೆ. 


೧೦ನೆಯ ಹಾಡು 
ಈ ಹಾಡಿನಲ್ಲಿ ಹಾಸರು ಹರಿನಾನುಬಂಡದ ಸಾರಿಗೆ ವ್ಯಾಸಾರಿಗಳಾಗಿದ್ದಾರೆ. 


ಶ್ತ ಗಟ್ಟಿ -ಬಂಗಾರಗಟ್ಟಿ. 


೧೩೬ ಪುರಂದರದಾಸರ ಸಾಹಿತ್ಯ ೫ 


ಲ ಕಾನಲಿಗರೈ ವರು-ಸಂಚೇಂದ್ರಿಯ ಗಳು. 
ಠಕ್ಕುದೋರು-ಮೋಸಗೊಳಿಸು. 


೧೧ನೆಯ ಹಾಡು 


ಈ ಹಾಡಿನಲ್ಲಿ ಶ್ರೀಹರಿಯ ಸ್ಮರಣೆಯೊಂದಿಗೆ ಭಕ್ತನು ನಡೆಸಬೇಕಾದ ಆಚಾರ- 
ಗಳನ್ನೆಲ್ಲ ದಾಸರು ಪರ್ಯಾಯದಿಂದ ಪ್ರಶ್ನಪದ್ಧತಿಯಲ್ಲಿ ವಿವರಿಸಿದ್ದಾರೆ. 


೧ ಶೌಚೆ-ಶುದ್ದಿ. 
೩ ಅಟ್ಟುಳಿ-ನೀಡೆ. 


೧೨ನೆಯ ಹಾಡು 


ಭಕ್ತೆ ನಾದವನೇ ಹರಿಕಥಾಮೃತದ ಸವಿಯನ್ನು ಅರಿತಿರುವನಲ್ಲದೆ ಸಾಮಾನ್ಯರು 
ಆದರ ಬೆಲೆಯನ್ನೂ, ರುಚಿಯನ್ನೂ ಅರಿಯರೆಂಬುದನ್ನು ಈ ಹಾಡಿನಲ್ಲಿ ದಾಸರು 
ಸುಂದರವಾದ ಹಲವು ಉಪಮೆಗಳೊಂದಿಗೆ ಬೋಧಿಸಿದ್ದಾರೆ. 


೧ ಸ್ತನ್ಯಸಾನ-ಮೊಲೆಹಾಲು. 
೨ ನೀರದ- ಮೋಡ. 
ದಿವಸಕರ-ಸೂರ್ಯ. 
ದಿನಸಾಂಧಪಕ್ತಿ-ಗೂಗೆ. 

೩ ಭಲ್ಲೂಕ-ಕರಡಿ. 


೧೩ನೆಯ ಹಾಡು 


ಸುಖು-ದುಃಖಗಳೆರಡಕ್ಕೂ ಠ್ರೀಹರಿಯೇ ಕಾರಣವೆಂಬುದನ್ನು ದಾಸರು ಈ 
ಉಗಾಭೋಗದಲ್ಲಿ ವಿವರಿಸಿದ್ದಾರೆ. 


೧ ಸಡ್ಡೆ-ಬಿತ್ತುವ ಸಾಧನ. 
ಊಳು-ಸಾಗುಮಾಡು. 


ಕೋಕನೀತಿ : ೧ಕ್ಮ೬ 


೧೪ನೆಯ ಹಾಡು 


ಈ ಹಾಡಿನಲ್ಲಿಯೂ ಹರಿಭಕುತಿಯ ಅರ್ಥ ಸಾಮಾನ್ಯರಿಗಾಗದೆಂಬುದನ್ನು 
ಅನೇಕ ಉಪಮೆಗಳೊಂದಿಗೆ ದಾಸರು ವಿವರಿಸಿದ್ದಾರೆ. 


೧೫ನೆಯ ಹಾಡು 


ಹರಿಭಕ್ತಿಗೆ ವಯಸ್ಸು ಕಾರಣವಲ್ಲವೆಂಬುದನ್ನು ಇಲ್ಲಿ ಸಂದರ್ಭಗಳೊಂದಿಗೆ 
ವಿವರಿಸಲಾಗಿದೆ. | 


೧ ವರುಷ-ವಯಸ್ಸು. 


೧೬ನೆಯ ಹಾಡು 

ಭಕ್ತಿಯಲ್ಲಿ ವಂದನೆ ಎಂಬುದೊಂದು ಪ್ರಕಾರವಿದೆ. ಆ ವಂದನಾಭಕ್ತಿಯ 

ಮಹತ್ತ್ವವನ್ನು ಇಲ್ಲಿ ಹೇಳಲಾಗಿದೆ. 
೨ ಭಕ್ತಿಸಾಧನನೀತಿ 

ಹರಿದಾಸನಾಗಬೇಕೆಂಬ ಅರಿವು ಮೂಡಿದಾಗ, ಆ ಹರಿದಾಸಸಾಧನದ ರೀತಿ- 
ನೀತಿಗಳು ಎಷ್ಟೊಂದು ಕಷ್ಟಕರವಾದುದೆಂಬುದನ್ನೂ ಅದಕ್ಕೆ ಜನ ಸಿದ್ಧರಾಗ- 
ಬಹುಡೆ?- ಎಂಬ ಸಂದಿಗ್ದ ಮನಸ್ಸಿತಿಯನ್ನೂ ದಾಸರು ಈ ವಿಭಾಗದ ಪದ್ಯಗಳಲ್ಲಿ 
ಕಾಣಿಸಿದ್ದಾರೆ. 


೧೭ನೆಯ ಹಾಡು 


೧ ದಾಟುಗಾಲಿಡು-ಹಾರು. 


೧೪ನೆಯ ಹಾಡು 


ಸಾಮಾನೃಮನುಷ್ಯನು ದೇಉಾತ್ಮವಾದಿ. ದೇಹನೇ ತಾನು ಅದರ ಸುಖವೇ 
ತನ್ನ ಸುಖ ಎಂದು ನಂಬುವನು. ಆದರೆ ಹರಿಭಕ್ತಿಸಾಧಕನಿಗೆ ಇದು ಪೂರ್ತಿ 
ನಿಸಿದ್ಧ. ದೇಹನಶ್ವರತೆಯನ್ನು ಅವನು ಪೂರ್ತಿಯಾಗಿ ಮನಗಾಣಲೇಬೇಕು. 


೧ ಅನುವಾಗಿ-ಅನುಕೂಲವಾಗಿ, 


ಪುರಂದರದಾಸರ ಸಾಹಿತ್ಯ ೫ 
೩ ಗರುಡಕೇತನ-ಗರುಡಧ್ವಜ. 


೧೯ನೆಯ ಹಾಡು 


ಈ ಹಾಡಿನಲ್ಲಿ ದಾಸರು ಜೀವನ ಅಜ್ಞಾನದ ಅವಸ್ಥೆಯನ್ನೂ ಅದಕ್ಕೆ ಕಾರಣ- 
ವನ್ನೂ ಹೇಳಿದ್ದಾರೆ. 


೨ ಬಟ್ಟೆ-ರೀತಿ, ಮಾರ್ಗ. 


೩ ದಶದಿಕ್ಕಿನ ಉದಯದ ರಾಯರು-ಯಾವಾಗಲೂ ಸ್ರಬಲ- 
ಚಾಗಿರುವ ದಶೇಂದ್ರಿಯಗಳು. 


೨ಂನೆಯ ಹಾಡು 
ನಿನ್ನ ಭಕ್ತಿ ನನ್ನಲ್ಲಿ ಹೇಗೆ ಳ್ಳ ವುದೆಂದು ದಾಸರು ಕರುಣಾಭಾವದಿಂದ 
ದೇವನಲ್ಲಿ. ಮೊರೆಯಿಟ್ಟ ದ್ದಾ ರೆ. 
೧ ಎಂತು ಅಹುದೊ- ಹೇಗೆ ಉಂಟಾಗುವುದೊ? 
ವ್ರಣ-ಹುಣ್ಣು ಶೆ 
ನಾ 
೨ ಅಡಿಯಾಡಿ-ಎಡತಶಾಕಿ. 


ಮಡದಿ-ಇಲ್ಲಿ ಪಡೆದ ಎಂಬ ಪಾಠಾಂತರವಿದ್ದರೆ ಚೆನ್ನಾಗಿತ್ತು. 
ಅತಿಗೆಳೆ-ತಿರಸ್ವರಿಸಿ ನುಡಿ. 


೨೧ನೆಯ ಹಾಡು 


ಇದು ದೇಹ ಮತ್ತು ಜೀವಗಳ ಒಂದು ಸಂವಾದ. ಸಾಧನೆಯಿಲ್ಲದೆ ಅಂತ್ಯ- 
ಕಾಲವನ್ನು ಕಂಡ ಒಂದು ಜೀವಕ್ಕೆ ದೇಹ ಹೀಗೆ ಕೇಳುತ್ತಿದೆ. 


೫ 


೨೨ನೆಯ ಹಾಡು 


ಮುಕಿ ಮುಕ್ತಿ ಎಂದು ಹಂಬಲಿಸುವ ಮಾನವರಿಗೆ ಮುಕ್ತಿಯು ಸಹಜವಾಗಿ 


ದೊರೆಯುವುದೆ?-.-ಎಂದು ದಾಸರಂ ಹೇಳಿ, ಅದಕ್ಕಾಗಿ ಮಾಡಬೇಕಾದ ಸಾಧನೆ- 
ಯನ್ನು ಇಲ್ಲಿ ವಿವರಿಸಿದ್ದಾರೆ. 


೧ ಅನುಮಾನ- ಸಂದೇಹಗಳು. 
೩ ಓಪ-ಸಂರಕ್ಷಿಸುವವ, ಪ್ರಿಯ 


ಲೋಕನೀತಿ ೧ಕ್ಕೆ 


೨೩ನೆಯ ಹಾಡು 


ಭಕ್ತನ ರೀತಿ-ನೀತಿಗಳು ಹೇಗಿರಬೇಕೆಂಬುದನ್ನು ದಾಸರು ಈ ಹಾಡಿನಲ್ಲಿ 
ವಿವರಿಸಿದ್ದಾರೆ. 


೧ ಭವಭಂಜನ- ಸಂಸಾರವನ್ನು ನಾಶಮಾಡುವವ. 
೨ ಕಲಿಮಲ- ಕಲಿಕಾಲದ ದುಷ್ಪವಾಸನೆಗಳು. 
ಮೋದತೀರ್ಥರು-ಮಧ್ವಾಚಾರ್ಯರು, ಆನಂದತೀರ್ಥರು. 


೨೪ನೆಯ ಹಾಡು 
ಮಾಡಿದ ಸತ್ಯಾರ್ಯಗಳು ಮಾನವನ ವ್ಯಕ್ತಿತ್ವವನ್ನು--ಜನ್ಮಜನ್ಮದಲ್ಲಿಯೂ- 
ಹೇಗೆ ರೂಪಿಸುತ್ತವೆಂಬುದನ್ನು ಈ ಹಾಡಿನಲ್ಲಿ ಹೇಳಲಾಗಿದೆ. 
ಗುಲ್ಮರೋಗ-ಪಿಶ್ತಾಶಯ ಮುಂ. ಬೆಳೆಯುವ ಗಂಟನ ಬೇನೆ. 
೨೫ನೆಯ ಹಾಡು 


ಭಕ್ತಿಸಾಧನೆಯಿಲ್ಲದ ಸಾಮಾನ್ಯಜೀವಪಿಗೆ ದಾಸರು ಕರ್ತವ್ಯದ ಎಚ್ಚರ ಮೂಡು- 
ವಂತೆ ಈ ಹಾಡಿನಲ್ಲಿ ಚಾಟಯ ಏಟುಗಳನ್ನು ಹಾಕಿದ್ದಾರೆ. 


೨ ಬುಗೆ ಯೆ ಹೊಯ್ಯೊ-ಮಣ್ಣ ನ್ನು ಹೊಯ್ಯೊ. 
n [a] 


೨೬ನೆಯ ಹಾಡು 


ಮಾನವನು ಲೋಕದಲ್ಲಿ ಬಮಕಿರುವಾಗ ಮಾಡಬೇಕಾದ ಕಾರ್ಯಗಳು 
ಯಾವುವೆಂಬುದನ್ನು ಈ ಹಾಡಿನಲ್ಲಿ ದಾಸರು ವಿನರ-ವಿನರವಾಗಿ ಹೇಳಿದ್ದಾರೆ. 


೨ ಬಿರಿಬಿರಿದು ಬಿಚ್ಚು ನೆ-ಹಿಗ್ಗಿ ಹಿಗ್ಗಿ ಜಳರೆಕಾಯಿಯಾಗುವೆ. 


೨೭ನೆಯ ಹಾಡು 


ಹಿ:ದಿನ ಪದ್ಮದ ಭಾವವೇ ಈ ಪದ್ಮದಲ್ಲಿ ಮುಂದುವರಿದಿದೆ, 


ಫಿ ಅಂಬು-ನೀರು. 


೧೪೦ ಪುರಂದರದಾಸರ ಸಾಹಿತ್ಯ ೫ 
೨೮ನೆಯ ಹಾಡು 


ಸಾಧಕನ ಮಾರ್ಗಕ್ರಮುಣಕ್ಕಾಗಿ «ಬುತ್ತಿಯನ್ನು ಕಟ್ಟು” ಎಂದು ಪರ್ಯಾಯ- 
ದಿಂದ ದಾಸರು ಸಾಧನೆಯ ರೀತಿಗಳನ್ನು ಈ ಹಾಡಿನಲ್ಲಿ ತಿಳಿಸಿದ್ದಾರೆ 


೧ ಸುಮ್ಮಾನ-ಒಳ್ಳೇ ಮನಸ್ಸುತತೃಪ್ತಿ. 


ಒಮ ದೇ ಮನ ಸ್ಪ -ಒಂದು ಅಳತೆ. 


೨ ಗರಿಮೆ-ಗೌರವ, ಚ್‌ 


೨೯ನೆಯ ಹಾಡು 
ಈ ಉಗಾಭೋಗದಲ್ಲಿ (ಶ್ರೀಕೃಷ್ಣನ ಧ್ಯಾನನಮಾಡು- ಎಂಬ ಮಾತನ್ನು 
ಹೇಳುತ್ತ ಫೀಹರಿಯ ಮಾಹಾತ್ಮ ವಸ್ಸು ದಾಸರು ಹೇಳಿದ್ದಾರೆ 


೩೦ನೆಯ ಹಾಡು 
ಜೀವನದ ನಶ್ವರತೆಯನ್ನು 


ನ ಹೇಳಿ ವಿಹಿತಸುಖಕ್ಕಾಗಿ ಹಾರಯಿಸುವ ಜೀವಿ- 
ಗಳಿಗೆ ದಾಸರು ಈ ಹೂ“ ಎಚ್ಚರಿಕೆಕೊಟ್ಟದ್ದಾರೆ 


೧ ಹಾರ್‌-ಇಚ್ಛೆಸ 
RE 


ಐದುಮಂದಿ ಹಾರುನರು-ಸಂಚೇಂದ್ರಿಯಗಳು 


೩೧ನೆಯ ಹಾಡು 


ಹರಿಹಾಸರ ಧರ್ಮವೆಂದರೆ ಏನೆಂಬುದನ್ನು ದಾಸರು ಈ ಹಾಡಿನಲ್ಲಿ ಮನಸ್ಸಿಗೆ 
ನಾಟುವಂತೆ ವಿನರಿಸಿದ್ದಾ ರೆ, 


೧ ಮರ್ಮ-ರಹಸ್ಯ, ಗುಟ್ಟು. 
ಎತು-ಒತ್ತಿ ಮ 


೩೨ನೆಯ ಹಾಡು 


ಜೀವನದ ನಶ್ವರತೆಯನ್ನು ಹೇಳಿ ಕೂಡಲೆ ಧರ್ಮಕಾರ್ಯಗಳನ್ನು ಕ್ಸ ಕೊಳ್ಳು 
ಎಂದು ದಾಸರು ಈ ಹಾಡಿನಲ್ಲಿ ವಿಧಿಸಿದ್ದಾರೆ 


೧ ಬೀಳುಗೊಡು-ಕಾಲಕಳೆ, 


ಲೋಕನೀತಿ ಏಳದ 
೩೩ನೆಯ ಹಾಡು 
ಭಕ್ತನು ಮುಕ್ತಿಯನ್ನು ಅಪೇಕ್ಷಿಸಿದರೆ ಆತನಿಗೆ ಜ್ಞಾನವು ಅಗತ್ಯ ಎಂಬ 


ಮಾತನ್ನು ಈ ಹಾಡಿನಲ್ಲಿ ಹೇಳಲಾಗಿದೆ. 


೩ ಸದಾಚಾರನೀತಿ 


೩೪ನೆಯ ಹಾಡು 


ಈ ವಿಭಾಗದಲ್ಲಿ ಭಕ್ಕಿಸಾಧಕನು ಆಚರಿಸಲೇಬೇಕಾದ ನೀತಿ-ನಿಯಮಗಳನ್ನು 
ಸೂತ್ರಬದ್ಧವಾಗಿ ಬೇರೆಬೇರೆ ಉಗಾಭೋ:ಗರೂಪದಿಂದ ದಾಸರು ಹೇಳಿದ್ದಾರೆ. 


ಎಲ್ಲ ಯುಗಗಳಲ್ಲಿ ಕಲಿಕಾಲವು ಶ್ರೇಸ್ಮಕಾಲನೆಂದು ಭಾಗವತದಲ್ಲಿ ಹೇಳಲಾಗಿದೆ. 
ಅದೇ ಮಾತನ್ನೇ ಈ ಉಗಾಭೋಗದಲ್ಲಿ ಹೇಳಿದೆ. 


ಕಲುಷ-ಪಾತಕ. 


ನಾನು ದೈ ಷ್ಟಿ ಕಲಿಂ ಸಮ್ರಾಟ್‌ ಸಾರಂಗ ಇವ ಸಾರಭುಕ್‌ | 
ಕಲದ ನಿಧೇರಾಜನ್ನಸ್ತಿ ಹೆ ೇಕೋಮಹಾನ್‌ ಗುಣಃ | 
(ಭಾಗ. ೧-೧೮-೭) 


೩೫ನೆಯ ಹಾಡು 
ಈ ಉಗಾಭೋಗದಲ್ಲಿ ಪ್ರಾತರ್ನಿಧಿಯನ್ನು ಹೇಳಲಾಗಿದೆ. 


ಸ್ಮೃತ್ವಾ ವಿಷ್ಣುಂ ಸಮುತ್ವಾ ಯ | (ಸದಾಚಾರಸ್ಮೃೃತಿ) 

ಗಾಯಶ್ರಿ€0 ತುಲಸೀಂ ಗಂಗಾಂ | (ವ್ಯಾಸಸ್ಮೃೃತಿ) 
ನ್ಸೈಯಶ್ಯಾಂ ಪಶ್ರಿ ಮೇಥವಾ | 

ವಾರಿ ಅಂತರ್ಧಾಯ ತ್ರ ಬಣೈೈರ್ಭೂಮಿಂ ॥ (ಮನುಸ್ಮೃತಿ) 


೩೬ನೆಯ ಹಾಡು 
೦ದನೆಯನ್ನು ಕುರಿತ ಮಾತುಗಳು ಈ ಉಗಾಭೂಗದಲ್ಲಿನೆ, 


a ತಟ ಟೇ 
ಬ್ರಾಕ್‌ ಸಮಯ || 
6 


6೪3 ಪುರಂದರದಾಸರ ಸಾಹಿತ್ಯ ೫ 
ಸ್ನಾತ್ವಾ ಸಂಪೂಜಯೇದ್ರಿಷ್ಟುಂ | 
ಗಾಯತಶ್ರ್ರ್ಯಾಚಾಂಜಲಿಂ ದತ್ವಾ ಧ್ಯಾತ್ವಾ ಸೂರ್ಯಗತಂ ಹರಿಂ ॥ 
ಹತ್ತೈದು ಗಳಿಗೆಯ ಇ... ಮತ್ತೈದು ಬರಲು - ೨೦ ಗಳಿಗೆ 
ರಾತ್ರಿಯಾದಾಗ. 
ಉತ್ತರಿಸು-ದೂರಮಾಡು. 


೩೭ನೆಯ ಹಾಡು 


ಪ್ರಾತರ್ವಿಧಿ ಮುಗಿಸಿಕೊಂಡು ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕಿ ಅತಿಥಿ- 
ಯನ್ನು ಪೂಜಿಸಬೇಕು. | 


೩೮-೪ಂನೆಯ ಹಾಡು 
ಮಲ-ಮೂತ್ರ ವಿಧಿಗಳ ವಿಚಾರವನ್ನು ಈ ಉಗಾಭೋಗದಲ್ಲಿ ಹೇಳಿದೆ. 
೩ಲೆ ಗೃಹಿತೋದಕಪಾತ್ರಂ ಯಃ ಕುರ್ಯಾನ್ಮೂತ್ರ ಪುರೀಷಕೇ | 
ತತ್ತ್ಕೋಯಂ ಮೂತ್ರ ತುಲ್ಯಂ ಸ್ಯಾತ್‌ ದ್ವಿಜಶ್ಚ್ರಾಂದ್ರಾಯಣಂ 
vv 
ಚರೇತ್‌ ॥ (ವ್ಯಾಸಸ್ಮೃೃತಿ) 
೩೯ ಏಕಾಲಿಂಗೇ ಕರೇ ತಿಸ್ರಃ | ಆರ್ದ್ರಾಮಲಕಮಾತ್ರಹಿ॥| 
ಮೂತ್ರಶೌಚೇತು ಮೃತ್ತಿಕಾ ॥ 
೪೦ ಆಪಸ್ತಂಭಸೂತ್ರ | 
ವಿಲಸಿತ:ಶುದ್ಧ. 
ಜಂಬು-ನೀರಲ, 
ಪ್ಲೆಕ್ಸ-ಬಸರಿ. 
ನೆಲ್ಲನಿಲ್ಲು-ಬತ್ತದ ಗೊಳಲಿಯ ಬೂದಿ (1) 
ಮಹಾಲಯ-ಶ್ರಾದ ಪಕ. 
® A 


೪೧ನೆಯ ಹಾಡು 
`ಸ್ನಾನದ ವಿಚಾರ 


ಸಂಕಲ್ಪ ವೇದ-ನೇದನಿಹಿತವಾದ ಸಂಕಲ್ಪ. 


ಲೋಕನೀತಿ ; ಹಿಳಿತ್ತಿ 


೪೨ನೆಯ ಹಾಡು 
ಇದರಲ್ಲಿ ಗೋಪೀಚಂದನದ ಶ್ರೇಷ್ಠತೆಯನ್ನು ವಿವರಿಸಿದೆ. 
ಕೂಪ- ಸೇದುವ ಬಾವಿ. 


ವಾಪಿ-ಹೊಕ್ಳುತುಂಬುವ ಬಾವಿ. 
ನೆರೆೊಕೂಡು. 


೪೩ನೆಯ ಹಾಡು 


ಇಲ್ಲಿ ಹೃದಯಶುದ್ಧಿಯ ವಿಚಾರವನ್ನು ಹೇಳುತ್ತ ಡಾಂಭಿಕ ಸ್ನಾನಾದಿಗಳನ್ನು 
ದಾಸರು ವಿಡಂಬನೆ ಮಾಡಿದ್ದಾರೆ. 


೪೪ನೆಯ ಹಾಡು 


ಸಾಧಕನಿಗೆ ತನ್ನ ಸಾಧನೆಯಕಾಲದಲ್ಲಿ ಎಂತಹ ವಸ್ತ್ರವಿರಬೇಕೆಂಬುದನ್ನು 
ದಾಸರು ವಿಧಿಸಿದ್ದಾರೆ. 


ಶಾಲೆ-ಸೀರೆ. 
ಕಾಲ-ಕಪ್ಪು. 


೪೫ನೆಯ ಹಾಡು 
ಇಲ್ಲಿ ಸ್ನಾನಾದಿಗಳ ಬಗೆಗೆ ಅಪದ್ಭರ್ಮವನ್ನು ದಾಸರು ಹೇಳಿದ್ದಾರೆ. 
ಅಂದನಿಲ್ಲದ-ಮೈಯಲ್ಲಿ ನೆಟ್ಟಗಿಲ್ಲದ. 
ಇಂದ್ರ, ೧೪ ಮನು, ನರಕ-೧೪ ಮನುಗಳೂ ಇಂದ್ರರೂ ಇರುವ 
ವರೆಗೆ ನರಕ. 


೪೬ನೆಯ ಹಾಡು 


ಸಂಧ್ಕಾವಂದನಕ್ಕೆ ಯುಕ್ಕಕಾಲವು ಯಾವುದೆಂಬುದನ್ನು ಈ ಉಗಾಭೋಗವು 
ಹೇಳುತ್ತಿದೆ. 


೬೪೪ ಪುರಂದರದಾಸರ ಸಾಹಿತ್ಯ ೫ 
ಉತ್ತಮಾ ತಾರಕೊಪೇತಾ | ಮಧ್ಯಮಾ ಲುಪ್ತಶಾರಕಾ | 
ಅಧಮಾ ಸೂರ್ಯಸಹಿತಾ | ಏವಂ ಸಂಧ್ಯಾತ್ರಿಧಾಮತಾ | 
(ಸಂಧ್ಯಾಭಾಷ್ಯ) 
೪೭ನೆಯ ಹಾಡು 
ಕಂಡಸೂರ್ತ್ಥು-ಸೂರ್ಯೋದಯ. 
ಕಾಣದ ಸೂ ೂರ್ಯೆ-ಉದಯವಾಗದ ಸೂರ್ಯ. 
ಮಾರ್ತಾಂಡ-ಮಿಕ. (ಅರ್ಥ ಚೆನ್ನಾಗಿ ಹೊಂದುವುದಿಲ್ಲ). 
೪೮ನೆಯ ಹಾಡು 
ಈ ಉಗಾಭೋಗವು ಆಚಮನವಿಧಿಯನ್ನು ನಿರೂಪಿಸುತ್ತಿದೆ. 
ಹಳ್ಳ-ತಗ್ಗು ಸ 
[a 
೪೯ನೆಯ ಹಾಡು 
ಇದೂ ಆಚಮನವಿಧಿಯನ್ನು ನಿರೂಪಿಸುತ್ತಿದೆ. 


ಹವಣು-ಪ್ರಮಾಣ. (ಕರ್ಮಾಂತೇದ್ವಿರಾಚಮ್ಯ) 


೫ಂನೆಯ ಹಾಡು 


ಆಚಮನಾದಿಗಳಿಗೆ ಎಡಗೈ ಕೂಡದೆಂಬುದನ್ನು ಈ ಉಗಾಭೋಗವು ಹೇಳು 
ತ್ತಿದೆ. 
ಅಭ್ಯಂಗನ-ಸ್ನಾನ. 
೫೧ನೆಯ ಹಾಡು 
ಈ ಉಗಾಭೋಗದಲ್ಲಿ ಅರ್ಥ್ಯದ ಮಹತ್ವ್ವವನ್ನು ಹೇಳಲಾಗಿದೆ. 
ರಮ್ಮೆ-ರಮಾ. 
ಸುಮ್ಮನ ಸಎ(ಸುಮನಸ್‌) ಸೌಹಾರ್ದ- 


ಪ್ರೀತಿ. 


ದಂ ಲೋಕನೀತಿ ೧೪೫ 


೫೨ನೆಯ ಹಾಡು 


ಈ ಉಗಾಭೋಗವು ಜಪದ ವಿಧಿ-ವಿಧಾನಗಳನ್ನು ತಿಳಿಸುತ್ತದೆ. 

ನಿ. ಸೂ: ಜಸಮಾಡುವಾಗ ಕೈಗಳನ್ನು ತೊಡೆಯ ಕೆಳಗೂ, ಹಿಂದೆಯೂ, 
ಮುಂದೆಯೂ ಮಾಡಲಾಗದು; ಮತ್ತು ಮಂತ್ರದ ಅರ್ಥವನ್ನು ಚೆನ್ನಾಗಿ ತಿಳಿದು- 
ಕೊಳ್ಳಬೇಕು. 


೫೩ನೆಯ ಹಾಡು 


ಇದರಲ್ಲಿಯೂ ಜಪದ ವಿನರಣೆ ಮುಂದುವರಿದಿದೆ. 


ಬಲಗೈ ಬೆರಳುಗಳ ಸಮೂಹ ( ಹೆಬ್ಬೆರಳನ್ನು ಬಿಟ್ಟು) ವನ್ನು ಹೆಬ್ಬೆರಳಿನಿಂದ 
ಕೆಳಗೆ ತೋರಿಸಿದಂತೆ, ಅನಾಮಿಕಾ ಕೊನೆಯ ಗೆರೆಯಿಂದ ನಡುಬೆರಳ ಕೊನೆಯ- 
ಗೆರೆಯ ವರೆಗೆ ಎಣಿಸುತ್ತ ಮಾಡುವುದು ಜಪದ ಒಂದು ವಿಧಾನ. 


Ar ೭ 
ಲ್‌ 
| ಹೆಬ್ಬೆರಳು 
suns 
೧೦ ೯ 
೫೪ನೆಯ ಹಾಡು 


ಇದರಲ್ಲಿಯೂ ಜಪದ ವಿಧಾನವಿದೆ. 
ನೀರು ಸೋರದೆ-ಬೆರಳುಗಳನ್ನು ಬಿಗಿಯಾಗಿ ಹಿಡಿದಿರಬೇಕು. 


- pS) 4 ಳೆ ty an 
ಪರಮಾತ್ಮನ ಯಾವಯಾನ ಅಭಿಷೀಕದಿಂದ ಎಂ 


ತೆಂ 
ವಾಗುವುವೆ ನೆಂಬುದನ್ನು ದಾಸರೂ ಈ ಉಗಾಭೋಗದಲ್ಲಿ pp 


ತಾಪಸೋತ್ತ ಮು: “ವೇದವ್ಯಾಸರು. 


೧೪೬ ಪುರಂದರದಾಸರ ಸಾಹಿತ್ಯ ೫ 


೫೬ನೆಯ ಹಾಡು 
ಇದರಲ್ಲಿ 4 ವರ್ಣಮಾತ್ರಂ ಕಲಿಸಿದಾತಂ ಗುರು? ಎಂಬ ಮಾತನ್ನು ಹೇಳಿ, 
ಆಂತಹ ಗುರುಪಿಗೆ ಯೋಗ್ಯ ಮನ್ನಣೆ ಸಲ್ಲಿಸಬೇಕೆಂಬುದನ್ನು ದಾಸರು ಹೇಳಿದ್ದಾರೆ. 


೫೭ನೆಯ ಹಾಡು 


ನಿತ್ಯವೂ ದೇವಯಜ್ಚ್ವ, ಅತಿಥಿಯಜ್ಞಗಳು ಮನೆಯಲ್ಲಿ ನಡೆಯದಿದ್ದರೆ ಅವನಿಗೆ 
ದೇವನು ಒಲಿಯನೆಂದು ದಾಸರು ಇಲ್ಲಿ ಹೇಳಿದ್ದಾರೆ. 


ಸದ್ಯೋಘೃತ-ಅದೇ ಬೆಣ್ಣೆ ಕಾಸಿದ ತುಪ್ಪ. 
೫೪ನೆಯ ಹಾಡು 


ಅತಿಥಿಗಳಿಗೆ ಅನ್ನ ದಾನ ಮಾಡಬೇಕೆಂಬುದನ್ನು ಈ ಉಗಾಭೋಗದಲ್ಲಿ ಹೇಳ- 
ಲಾಗಿದೆ, | 


ಹಾಗ-ನಾಣ್ಮ, ಸುಂಕ. 


೫೯ನೆಯ ಹಾಡು 
ಅತಿಥಿಯ ಕುಲ-ಶೀಲಗಳನ್ನು ನಿಚಾರಿಸಕೂಡದು. 


ಬ್ರಹ್ಮಫ್ನು-ಬ್ರಾಹ್ಮಣಹತ್ಯೈ ಮಾಡಿದವ. 


೬೦ನೆಯ ಹಾಡು 


ಹಿಂದಿನ ಹಾಡಿನ ಭಾವವೇ ಇಲ್ಲಿ ಮುಂದುವರಿದೆ. 


೬೧ನೆಯ ಹಾಡು 


ಅತಿಥಿಗಳಿಗೆ ಅನ್ನದಾನ ಮಾಡಲೇಬೇಕೆಂದು ಹೇಳಿದ ದಾಸರು, ಪುಕ್ಕಟೆಯಾಗಿ 
ದೊರೆಯುವ ಸರಾನ್ನದಿಂದ ಪಾಪವುಂಟೆಂಬುದನ್ನೂ ನಿಸ್ಲುರವಾದ ನುಡಿಗಳಿಂದ 


ಹೇಳಿದ್ದಾರೆ. 


ಲೋಕನೀತಿ ೧೪೭ 


೬೨ನೆಯ ಹಾಡು 


ಜಲಪಾನದ ವಿಚಾರದಲ್ಲಿ ವಿಧಿ-ನಿಯಮಗಳು. 


೬೩ನೆಯ ಹಾಡು 


ಗೃಹಸ್ಥನಿಗೂ ಗೃಹಿಣಿಗೂ ತೀರ ನಿಷಿದ್ಧ ಕರವಾದ ಮೂರು ಕಾರ್ಯಗಳ 
ವಿಚಾರಗಳನ್ನು ಇದರಲ್ಲಿ ಹೇಳಲಾಗಿದೆ. 


ಕುಂದದ- ಉರಿಯುತ್ತಿರುವ. 
ಕೂಷ್ಮಾಂಡ-ಸಂಡಿಗೆಗುಂಬಳ-ಬೂದುಗುಂಬಳ. 


೬೪ನೆಯ ಹಾಡು 


ಮನೆ-ಮನೆಯಲ್ಲಿಯೂ ವೇದ-ಪಾರಾಯಣ ವಿಪ್ರಪೂಜೆಗಳು ನಡೆಯಬೇಕೆಂ- 
ಬುದನ್ನು ಈ ಉಗಾಭೋಗದಲ್ಲಿ ಹೇಳಲಾಗಿದೆ. 


ಸ್ವಾಹಾಕಾರ-ದೇವಯಜ್ಞ ಕಾರ್ಯಗಳು. 
ಸ್ವಧಾಕಾರೂವಿತೃತರ್ಪಣಾದಿ ಕಾರ್ಯಗಳು. 


೬೫ನೆಯ ಹಾಡು 
ಈ ಉಗಾಭೋಗದಲ್ಲಿ ದಾನಗಳ ತಾರತಮ್ಯಗಳನ್ನು ಹೇಳಲಾಗಿದೆ. 
ವೃಷೋತ್ಸರ್ಜನ-ಗೂಳಿ ಬಿಡುವುದು. 
ಕ್ರತು-ಯಜ್ಞ. 


೬೬ನೆಯ ಹಾಡು 


ಹೃದಯದಲ್ಲಿ ಅಂಕುರಿಸುವ ಶಿ «ಹರಿಭಕ್ತಿಯನ್ನು ಇಲ್ಲಿ ಬೇರೆಬೇರೆ ರೂಪಕ- 
ಗಳಿಂದ ವರ್ಣಿಸಿ ಹೇಳಲಾಗಿದೆ. 

ಎದೆಯನಾಡು ಹೃದಯ. 

ಸೋಜಿಗ-ಭಕ್ತಿ. 


೧೪೮ ಪುರಂದರದಾಸರ ಸಾಹಿತ್ಯ ೫ 


೬೭ನೆಯ ಹಾಡು 


ಶ್ರಾದ್ಧದ ದಿನದಲ್ಲಿ ನಿಷಿದ್ಧ ಪದಾರ್ಥಗಳ ವಿಚಾರವನ್ನು = ಉಗಾಜಭೋಗದಲ್ಲಿ 
ಹೇಳಲಾಗಿದೆ. 


ಹಿರಿಯರ ದಿನ-ಶ್ರಾದ ದ ದಿನ. 
ಲ್ಕ 


೬೮ನೆಯ ಹಾಡು 


ಆಚಾರ- ಅನುಷ್ಕಾನಗಳ ಪ್ರಮಾಣವನ್ನು ಇಲ್ಲಿ- ಗೃಯಸ್ಥ, ವಾನಪ್ರಸ್ಥ, 
ಸಂನ್ಯಾಸಿಗಳಿಗೆ--ಹೇಳಲಾಗಿದೆ. 


೬೯ನೆಯ ಹಾಡು 


ಯುಗ-ಯುಗದಲ್ಲಿಯೂ ಮಾಡಬೇಕಾದ ಸಾಧನಗಳ ರೀತಿಯನ್ನು ಪ್ರಾ 
ಉಗಾಭೋಗವು ವಿವರಿಸುತ್ತಿದೆ. 


ಗಾನ-ಕಲೌತದ" ಹರಿಕೀರ್ತನಂ. (ಭಾಗ.) 
ಧ್ಯಾಯನ್‌ ಕೃತೇ ಯಜನ್‌ ಯಜ್ಞೇಸ್ತ್ರೇತಾಯಾಂ ದ್ವಾಪರೇಂರ್ಚಯನ್‌ | 
ಯಂದಾಪೋೊ €ತಿ ತದಾಪೊ ತಿ ಕಲೌ ಸಂಕೀರ್ಕ್ಯ ಕೇಶವಂ | (ವಿ. ಪು.) 
a a 
೭೦ನೆಯ ಹಾಡು 


ಹೆರಿಯ ಕಲ್ಯಾಣಗುಣಗಳ ಕೀರ್ತನೆಯನ್ನು ಕೇಳದವನ ಜನ್ಮವು ವ್ಯರ್ಥ- 
ವೆಂಬುದನ್ನು ಈ ಉಗಾಭೋಗವು ಹೇಳುತ್ತಿದೆ. 


೭೧ನೆಯ ಹಾಡು 


ಮುನಃಶುಚಿಯೇ ನಿಜವಾದ ಮಡಿಯೆಂಬುದನ್ನು ದಾಸರು ಈ ಹಾಡಿನಲ್ಲಿ 
ಸಷ ಮಾದ ಮಾತುಗಳಲಿ ಹೇಳಿದಾರೆ, 
ವಿಟ ಣೆ [ನ 
೧ ಬಿಕನಾಸಿ-ತಿರಿದು ಕೂಳು ತಿನ್ನು ಆ 
ತ್ಸ ಇ ಕ್‌ 
(ತ್ರ ಭಿಕ್ಲಾನ್ನಂ ಆಶಯತಿ ಇತಿ) 
೨ ಮುಟ್ಟು-ಮೈಲಿಗೆ. 


ಲೋಕನೀತಿ ೧೪೯ 


೭೨ನೆಯ ಹಾಡು 


ನಿಜವಾದ ಮಡಿಯೆಂದರೆ ಯಾವುದು? ಅಭಾಸದ ಮಡಿ ಯಾವುದು? 
ಎಂಬುದನ್ನು ದಾಸರು ಈ ಹಾಡಿನಲ್ಲಿ ಹೇಳಿದ್ದಾರೆ. 


೧ ಪೊಡನಿಸಾಲಕ- ಶ್ರೀಹರಿ. (ಭೂರಮಣ). 
೬ ಮಾನ-ಆದರ. 
ಸುಮ್ಮಾನ-ಸಂತೋಷ. 


೭೩ನೆಯ ಹಾಡು 


ವಿಷ್ಣುಭಕ್ತರು ಹೇಗಿರಬೇಕೆಂಬುದನ್ನು ದಾಸರು ಇಲ್ಲಿ ವಿಡಂಬಕರೀತಿಯಲ್ಲಿ 
ಹೇಳಿದ್ದಾರೆ. 


೭೪ನೆಯ ಹಾಡು 
ಈ ಹಾಡಿನಲ್ಲಿಯೂ ಹರಿದಾಸನ ಲಕ್ಷಣಗಳನ್ನು ಹೇಳಲಾಗಿದೆ. 
೧ ತೊಂಡರು-ಹರಿಭಕ್ತರು. 

೭೫ನೆಯ ಹಾಡು 


ಸಾಮಾನ್ಯರ ದೇವರಪೂಜೆಯನ್ನು ಈ ಉಗಾಭೋಗದಲ್ಲಿ ದಾಸರು ವಿಡಂಬನೆ 
ಮಾಡಿದ್ದಾರೆ. 


ಉರಗಗಾರ-ಹಾವುಗಾರ. 


೭೬ನೆಯ ಹಾಡು 


ಈ ಹಾಡಿನಲ್ಲಿ ದಾಸರು ಮಾನವನ : ನಾಲಗೆಯ ಕರ್ತವ್ಯವೇನೆಂಬುದನ್ನು 
ತಿಳಿಸಿದ್ದಾರೆ. 


೭೭ನೆಯ ಹಾಡು 


ಈ ಹಾಡಿನಲ್ಲಿ ಸಾಧಕನ ಸತ್ಯವಂತಿಕೆಯ ಮಾಹಾತ್ಮ್ಯ ವನ್ನು ದಾಸರು ಬಣ್ಣಿಸಿ 
ಹೇಳಿದ್ದಾರೆ. 


೧೫೦ ಪುರಂದರದಾಸರ ಸಾಹಿತ್ಯ ೫ 


೧ ಅಸ್ಸಳಿಸಿ-ಗಟ್ಟಿ ಯಾಗಿ ಹೊಡೆದು. 
ಸರ್ಪಗಳು.......ಅಸರಾಧವೇನಯ್ಯ-ಹಾವುಗಳು ಬರಿ ಗಾಳಿಯ 
ತಿಂದು ಬದುಕುವುವೆಂಬ ಸಮಯವಿದೆ. 


೭೪ನೆಯ ಹಾಡು 


ಪರಾನ್ನವು ದಾಸರಿಗೆ ವಿಷಸಮವಾಗಿ ಪರಿಣಮಿಸಿರುವುದು. ಈ ಹಾಡಿನಲ್ಲಿ 
ಅವರು ತಮ್ಮ ಅನುಭವವನ್ನೇ ರೂಪಿಸಿರುವಂತಿದೆ. 


೧ ಪರಮೇಷ್ಟಿ-ಬ್ರಹ್ಮ 
೨ ಸ್ವಸನ-ಸ್ತಪ್ಪ. 
ತ್ತಿ ಪ್ರಶಸ್ತ್ರ-ತೃಪ್ತಿಕರ. 


೪ ವ್ರಜ-ಸಮೂಹ. 


೭೯ನೆಯ ಹಾಡು 
ಹರಿದಾಸನ ನಡೆವಳಿಯನ್ನೆ ಈ ಹಾಡು ವಿನರಿಸುತ್ತಿದೆ. 
೩ ವಿರಿಂಚಿ-ಬ್ರಹ್ಮ 
ಪರಿ-ಸ್ಥಾನ. 
೪ ಷಟ್ಕರ್ಮನ ಕರ್ಮಗಳು. 
ಅಧ್ಯಯನಂ ಅಧ್ಯಾಪನಂ ಯಜನಂ ಯಾಜನಂತಥಾ 
ದಾನಂ ಪ್ರತಿಗೃಹಂ ಚೈವ ಬ್ರಾಹ್ಮಣಾನಾಮಕಲ್ಪ ಯತ್‌ ॥ 
(ಮನುಸ್ಮೃತಿ) 
೪ ಮಾನವನೀತಿ 
೧ ದೇಹ-ಕುಲ 
ಲಂನೆಯ ಹಾಡು 


ಭಕ್ತಿಸಾಧಕನು ಮೊದಲು ಅರಿತುಕೊಳ್ಳಬೇಕಾದುದು ತನ್ನ ದೇಹದ ನಶ್ವರ- 
ತೆಯ ವಿಚಾರವನ್ನು ; ಜನನ-ಮರಣಗಳ ದುಃಖಗಳನ್ನು. ಎಂತಲೆ ದಾಸರು ಈ 
ಬಗೆಯ ಅನೇಕ ಹಾಡುಗಳನ್ನು ರಚಿಸಿ ಬೋಧಿಸಿದ್ದಾರೆ. 


ಲೋಕನೀತಿ ೧೫೧ 


೧ ಅಶೌಚ:-ಶುಚಿಯಿಲ್ಲದ್ದು, ಹೊಲಸು. 
ತನುವಿದ್ದಾಗಲೆ.......ಏನು ಸುಖ: 


ಜೀವಿಸಿರುವಾಗಲೆ--ದೇಹವಿದ್ದೂ ಹೃದಯಶುದ್ದಿಯಿಲ್ಲದಿದ್ದರೆ ಅದರಿಂದಾ- 
ಗುವ--ಕಟುಫಲಗಳನ್ನು ಉಂಬುವುದರಲ್ಲಿ ಯಾವ ಸುಖನಿದೆಯೆಂದು. ದಾಸರು 
ಕೇಳಿದ್ದಾರೆ. 


೨ ಮಲಭಾಂಡ-ಹೊಲಸಿನ ಆಶ್ರಯ. 


೪೧ನೆಯ ಹಾಡು 
ಇಲ್ಲಿಯೂ ದೇಹದ ಅನಿತ ತೆಯನ್ನೆ € ಬಣ್ಣಿಸಲಾಗಿದೆ, 
೧ ಇಂದ್ರಿಯ ಪ್ರ ತಿಮೆ-ಜೇರೆ ದೇಹ. 
೩ ಆಗದ-ಅಪಥ್ಯ ಕರವಾದ. 


ಲ೨ನೆಯೆ ಹಾಡು 


ಸಂಸಾರದ ಅಸ್ಥಿರತೆಯನ್ನು ಮೊದಲು ಹೇಳಿ, ಬಳಿಕ ಜೀವಿಸಿದ ಕಾಲದಲ್ಲಿ 
ಮನುಷ್ಯನು ಮಾಡಬೇಕಾದ ನಿತ್ಯಕರ್ಮಗಳು ಯಾವುವೆಂಬುದನ್ನನ್ನ ಇಲ್ಲಿ ದಾಸರು 
ಹೇಳಿದ್ದಾರೆ. 


೨ ತಳ್ಳಿ ಕಾರ-ತುಂಟ. 
ಉಳ್ಳವ: ಶ್ರೀಮಂತ, ಬಲ್ಲಿದ. 
೩ ಅಳುಪು-ಇಚ್ಛೆಸು 


೮೩ನೆಯ ಹಾಡು 
ಈ ಹಾಡಿನಲ್ಲಿಯೂ ಸಂಸಾರ-ಸೌಭಾಗ್ಯಗಳ ಅಸ್ಥಿರತೆಯನ್ನು ಹೇಳಲಾಗಿದೆ. 
೧ ಲೊಳೆಲೊಟ್ಟೆ-(ಇದು ಒಳಲೊಟ್ಟಿ ಎಂದು ಇರಬಹುಜಿ?) 
ನೀಃಸಾರ 
ಮಾನ್ಯ-ಮನ್ನೆಯರು. 


೧೫೨ ಪುರಂದರದಾಸರ ಸಾಹಿತ್ಯ ೫ 


೪೪ನೆಯ ಹಾಡು 
ಸಾಧಕನಲ್ಲಿ ಅಹಂಕಾರಕ್ಕೆ ಇಂಬು ಇರಬಾರದೆಂಬುದನ್ನು ಇಲ್ಲಿ ದಾಸರು ಬೇರೆ- 
ಬೇರೆ ಪೌರಾಣಿಕ ಉದಾಹರಣೆಗಳಿಂದ ತಿಳಿಸಿದ್ದಾರೆ 
೧ ಹೆಮ್ಮು-ಅಹೆಂಕಾರದೆ ಮಾತು. 
೪ ಖುಗಪತಿ-ಗರುಡ. 
೫ ಪಂಥಗಾರಿಕೆ-ನಣ ತೊಡುವುದು. 


ಳ೫ನೆಯ ಹಾಡು 


ಹರಿಸ್ಮರಣೆಯಿಲ್ಲದೆ ಇರುವ ಸೋಮಾರಿಯು ಮೋಕ್ಷವನ್ನು ಅಪೇಕ್ಷಿಸಿದರೆ ಅದು 
ಸಿಕ್ಕೀತೆ ?7--ಎಂಬುದನ್ನು ದಾಸರು ಇಲ್ಲಿ ಅನೇಕ ದೀಪಕ ಉದಾಹರಣೆಗಳೊಂದಿಗೆ 
ಹೇಳಿದ್ದಾರೆ. 


೧ ಓಡು-ಒಡಕುಹಂಚು. 


೮೬ನೆಯ ಹಾಡು 
ಭಕ್ತನು ನಿಜವಾಗಿ ಭಕ್ತಿರಹಸ್ಯನನ್ನು ಅರಿತಾಗ ಅವನಿಗೆ ಕುಲವೆಂಬುದು ಇರ- 
ಲಾರದೆಂದು ದಾಸರು ಈ ಹಾಡಿನಲ್ಲಿ ಸೋದಾಹರಣವಾಗಿ ಹೇಳಿದ್ದಾರೆ. 
೧ ಭಾವ-ಭಕ್ತಿಯ ರಹಸ್ಯ. 
ಅಸು-ಹೆಚ್ಚಾಗಿ. 


೨ ಇಂಬಿಡು-ಇಂಬಾಗಿ ಇಡು-ದೂರಿಡು. 


೮೭ನೆಯ ಹಾಡು 


ನಿಜವಾದ ಹೊಲೆಯ-ಹೊಲತಿ ಯಾರು ?--ಎಂಬುದನ್ನು ದಾಸರು ಈ 
ಹಾಡಿನಲ್ಲಿ ತಿಳಿಯಾಗಿ ತಿಳಿಸಿದ್ದಾರೆ. 


೧ ವಾರ್ಧಕ್ಯಮದ-ಮುದಿಹುಚ್ಚು. 
೨ ಓಿಳಿಸಿ-ತಿರಸ್ತ್ಪರಿಸಿ. 


ಲೋಕನೀತಿ ೧೫೩ 


೩ ತರ್ಕಿಸು-ವಾದಿಸು, ಜಗಳಾಡು. 
ರಚ್ಚೆ-ಜಗಳಾಟ, ರಂಬಾಟಿ. 
೪ ಅಪಸ್ಮಾರಿ-ಬುದ್ದಿಗೇಡಿ. 
ಧಿ 
೫ ನಿಜನರ್ಯ-ತನಗಿಂತಲೂ ಶ್ರೇಷ್ಠರು. 


ಲಲನೆ ಯಿ ಹಾಡು 


ಮೇಲಿನ ಹಾಡಿನ ಭಾನವೇ ಇಲ್ಲಿ ಮುಂದುವರಿದಿದೆ. 

೧ ಭಾಳೆದಲ್ಲಿ..... ಹೊಲೆಯೆ-ಇದರ ಪಾಠಾಂತರ ಸಿಕ್ಕಿಲ್ಲ. 
೨ ಬದ್ದನಹ-ಕಟ್ಟುನಿಟ್ಟಿಗೆ ಒಳಗಾದ. 

ಮಡ್ದು-ವಿಷ. 


೨ ಮನಸ್ಸು 
೪೯ನೆಯ ಹಾಡು 


ಮನಸ್ಸೇ ಮಾನವನ ಎಲ್ಲ ದೋಷಗಳಿಗೂ ಕಾರಣವೆಂಬುದನ್ನರಿತ ದಾಸರು 
ಅದನ್ನು ಹದನುಗೊಳಿಸುವ ವಿಷಯದಲ್ಲಿ ಹಲವಾರು ಮಾತುಗಳನ್ನು ಹೇಳಿದ್ದಾರೆ 
ಇಲ್ಲಿ " ಮನವ ತೊಳೆಯದನಕ ಮಲವು ತೊಳೆಯಬಲ್ಲುದೆ?' ಎಂಬ ನೀತಿಸೂತ್ರವನ್ನು 
ವ್ಯಾಖ್ಯಾನಿಸಿದ್ದಾರೆ. 

೧ ಅಮೋಫಘು-ಅತಿಶಯ. 

೪ ವೀಸ-ಚಿಕ್ಕ ನಾಣ್ಯ. 

೫ ಪರಾಧೀನ- ಸರಮಾತ್ಮನ ಅಧೀನ, 


೯ಂನೆಯ ಹಾಡು 


ಭಕ್ತಿಯಿಲ್ಲದ ಮಾನವನ ಸ್ತಾ ನಾದಿ ಕರ್ಮಗಳಿಂದ ಏನು ಫಲ ಬರುವುದೆಂದು 
ದಾಸರು ಈ ಹಾಡಿನಲ್ಲಿ ಹೇಳಿದಾ ರೆ. 
ರ 


೧೫೪ ಪುರಂದರದಾಸರ ಸಾಹಿತ್ಯ ೫ 


೯೧ನೆಯ ಹಾಡು 


ಚಂಚಲವಾದ ಮನಸ್ಸನ್ನು ಸ್ಥಿರವಾಗಿ ನಿಲ್ಲಿಸುವುದು ತುಂಬಾ ಕಸ್ಟವೆಂಬ 
ಮಾತನ್ನು ಈ ಹಾಡಿನಲ್ಲಿ ಹೇಳಲಾಗಿದೆ. 


ಚಂಚಲಂಹಿ ಮನಃ ಕೃಷ್ಣ ಪ್ರಮಾಥಿ ಬಲನದ್‌ದೃಢಮ್‌ ॥ (ಭ. ಗೀ.) 


೯೨ನೆಯ ಹಾಡು 


ಅನಿವೇಕಿಯಾದ ಮನಸ್ಸನ್ನು ಕುರಿತು ದಾಸರು ಈ ಹಾಡನ್ನು ರಚಿಸಿರ- 
ಬಹುದು. 


೧ ಕಚ್ಚು-ಕದನತನ-ಕಚ್ಚುತನ, ಕದನತನ. 
ಪಿ ಕಲ್ಮಷ-ಕೊಳೆ. 
ಕಾಮಿತಾರ್ಥ-ಮೋಕ್ಷ. 
೩ ವರ್ತಿಸು-ಅನುಸರಿಸು. 
೪ ಸ್ವಾಮ್ಯ-ಅಧಿಕಾರ. 
ಭಾನುಮಂಡಲಮನೆಯ ಮುಟ್ಟು-ಮೋಕ್ಷ ದೊರಕಿಸು. 
ದ್ವಾನಿಮೌ ಪುರುಷೌ ಲೋಕೇ ಸೂರ್ಯಮಂಡಲಭೇದಿನೌ | 
(ಭಾ. ಉ,) 
೯೩ನೆಯ ಹಾಡು 


ದುರಾಚಾರದ ಮನಸ್ಸಿಗೆ ಒಂದೊಂದು ಪಾಪಕ್ಕೂ ನರಕದಲ್ಲಿ ಎಂತೆಂತಹ 
ಪ್ರಾಯಶ್ಚಿತ್ತವನ್ನು ಅನುಭನಿಸಬೇಕಾಗುವುಡೆಂಬುದನ್ನು ದಾಸರು ಈ ಹಾಡಿನಲ್ಲಿ 
ವಿವರಿಸಿದ್ದಾರೆ. 


೧ ಕರ್ಮಮೋಚನ-ಮಾಡಬೇಕಾದ ಆಚಾರಗಳನ್ನು ಬಿಡುವುದು. 
೪ ಕಂಚು-ಕನ್ನಡಿ. 

ಕಾಳಂಜಿ-ಉಗುಳ್ತಟ್ಟಿ. (ಪೀಕ್‌ದಾನಿ). 

೧೦ ಕೊಂಡೆ-ಚಾಡಿ. 


ಲೋಕನೀತಿ ೧೫೫ 


೯೪ನೆಯ ಹಾಡು 
ಭವದಲ್ಲಿ ಅಜ್ಞಾನದಿಂದ ಬಳಲುವ ಮಾನವರ ಮನಸ್ಸುಗಳಿಗೆ ದಾಸರು ಹೀಗೆ 
ಎಚ್ಚರಿಕೆಕೊಟ್ಟಿದ್ದಾರೆ. 
೧ ಅಂಬರಕೇಳಿ-ಮಾಯಾಜಾಲ, ಕ್ಷಣಿಕಸುಖ. 
೩ ಸಿಲುಕು-ತೊಡಕು. 
೫ ತಿಂಡಿವಾಳೆ-ತಿನಿಸುಬಕ್ಕ. 


೯೫ನೆಯ ಹಾಡು 


ಪಂಚೇಂದ್ರಿಯಗಳ ಆಕರ್ಷಣೆಗೆ ಒಳಗಾಗುವ ಮನಸ್ಸನ್ನು ಕುರಿತು ಈ 
ಹಾಡಿನಲ್ಲಿ ಉಪದೇಶದ ಮಾತುಗಳಿವೆ. 

೧ ರವ-ದನಿ. 

೨ ಕುಳಿ-ತಗ್ಗು, ಕುಣಿ. 

ೀಲಲನೇಶ-( ಶ್ರೀಲಲನಾ-ಲಕ್ಷ್ಮ್ಮಿ). ವಿಷ್ಣು. 

೪ ಪತೆಂಗ-ದೀಸದ ಹುಳು. 


೯೬ನೆಯ ಹಾಡು 


ಅವಿನೇಕದ ಅನಾಚಾರಗಳಿಗೆ ಪರಲೋಕದಲ್ಲಿ ದೊರೆಯುವ ಶಿಕ್ಷೆಗಳು 
ಎಂತಹವೆಂಬುದನ್ನು ಈ ಹಾಡಿನಲ್ಲಿ ವಿವರಿಸಿ ಹೇಳಲಾಗಿದೆ. 


( 


೧ ಎರೆದ-ಎರಕಹೊಯ್ದ. 
ತಕ್ಕೈಸು-ಆಲಿಂಗಿಸು 

೪ ಎಸೆ-ಒಗೆ. 
ಅಶನಪ್ರಭೇದ-ಸಂತಿಯ 


3 


೧೫೬ ಪ್ರರಂದರದಾಸರೆ ಸಾಹಿತ್ಯ ೫ 
೩ ಭಾಗ್ಯ 
೯೭ನೆಯೆ ಹಾಡು 


ಸಿರಿವಂತಿಕೆ, ಅರಸನ ಪ್ರೀತಿ ಇವು ಯಾರಿಗೂ ಸ್ಥಿರವಲ್ಲವೆಂಬುದನ್ನು ಹೇಳಿ 
ದಾಸರು ಇವು ಇದ್ದಾಗಲೂ ಮಾನವನು ಮಾಡಬೇಕಾದುಡೇನು? ಎಂಬುದನ್ನು 
ಈ ಹಾಡಿನಲ್ಲಿ ವಿವರಿಸಿದ್ದಾರೆ. 


೧ ಹೆಚು =ಒಣಸ್ರತಿಸೆ ಕಃ 
ನ್‌ ಅ 


ಅವಗಡಿಸು-ಕಾಡು, ಅಪಮಾನಿಸು. 
೨ ಸೊಡರು-ದೀಸ. 

4 ನಾಕೇಂದ್ರ-ದೇವೇಂದ್ರ. 

೪ ಮಾಂಧಾತ: 


ಸೂರ್ಯಕುಲದ ಯುನನಾಶ್ವನ ಮಗ. ಯುವನಾಶ್ವನಿಗೆ ಅನೇಕ ಜನ 
ಹೆಂಡಿರಿದ್ದರೂ ಯಾರಲ್ಲಿಯೂ ಮುಕ್ಕಳಾಗಿರಲಿಲ್ಲ. ಭೃಗುಖಷಿಯಿಂದೆ ಪುತ್ರಕಾ- 
ವೇಷ್ಟಿಯನ್ನು ಮಾಡಿಸಿದನು. ಪುತ್ರಪ್ರದವಾದ ಮಂತ್ರಗಳಿಂದ ಅಭಿಮಂತ್ರಿತವಾದ 
ಉದಕವನ್ನು ಇಟ್ಟಿದ್ದರು. ನೀರಡಿಸಿ ಯುವನಾಶ್ವನು ನೀರು ಕುಡಿಯಲು ಗರ್ಭ 
ನಿಂತಿತು. ಯಷಿಗಳು ಇವನ ಹೊಟ್ಟೆಯನ್ನು ಸೀಳಿ ಕೂಸನ್ನು ತೆಗೆದರು. ಇಂದ್ರನ 
ಕಿರುಬೆರಳನ್ನು ಚೀಪಿ ಬೆಳೆದನನಾದ್ದರಿಂದ ಇವನಿಗೆ ಮಾಂಧಾತ (ಧಾಸ್‌-ಚೀಪು) 
ನೆಂಬ ಹೆಸರು ಬಂದಿತು. ಇವನಿಗೆ ಇಂದ್ರನ ಅರ್ಧಾಸನವನ್ನು ಗೆಲ್ಲಬೇಕೆಂಬ 
ಅಹಂಕಾರ ಹುಟ್ಟಿ ಸ್ವರ್ಗದ ಮೇಲೆ ದಂಡೆತ್ತಿಹೋದನು. ಇಂದ್ರನು ಇವನನ್ನು 
ಲನಣಾಸುರನನ್ನು ಜಯಿಸಲಿಕ್ಕೆ ಹೇಳಲು, ಅವನೊಡನೆ ಯುದ್ಧಮಾಡಿ ಸತ್ತನು. 
(ಭಾರ, ವನ, ೧೨೭ ವಾಯು. ಪು. ೨-೨೯-೧೫೪) ಇವನಿಗೆ ಪುರುಕುತ್ಸ, ಅಂಬ- 
ರೀಷ್ಟ ಮುಚಕುಂದರೆಂಬ ಮಕ್ಕಳಿದ್ದರು. 


೯೮ನೆಯ ಹಾಡು 


ಈ ಮೇಲಿನ ಹಾಡಿನ ವಿಚಾರವನ್ನೇ ಇದರಲ್ಲಿ ಮುಂದುವರಿಸಿದ್ದಾರೆ. 


೧ ಕೊ.ತೆಗೆದುಕೊ. 


ಲೋಕನೀತಿ ಏಹಿ 
ಹರಿಶ್ಚ ಂದ್ರ : 


ಈತನು ಸೂರ್ಯವಂಶದ ತ್ರಿಶಂಕು-ಸತ್ಯವ್ರತೆಯರ ಮಗ. ವಸಿಷ್ಠನು ಈತನ 
ಪುರೋಹಿತ. ಶೈಬ್ಯಕನ್ನೆಯಾದ ತಾರಮತಿ ಇವನ ಹೆಂಡತಿ. ರೋಹಿತನೆಂಬನನು 
ಇವನ ಮಗ. ವಚನಪಾಲನೆಗಾಗಿ ಈತನು ಹೆಸರಾಗಿದ್ದಾನೆ. ವಿಶ್ವಾಮಿತ್ರಯಷಿಯ 
ಮೂಲಕ ರಾಜ ಭ್ರಷ್ಟ ನಾಗಿ, ಪತಿ ಿ-ಪುತ್ರ ರೊಂದಿಗೆ ಕಾಶೀಪ ಪಟ್ಟಣ ಸೇರಿ, ಹೆಂಡತಿ- 
ಯನ್ನು ಲಾಳಶಿಕನೆರಟ ಬಾ) ಕೊಂಡ ಮಾರಿದನು. ಅಲ್ಲದೆ ತನ್ನನ್ನು ವೀರ- 
Kiso ಚಾಂಡಾಲನಿಗೆ ಮಾರಿಕೊಂಡು ಶ್ಮಶಾನದ ಕಾವಲುಗಾರನಾಗಿ ಅನೇಕ 
ಕಷ್ಟ ಗಳನ್ನು ಅನುಭವಿಸಿ ಪರಮೇಶ್ವ ರನ ಅನುಗ್ರ ಹೆದಿಂದ ತನ್ನ ರಾಜ್ಯ ವನ್ನು 
ಪಡೆದು ಪತ್ತಿ- -ಪುತ್ರರೊಂದಿಗೆ ಸುಖದಿಂದ ಸಪ 

( ಭಾರ. ಸಭಾ. ೧೨, ವನ ೭೭). 


೪ ಕಾಳಬೆಳದಿಂಗಳು-ಕೃಷ್ಣಸಕ್ಷದ ಬೆಳುದಿಂಗಳು, ಕ್ಷಣಿಕವಾದದ್ದು. 


೯೯ನೆಯ ಹಾಡು 


ಸಿರಿವಂತಿಕೆ ಅಸ್ಥಿರವೆಂಬುದನ್ನು ಮತ್ತು ಸಿರಿವಂತಿಕೆ ಅನಿವೇಕಕ್ಕೆ ಗುರಿ- 
ಮಾಡುವುದೆಂಬುದನ್ನು ಈ ಹಾಡಿನಲ್ಲಿ ದಾಸರು ಹೇಳಿದ್ದಾರೆ. 


೧ ರೊಕ್ಕ- ತ್ರೃ- ಕೋಕ) ಹಣ. 


೧೦೦ನೆಯ ಹಾಡು 


ಈ ಹಾಡಿನಲ್ಲಿ ಮನುಷ್ಯನನ್ನು ಮರುಳುಗೊಳಿಸಿ ಅವಿವೇಕಕ್ಕೆ ತೊಡಗಿಸುವ 
ಹೆಣ್ಣು ಹೊನ್ನು-ಮಣ್ಣು ಈ ಮೂರರ ವೈಯರ್ಥ್ಯವನ್ನು ವಿಶದವಾಗಿ ಉದಾಹರಣೆ- 
ಗಳೊಂದಿಗೆ ದಾಸರು ಹೇಳಿದ್ದಾರೆ, 


೧೦೧ನೆಯ ಹಾಡು 


ಸಂಪತ್ತಿನ ಉಪಾಧಿ ಒಳ್ಳೆಯದಲ್ಲವೆಂಬುದನ್ನು ದಾಸರು ತಮ್ಮು ಈ ಲಂಗೋ- 
ಓಯ ಪದದಲ್ಲಿ ವಿನೋದವಾಗಿ ವಿವರಿಸಿದ್ದಾರೆ. 


೧ ಅಲಂಗೋಟಿ-(ತ್ಸ-ಲಿಂಗ4 ಪಟ್ಟಿ ಕಾ). 


೧೫೮ ಪುರಂದರದಾಸರ ಸಾಹಿತ್ಯ ೫ 


೨ ಜಿತಮನ-ಮನಸ್ಸನ್ನು ಗೆದ್ದವರು. 
೫ ದೃಢಭಕ್ತ.......ಧರಿಸಿದಂಥ 4 


ವಾಮನಾವತಾರದಲ್ಲಿ ಬ್ರಹ್ಮಚಾರಿಯಾಗಿ ಲಂಗೋಟ ಧರಿಸಿದ್ದನು. 


೧೦೨ನೆಯ ಹಾಡು 
ಗಳಿಸಿದರೆ ಇಂತಹ ಧನವನ್ನು ಗಳಿಸಬೇಕೆಂದು ದಾಸರು ಈ ಹಾಡಿನಲ್ಲಿ ಭಕ್ತಿ- 
ಜ್ಞಾನ-ನೈರಾಗ್ಯಗಳನ್ನು ಎತ್ತಿಹೇಳಿದ್ದಾರೆ. 
ಇ ೪ 0 
೩ ಪ್ರಜ್ಞೆ-ಜ್ಜಾನ. 


೪ ಹೆಣು 


೧೦೩ನೆಯ ಹಾಡು 


ದಾಸರು ಈ ಉಗಾಭೋಗದಲ್ಲಿ ಕರ್ತವ್ಯನಿರತಳಾದ ಗೃಹಿಣಿಯ ಮಹತ್ತ್ವ- 
ವನ್ನು ಪರ್ಯಾಯವಾಗಿ ಹೇಳಿದ್ದಾರೆ. 


೧೦೪ನೆಯ ಹಾಡು 


ಹೆಣ್ಣನ್ನು ಕೇನಲ ಕಾಮದ ಕಣ್ಣುಗಳಿಂದಲೇ ನೋಡಬೇಡ. ಅಕ್ಕ್‌- ತಂಗೆ- 
ತಾಯಿ-ಮಗಳು ಮುಂ. ಹೀಗೆ ವಿವಿಧರೂಪದಿಂದ ಹೆಣ್ಣು ನಿನ್ನ ಮನಸ್ಸನ್ನು ತಣಿ- 
ಸುವುದು- ಎಂದು ದಾಸರು ಹೆಣ್ಣು-ಗಂಡಿನ ಒಂದು ಸಮಸ್ಯೆಯನ್ನೇ ಈ ಹಾಡಿನಲ್ಲಿ 
ಬಿಡಿಸಿದ್ದಾರೆ. 


೧ ಜಾಯು:ಹೆಂಡತಿ. 
೩ ಒಗಡಿಸು-ದಧಿಕ್ಟರಿಸು, ಹೇಸು. 
೪ ಶಶಿ,...ನಿಹುಡು: 


ಗುರು-ಪತ್ತಿಯಾದ ತಾರಾದೇವಿಯೊಡನೆ: ಸಂಬಂಧ ಬಂದುದಕ್ಕಾಗಿ ಗುರು 
ಶಾಪದಿಂದ ಚಂದ್ರನು ಕ್ಷಯರೋಗಿಯಾದ ಕಥೆ ಅನೇಕ ಪುರಾಣಗಳಲ್ಲಿ ಬರುತ್ತದೆ. 


೫ ಸಶುಪತಿಯ ದೆಸೆಗೆಡಿಸಿಹುದು-ನಿ್ಣುವಿನ ಮೋಹಿನೀರೂಸಪ. 


ಲೊಟಕನೀತಿ ೧೫೯ 


೧೦೫ನೆಯ ಹಾಡು 
ಮೇಲಿನ ಪದ್ಯದ ಭಾವವೇ ಇದರಲ್ಲಿ ಮುಂದುವರಿದಿದೆ. 


೧೦೬ನೆಯ ಹಾಡು 


ಈ ಹಾಡಿನಲ್ಲಿ ದಾರಿತಪ್ಪಿ ನಡೆಯುವ ಹೆಣ್ಣಿನ ಸ್ವಭಾವವನ್ನು ದಾಸರು ತುಂಬ 
ಸೂಕ್ಷ್ಮವಾಗಿ ಚಿತ್ರಿಸಿ ತೋರಿಸಿದ್ದಾರೆ. 
೧ ಪರದೇಶಿ-ದಿಕ್ಕಿಲ್ಲದವಳು. 
ಮುಕ್ಕಮಾರಿ-ಒಂದು ಜಾತಿಯ ದೆವ್ವ. 
೨ ನೆತ್ತಿಗೆ.........ಊಡುವಳು-ಮೆಚ್ಚುಮದ್ದು ಮಾಡು, ತಲೆಗೆ 
ತಿಕ್ತು. 
ಊಡು-ಉಣ್ಣಿಸು. 
೩ ಓರಲು-ಕೂಗು, ಒದರು. 
೪ ಕರಿರೂಪ- ಅಶುಭ ಸ್ವರೂಪದವಳು. 


೧೦೭ನೆಯ ಹಾಡು 
ಲಂಡತನದಿಂದ ನಡೆಯುವ ಹೆಂಡತಿಯನ್ನು ಗಂಡನು ಬುದ್ದಿವಂತಿಕೆಯಿಂದ 
ಆಳಬೇಕೆಂದು ದಾಸರು ಸ್ಪಷ್ಟವಾದ ಮಾತುಗಳಲ್ಲಿ ಹೀಗೆ ಹೇಳಿದ್ದಾರೆ. 
೧ ಅಜ್ಞೆ-ಕಟ್ಟಳೆ. 
ರುುಂಕಿಸು-ತಿರಸ್ನರಿಸು. 


ಡೆ 


೨ ಮಾರು-ಮಲಕು-ಹೆಚ್ಚುಕಡಿಮೆ ಮಾಡು. 


೧೦೮ನೆಯ ಹಾಡು 


ಪರಸತಿಯರನ್ನು ನಂಬಿ ಅವರಿಗಾಗಿ ಹಂಬಲಿಸಿ « ನೀನು ಹಾರೈಸಬೇಡ' 
ಎಂಬ ಸೀತಿಯ ವಚನವನ್ನು ದಾಸರು ಇದರಲ್ಲಿ ಅನೇಕ ಲೋಕಾನುಭವಗಳೊಂದಿಗೆ 
ಹೇಳಿದಾರೆ. 


ದಿ೬ರಿ ಪುರಂದರದಾಸರ ಸಾಹಿತ್ಯ ೫ 


೧ ಬಯಲುಡಂಭಕೆ-ಹುರುಳಿಲ್ಲದ್ದು. 

೨ ಪಾಟಿಬದ್ಧ-(ಪಾಟಿಅಬದ್ದೆ)-ನಿಶ್ಚಿತರೀತಿಯ ಜೀವನವಿಲ್ಲದ. 
ಜಾತಿಕಾರ್ತಿ-ಜಾತಿಗಾರತಿ, ಬಹು ರೂಪಿಣಿ. 

೩ ಗುರುಳೆ-ಗುಳ್ಳಿ. 


೧೦೯ನೆಯ ಹಾಡು 


ಈ ಕೀರ್ತನೆಯಲ್ಲಿ ಪತಿಭಕ್ತಿಯಿಲ್ಲದ ತುಂಡುಸತಿಯ ಸ್ವಭಾವವನ್ನು ದಾಸರು 
ಸ್ಪಷ್ಟವಾಗಿ ಚಿತ್ರಿಸಿದ್ದಾರೆ. 
೧ ವುತಗೆಟ್ಟು-ಬತಿಗೆಟ್ಟು. 
ಕೊಂಡಾಡಿ-(ಕೊಂಡು- ಆಡಿ)=-ಬಳಸಿ. 
ಮಾರ್ಮಲೆಎನಿಕೋಧಿಸು. 
೩ ತುಡು-(ತೊಡು)-ಧರಿಸು. 
೫ ಕಷ್ಟಸೆರೆ-ದುಃಖ ಮತ್ತು ಬಂಧನ. 


ಎಂಂನೆಯ ಹಾಡು 


ಬಹುಜನರ ದಾಂಸತ್ಯದಲ್ಲಿಯ ಪಿರಸವನ್ನು ನೋಡಿದ ದಾಸರು, ಗಂಡಿನ 
ಕ್ರೈ ಣವೃತ್ತಿಯಿಂದಲೇ ಹೆಣ್ಣು ಬುದ್ಧಿಗೇಡಿಯಾಗಿ ಸಂಸಾರ ವಿರಸವಾಗುವುದೆಂಬು- 
ದನ್ನು ಅರಿತಿದ್ದಾರೆ. ಈ ಅರಿಮೆಯಿಂದಲೇ ಅವರು ಜನರಿಗೆ ಹೀಗೆ ಹೇಳುತ್ತಾರೆ. 


೪ ಮಂಡೆ ಕೆದರಿಕೊಂಡು-ರಕ್ಷಸತನದಿಂದ. 


೫ ಸಂಗೆ-ಸಹವಾಸ 


೧೧೧ನೆಯ ಹಾಡು 
ಅಜ್ಞಾನಿಯಾದ ಅಧಮನ ಸಂಗದ ರೀತಿ-ನೀತಿಗಳನ್ನು ಈ ಹಾಡಿನಲ್ಲಿ ಅನೇಕ 
ಉದಾಹರಣೆಗಳೊಂದಿಗೆ ವಿನರಿಸಲಾಗಿದೆ. 


೧ ಗಂಜಲ-ರೊಜು. 


ಇ 


೧೧--ಲೋಕನೀತಿ ೧೬೧ 


೨ ಚೀನಿಕೋಲು-ಕಬ್ಬಿನ ಗಳ. 
೩ ಅಂತರ-ನೀರಿನ ಶುದ್ಧಾಶುದ್ಧತೆ. 


೧೧೨ನೆಯ ಹಾಡು 


ಅಲ್ಪನ ಜೊತೆಯ ಸಹವಾಸ ಒಳ್ಳೆಯದಲ್ಲವೆಂಬುದನ್ನು ದಾಸರು ಈ ಹಾಡಿ- 
ನಲ್ಲಿ ಹೇಳಿದ್ದಾರೆ. 


೩ ನೆಲೆತಪ್ಪು-ಸ್ತಿತಿಗೆಡು ದಶೆಗೆಡು. 


೧೧೩ನೆಯ ಹಾಡು 


ಇದರಲ್ಲಿಯೂ ಅಜ್ಞಾನಿಗಳ ಸಂಗದ ವಿಚಾರವನ್ನೇ ಹೇಳಿರುವರಾದರೂ 
ಸುಜ್ಞಾನಿಗಳ ಒಡನಾಟದ ಸಖ್ಯವನ್ನು ಆನುಷಂಗಿಕವಾಗಿ ಹೇಳಿದ್ದಾರೆ. 


೨ ಒಡಲ ಹೆಂಗಿಸು-ಊಟವನ್ನೆಣಿಸು. 


೧೧೪ನೆಯ ಹಾಡು 


ಈ ಹಾಡಿನಲ್ಲಿ ದಾಸರು, 'ದುರ್ಜನನನ್ನು ಅನೇಕ ಉಪಮೆಗಳಿಂದ ಬಣ್ಣಿಸಿ 
ಹೇಳಿದ್ದಾರೆ. 


೧ ನಿಷಮರು- ದುರ್ಜನರು. 
೩ ಬಿನ್ನಣ (ನಿಜ್ಞಾನ)-ಜಾಣತನ. 


೫ ಸಾಮಾನ್ಯನೀತಿ 


ಈ ಭಾಗದಲ್ಲಿ ಮಾನವನು ಲ”ೌಕಿಕದಲ್ಲಿಯೂ ಆದರ್ಶವಾದಿಯಾಗಿ ಹೇಗೆ 
ಬಾಳಬೆೇಕೆಂಬುದನ್ನು ದಾಸರು, ಪಿವಿಧರೀತಿಗಳಲ್ಲ ಜೀನನವನ್ನು ನಿಶ್ಲೇಷಿಸಿ ಹೇಳಿ- 
ದ್ದಾರೆ. 


೧೧೫ನೆಯ ಹಾಡು 


ಮೂರ್ಯರೆಂದೂ ಎಂತಹರಿಗೆ ಹೇಳಬೇಕೆಂಬುದನ್ನು ಈ ಹಾಡಿನಲ್ಲಿ ಏವರ- 
ಏನರವಾಗಿ ಹೇಳಲಾಗಿದೆ. 


೧೬೨ ಪುರಂದರದಾಸರ ಸಾಹಿತ್ಯ ೫ 


೧ ಕಾಕುದೇವತೆ-ಕ್ಷುದ್ರದೇವತೆ. ಕರೆವ್ವ ಮೊ. 
ಗಂಟು-ಗಳಿಸಿದ ಹಣ. 
ಜನಕಂಟಿಕ-ಸಮಾಜಘಾತಕಿ. 

೨ ಗಾರ್ಕುಡ-ಮೋಡಿವಿದ್ಯೆ. 

೫ ಹೇಮ-ಸಂಸತ್ತು. 

ವಿ. ಸೂ: ಈ ನುಡಿಯ ಕೊನೆಯ ಚರಣದ ಪ್ರಾಸ ತಪ್ಪಿದೆ. 


೬ ಕೊಂಡೆ- ಚಾಡಿ. 


೧೧೬ನೆಯ ಹಾಡು 


ವಿವೇಕದಂತಹ ಒಳ್ಳೆಗುಣದ ಸಾಧನವಿದ್ದರೂ ಅದನ್ನು ಕಡೆಗಣಿಸಿ ನೀನು 
ಮೂರ್ಮನಾದೆಯೇಕೆ?-.-ಎಂದು ದಾಸರು ಮಾನವನನ್ನು ಕೇಳಿದ್ದಾರೆ. 


೧ ರೊಕ್ಕ ತೃ-ರೋಕ-ಕ್ರ ಯ.). 
೨ ಕಕ್ಕಸ-(ತ್ಸ-ಕರ್ಕಶ). 


೧೧೭ನೆಯ ಹಾಡು 


ವೇಷಧಾರಿಗಳಾದ ವೇದಾಂತಿಗಳು ಎಲ್ಲವನ್ನೂ ಬಲ್ಲೆನೆಂದು ಬಾಯಿಂದ 
ಏನೋ ಹೇಳುವರು. ಆದರೆ ಸಲ್ಲದ ಅವಗುಣಗಳಿಂದ ತುಂಬಿಕೊಂಡಿರುವರು. 
ಇದನ್ನು ಕಂಡ ಪುರಂದರದಾಸರು ಅಂತಹ ಸೋಗುಗಾರರಿಗೆ ಈ ಹಾಡಿನಲ್ಲಿ 
ಚಾಟಿಯ ಏಟನ್ನು ಕೊಟ್ಟದ್ದಾರೆ. 
ಉ೪ ಮ 
ಕೇಮೆ-ಕಾವೆ. 
ತಾಮಸ-=ದುರ್ಗುಣ. 


೧೧೮ನೆಯ ಹಾಡು 


ಯಾನಯಾವ ಗುಣಾವಗುಣಗಳಿಗೆ ಎಂತೆಂತಹ ಫಲಗಳಂಬುದನ್ನು ಹ 
ಉಗಾಭೋಗದಲ್ಲಿ ಹೇಳಲಾಗಿದೆ. 


ಲೋಕನೀತಿ | ೧೬೩ 


೧ ಕಿಂಕರ-ಹರಿಭಕ್ತ. 
ಮಂಕು-ಬುದ್ದಿಗೇಡಿ. 
ಕಷ್ಟರುಎಕಠಿಣಪೃದಯದವರು. 


೧೧೯ನೆಯ ಹಾಡು 


ಹರಿಭಕ್ತಿಯನ್ನು ಬಿಟ್ಟು ಲೌಕಿಕದ ಅಡ್ಡದಾರಿಯಿಂದ ನಡೆಯುವವರನ್ನು ಈ 
ಉಗಾಭೋಗದಲ್ಲಿ ದಾಸರು ಎರಡು ದೃಷ್ಟಾಂತಗಳಿಂದ ಬೀಳುಗಳೆದಿದ್ದಾರೆ. 


೧ ಪಟ್ಟಾನಳಿ-ರೇಶ್ಮಬಟ್ಟಿ. 


೧೨೦ನೆಯ ಹಾಡು 


ಶ್ರೇಹರಿಯ ಪಾದಗಳನ್ನು ನಂಬದವನು ಕೆಟ್ಟಿನು--ಎಂಬುದನ್ನು, ಇಲ್ಲಿ ಅನೇಕ 
ದೀಪಕಗಳೊಂದಿಗೆ ದಾಸರು ಹೇಳಿದ್ದಾರೆ. 


೧ ಲಲ್ಲೆ -ಸಲಿಗೆ. 
ಮೆಲ್ಲಡಿ-ಮೃದುವಾದ ಪಾದ, 
ನರಗೇಡಿ-ಮನುಷ್ಯರಲ್ಲಿ ಕೀಳ. 
( ೧೨೧ರ ವಿಷಯ ಬರೆದಿಲ್ಲ.) 
೧೨೨ನೆಯ ಹಾಡು 


ಸಿರಿ ಬಂದಾಗ ಸೊಕ್ಕಿ ನಡೆಯಬಾರದೆಂಬುದನ್ನು ಈ ಹಾಡಿನಲ್ಲಿ ವಿನರಿಸ- 
ಲಾಗಿದೆ. ' 


೧ ಬಿರಿದುಬಿರಿದು-ಉಬ್ಬಿಉಬ್ಬ. 
ಮೇಲಕ್ಕೆ ಮಾಳ್ಬರು:ಸೆಡೆದು ತಿರುಗಾಡುವರು. 
೩ ಭೂಪಾರ- ಭೂಮಂಡಲ. 

೧೨೩ನೆಯ ಹಾಡು 


ಸಿಂದೆಮಾಡುವುದು ಅತ್ಮನಿಘಾತಕನೆ೨ಬುದನ್ನು ಈ ಹಾಡಿನಲ್ಲಿ ದಾಸರಿ 
ಹೇಳಿದಾರೆ. 
[ 


೧೬೪ ಪುರಂದರದಾಸರ ಸಾಹಿತ್ಯ ೫ 
೧ ತೋಡು-ಹಂಚೆಕೆ. 


೧೨೪ನೆಯ ಹಾಡು 
ಸಂಸಾರವು ಅಸ್ಥಿರವೆಂಬುದನ್ನು ದಾಸರು ಈ ಹಾಡಿನಲ್ಲಿ ತುಂಬ ಪರಿಣಾಮ- 
ಕಾರಕವಾದ ರೀತಿಯಲ್ಲಿ ಹೇಳಿದ್ದಾರೆ. 
೪ ಕಂಟಿಕ-ಸಾವು. 
ಕುಂಟಿಎಕಟ್ಟಿಗೆತುಂಡು. 


೧೨೫ನೆಯ ಹಾಡು 


ಜೀವನದಲ್ಲಿ ಮನುಷ್ಯನು ಯಾವಯಾವ ಕರ್ಮಗಳನ್ನು ಮಾಡಬೇಕು? 
ಯಾವುದನ್ನು ಮಾಡಬಾರದು ?- ಎಂಬುದನ್ನೆಲ್ಲ ದಾಸರು ಇಲ್ಲಿ ಹೇಳಿ ಲೋಕಕ್ಕೆ 
ಎಚ್ಚರಿಕೆಕೊಟ್ಟ ದ್ದಾರೆ. 

೧ ನಟನೆ-ಸೋಗು, ವೇಷ. 

೨ ಟವಳಿ-ಮೋಸ. 


೧೨೬ನೆಯ ಹಾಡು 
ಇದರಲ್ಲಿ ಶುದ್ಧ ಲಾಕಿಕನೀತಿಯ ವಿಚಾರಗಳು ಬಂದಿವೆ. 
೧ ಅಡಿ-ತಳ. 


೩ ಷಾಫಿ-ದುಪ್ಟ ಹೇತುವುಳ್ಳವರು. 
ಪರಬ್ರಹ್ಮರೂಪ- ಶ್ರೀಹರಿ. 


೧೨೭ನೆಯ ಹಾಡು 


ಸರ್ವೋತ್ತಮನಾದ : ಶ್ರೀಹರಿಯ ಉಪಾಸಕರಾದ ದಾಸರು ಜ್ಞಾನಿಗಳೂ 
ಅಹುದು. ಕ್ಷುದ್ರದೇವತೆಗಳನ್ನು ಪೂಜೆಮಾಡುವುದರಿಂದ ಯಾವ ಉಪಾಧಿಗಳೂ 
ಬಿಡಲಾರವಿಷ್ಟೇ ಅಲ್ಲ, ಹೆಚ್ಚಿನ ಉತ್ಪಾತಗಳು ಪ್ರಾಪ್ತವಾಗುವುವು--ಎಂಬುದನ್ನು 
ಅರಿತು, ಈ ಹಾಡಿನಲ್ಲಿ ರೂಢಿಯಲ್ಲಿರುವ ಕ್ಷುದ್ರಡೇವತೆಗಳ ಪೂಜಾಸಂಪ್ರದಾಯ- 


ವನ್ನು ಬಿಚ್ಚುಮಾತಿನಿಂದ ತಿರಸ್ಕರಿಸಿ ಹೇಳಿದ್ದಾರೆ. 


ಲೋಕನೀತಿ ೧೬೫ 


೧ ತಾಳಿ-ಹೆಣ್ಣು ದೇವತೆಗಳ ಹೆಸರಿನಲ್ಲಿ ಕಟ್ಟಿ ಕೊಳ್ಳು ವಹೊಂದಗಡು. 
ಎಲ್ಲಮ್ಮ =ಸವದತ್ತಿ ಮುಂ. ಕಡೆಗಳಲ್ಲಿರುವ ಪ ಪ್ರಸಿದ್ಧ ದೇವತೆ. 
ಎಕಲಾತಿ-ಎಲ್ಲಮ್ಮನ ಪರಂಪರೆಯಲ್ಲಿಯ ಜೀವತಿ 


ಉಡಚನು ಎಕಾಮರೋಗಗಳ ದೇವತೆ. ಮುಠವಳಿ ) (ಬೆಳಗಾಂವಿ) 
ಕೋಟಿಯಲ್ಲಿರುವ ಣೆ ದೇವತೆ ಪ ಪ್ರಸಿದ್ಧವಾಗಿದೆ. 
ಮಹಿಷಾಸುರ-ದುರ್ಗಾದೇವತೆ ಕೊಂದ ರಾಕ್ಷಸನ ಹೆಸರು. 
(ಮ್ಹಸೋಬಾ ಎಂಬ ದೇವರು ಮಹಾರಾಷ್ಟ್ರ ದಲ್ಲಿ ಹೆಸರಾಗಿದೆ.) 
೨ ಕೊರಳೊಳು.......ಎನುತಲಿ-ಎಲ್ಲಮ್ಮ ಹಿ ತುಳಜಾಪುರದ 
ಅಂಬಾಭವನಿಯ ಭಕ್ತರು ಧರಿಸುವ ಆಭರಣಗಳು. 
೩ ಸಿಡಿಯ ಮುಳ್ಳು ಶ್ಯ 


ಮೈಲಾರಲಿಂಗನ ಹೆಸರಿನಲ್ಲಿ ಮಾಡುವ ಒಂದುಬಗೆಯ ಕ್ರೂರವಾದ ವ್ರತ 
ಇದರಲ್ಲಿ, ಹರಕೆಹೊತ್ತವನು ಎತ್ತರವಾದ ಚಾಕಟ್ಟಗೆ ಬಡಿದ ಡೊಂಕು ಹಾಗು 
ಚೂಪಾದ ಮೊಳೆಯನ್ನು ಬೆನ್ನಹುರಿಗೆ ಚುಚ್ಚಿಕೊಂಡು ತೂಗಾಡುವನು. ಇದು 
ಇನ್ನೂ ಸಿಂಹಳದ್ವೀಪದಲ್ಲಿ ಪ್ರಚಲಿತವಿದೆ. 


೪ ಕೆಂಡರೊಟ್ಟಿ-ಕೆಂಡದ ಮೇಲೆ ಬೇಯಿಸುವ ಕೊಟ್ಟ. 


ವಿ. ಸೂ:--ಗಣೇಶಚವತಿಯ ಮರುದಿನ ಸಣ್ಣ ಕೆಂಡರೊಟ್ಟಿ ಮಾಡಿ ಇಲಿಗೆ 
ನೈವೇದ್ಯನಿಡುನ ರೂಢಿ ಇನ್ನೂ ನಡೆದಿದೆ. 


೬ ಚಿನ್ನ-ಮಿಡಿ. 
೭ ದಿನಪಸುತ-ಸೂರ್ಯನ ಮಗ-ಯಮ. 
ಪಲ್ಲೆಯನ ಬೀರಿ-ಸಲ್ಲೆಯದ ಹಬ್ಬಮಾಡಿ. 
೮ ಸೀರೆಯ ಕಳೆದಿಟ್ಟು-ಹುಟ /ಗೆಯುಟ್ಟು ಕೊಂಡು. 
೯ ಬುಕ್ಕಿಟ್ಟು ಲಾಡಿ-ಮುಸ (ಲ್ಮಾನರ ಸರಂಪರೆ ಸೇರಿಕೊಂಡ ಹಬ್ಬ. 


೧೦ ಅಗಸನ ಹೆಂಡತಿಯ ರೋನಮುನನ್ನು ತಂದು ಮನೆಯ ನಡುಗಂಬದ 
ಬಳಿಯಲ್ಲಿಟ್ಟು ಪೂಜೆಮಾಡುವ ಸಂಪ್ರದಾಯವು ಕೆಲವು ಶಿಸ್ಟಮನೆತನಗಳಲ್ಲಿ ನಡೆದು- 
ಬಂದಿದೆ, 


೧೬೬ ಪುರಂದರದಾಸರ ಸಾಹಿತ್ಯ ೫ 


೧೨೪ನೆಯ ಹಾಡು 


ಇಹಜನ್ಮದ ಕರ್ನುಗಳೇ ಈ ಜನ್ಮದ ಸದ್ಧತಿ-ದುರ್ಗತಿಗಳಿಗೆ ಕಾರಣವಾಗುವು- 
ವೆಂದು ದಾಸರು ಈ ಹಾಡಿನಲ್ಲಿ ಹೇಳಿದ್ದಾರೆ, 


೧ ನಡೆವಳಿ-ಆ ಚಾರ. 


೨ ಜೃರದ ಗುಲ್ಮ-ಮಲೇರಿಯದ ಜ್ವರದ ಗಡ್ಡೆ. 


೧೨೯ನೆಯ ಹಾಡು 


ಈ ಚಿಕ್ಕ. ಉಗಾಭೋಗಪಲ್ಲಿ ಸಾಮಾನ್ಯ ಮಾನವಸ್ವಭಾವವನ್ನು ಹಿಂಜಿ- 
ತೋರಿಸಿ, ಅದು ತಪ್ಪೆಂದು ಹೇಳಿ, ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಇಲ್ಲಿ ದಾಸರು 
ಹೇಳಿದ್ದಾರೆ. 


೧ ನಿಕಲ-ದೃಢಮನಸ್ಸಿಲ್ಲದೆ, ಅಸ್ಥಿರನಾಗಿ. 


೧೩೦ನೆಯ ಹಾಡು 


ಎಂತಹ ಸ್ಥಳದಲ್ಲಿ ಸಾಧಕನು ಇರಬಾರದೆಂಬುದನ್ನು ದಾಸರು ಈ ಹಾಡಿನಲ್ಲಿ 
ರೆ 


೧ ಕರುಬ-ಹೊ ಟ್ರೈಕಿಚ್ಛಿ ನವ. 
೨ ಅರ್ಥ- ಪುರುಷಾರ್ಥ. 


೧೩೧ನೆಯ ಹಾಡು 


ಇದೇ ನೀತಿಯನ್ನೇ ಪ್ಯೂ ಹಾಡಿನಲ್ಲಿ ಮುಂದುವರಿಸಿದ್ದಾರೆ. 
೧ ಮುಮ್ಮೊಳೆ-ಹದನಾದ ಮೊಳೆ. 


೧೩೨ನೆಯ ಹಾಡು 


ಸಾಮಾನ್ಯ ಜನರು ನಿಂದಕರಿಂದ ದೂರಪಿರಬೇಕೆಂದು ಬಯಸುತ್ತಿದ್ದರೂ, 
ದಾಸರು ಅಂತಹ ನಿ:ದಕರು ಯಾವಾಗಲೂ ಹತ್ತಿರದಲ್ಲಿಯೇ ಇರಬೇಕು ಎಂಬು- 
ದನ್ನು ಸಿದ್ಧಗೊಳಿಸಿದ್ದಾರೆ. ಎಟ 


| 


ಲೋಕನೀತಿ | ೧೬೭ 


೧೩೩ನೆಯ ಹಾಡು 


ಎಂತಹರ ಸಹವಾಸವನ್ನು ಮಾಡಬೇಕೆಂಬುದನ್ನು ದಾಸರು ತುಂಬ ಹರಿತ- 
ವಾದ ಮಾತುಗಳಲ್ಲಿ ಹೇಳಿದ್ದಾರೆ. 


೨ ಪ್ರಸಂಗ-ಮಾತುಕಥೆ. 
ಕುಮಂತ್ರ-ದುರಾಲೋಚನೆ. 
೩ ವಟಿನಟ ಮಾತು-ವ್ಯರ್ಥಮಾತು. 


೧೩೪ನೆಯ ಹಾಡು 


ಹರಿಭಜನೆಯಿಲ್ಲದವಸು ಯಾವ ವ್ರತಾಚರಣೆಗಳನ್ನು ಮಾಡಿದರೂ ವ್ಯರ್ಥ- 
ವಾಗುವುವೆಂಬ ಮಾತನ್ನು ಇಲ್ಲಿ ಸ್ಪಷ್ಟವಾದ ಮಾತುಗಳಲ್ಲಿ ದಾಸರು ಹೇಳಿದ್ದಾರೆ. 


೧ ಎರಕ-ಸ್ನೇಹ. 
೩ ಅನವಧೂತ-ಎಲ್ಲವನ್ನೂ ತೊರೆದವ. 


೧೩೫ನೆಯ ಹಾಡು 


ಲೋಕದಲ್ಲಿಯ ಸಾಮಾನ್ಯಜನರ ಜೀವನವನ್ನು ನೋಡಿ ದಾಸರು ತಮ್ಮಲ್ಲಿ 
ತಾವೇ ನಗುತ್ತಲಿದ್ದಾರೆ. 


೩ ಪುಂಜ-ಸಮೂಹ. 


೧೩೬ನೆಯ ಹಾಡು 


ಕಾಮುನ ಮೂಲಕವಾಗಿ ಲೋಕನೆಲ್ಲವೂ ಕೆಟ್ಟುಹೋದುದನ್ನು ಕಣ್ಣಾರೆಕಂಡ 
ದಾಸರು ಅದರ ವಿವರಗಳನ್ನು ಹೇಳುತ್ತಾರೆ. 


೧ ಅಬ್ಬುಳಿ-ಉಪದ್ರವ. 
೨ ಲಂಪಟತನ-ಆಸಕ್ತಿ. 
ಸುಳಿ-ತಿರುಗಣಿ. 

೩ ಓಲಾಭಿ- ಹಾರಾಟ, 


ಹಲಿ ಪುರಂದರದಾಸರ ಸಾಹಿತ್ಯ ೫ 


೧೩೭ನೆಯ ಹಾಡು 


ವಿವಿಧ ಜೀವನನೀತಿಗಳನ್ನು ಈ ಹಾಡಿನಲ್ಲಿ ಹೇಳಿದ್ದಾರೆ. 

೧ ಪದುಮಿನಿ-ಒಳ್ಳೆ ಸುಂದರಿಯರಲ್ಲಿ ಪದ್ಮಿನಿ ಶ್ರೇಷ್ಠವರ್ಗದವಳು. 
೨ ರೀತಿ-ಮಾನ- ಮರ್ಯಾದೆ. 

೪ ಕ್ಲಣಚಿತ್ರ-ಒಂದು ಇ ಬಾದರೂ ದೃಢಮನಸ್ಸಿಲ್ಲದವ. 


೧೩೮ನೆಯ ಹಾಡು 


ಈ ಹಾಡಿನಲ್ಲಿ ನಿನಿಧ ಉಪಮೆಗಳೊಂದಿಗೆ ದಾಸರು ಲೋಕನೀತಿಯೆನ್ನು 
ತಿಳಿಸಿದ್ದಾರೆ. 


೧ ಕರೆಹ-ಹಿಂಡುವಿಕೆ. 
[1 ಖಂಡೆಯ-ಕತ್ತಿ. 


೧೩೯ನೆಯ ಹಾಡು 


ಹಿಂದಿನ ಹಾಡಿನಂತಹ ಲೋಕನೀತಿಯೇ ಈ ಹಾಡಿನಲ್ಲಿಯೂ ಮುಂದು- 
ನರಿದಿದೆ. 


೩ ನಾಡ- ಸಾಮಾನ್ಯ. 


೧೪೦ನೆಯ ಹಾಡು 


pa 


ಇದರಲ್ಲಿಯೂ ಲೋಕನೀತಿ ಮುಂದುವರಿದಿದೆ. 
೨ ಬಧಿರ-ಕಿವುಡ. 

ತ್ಕ ಅಜ-ಬ್ರಹ್ಮ 

ಭುಜಗೇಂದ್ರ-ಶೀಷ. 


ಲೋಕನೀತಿ ೧೬೯ 
೧೪೧ನೆಯ ಹಾಡು 
ಶುದ್ಧ ಮಾನವನೀತಿಯನ್ನು ದಾಸರು ಈ ಹಾಡಿನಲ್ಲಿ ಪವಣಿಸಿದ್ದಾರೆ. 
೧ ಕುಟಲ-ಕುಟಲತನ, ವಂಚನೆ. 
ಸಟಿ-ಸುಳ್ಳು. 


ತ್ತಿ ಕುಪಿತ-ಸಿಟ್ಟು. 
ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಧವಃ ॥ (ಭ. ಗೀ.) 


೧೪೨ನೆಯ ಹಾಡು 


ನೀತಿಯನ್ನು ಬೋಧಿಸುವಾಗ ದಾಸರು ಬಳಸಿದ ಮಾತಿನ ಚನುತ್ಯೃತಿಗಳನ್ನು 
ಪೂ ಹಾಡಿನಲ್ಲಿ ನೋಡಬಹುದು. 


೧ ಉಪಕಾರ-ಪ್ರತಿಬಿಂಬಿಸುವಿಕೆ. 
೫ ವೈಹಾಳಿ-ಕುದುರೆಯ ಏರಾಟ. 


೧೪೩ನೆಯ ಹಾಡು 


ಅನೇಕ ಉದಾಹರಣೆಗಳೊಂದಿಗೆ ಒಂದೊಂದಕ್ಕೂ ಒಂದೊಂದು ನೀತಿಯನ್ನು 
ಹೇಳುತ್ತ ದಾಸರು ಸಾಗಿದ್ದಾರೆ. 


೧ ಬಾತೆ-ಬಾಳ್ತಿ-ಜೀವನ, ಸಂಸಾರ. 


೧೪೪ನೆಯ ಹಾಡು 


ಅನೇಕ ಲೋಕಾನುಭನವದ ದೃಷ್ಟಾಂತಗಳೊಂದಿಗೆ ದಾಸರು ಮಾನವನಿಗೆ 
ನೀತಿಯನ್ನು ಉಪದೇಶಿಸಿದ್ದಾರೆ. 


೧ ಶೀಲದ ಕೆಲಸ-ಶುಚಿಯಾದ ಕಾರ್ಯ. 
೨ ಕಾಸಾರ-ಸರೋವರ. (ಸ್ರತಿಧ್ವನಿ ಮಾತ್ರವಾಗುತ್ತಿದೆ.) 
೫ ಓದನ- ಆನೃ. 


೧೭೦ ಪುರಂದರದಾಸರ ಸಾಹಿತ್ಯ ೫ 


೧೪೫ನೆಯ ಹಾಡು 


ಈ ಹಾಡಿನಲ್ಲಿ ದಾಸರು ಜೀವನದ ಆದರ್ಶದ ಕೆಲವು ಮಾತುಗಳನ್ನು ಉದಾ- 
ಹರಣೆಗಳೂಂದಿಗೆ ಹೇಳಿದ್ದಾರೆ. 


೧ ನಿಜ-ನಿಜಜ್ಞಾನ. 


೧೪೬ನೆಯ ಹಾಡು 


ಜೀನನದ ಹೋರಾಟವು ವೃರ್ಥನವೆಂಬುದನ್ನು ಈ ಹಾಡಿನಲ್ಲಿ ಬೋಧಿಸ- 
ಲಾಗಿದೆ. 


೧ ಅಂತೆರ-ಒಳಗಿನ ಮನಸ್ಸು. 
೫ ಬಿಸಿಲಹಣ್ಣು ಬಿಸಿಲಿನ ತಾಸ. 


೧೪೭ನೆಯ ಹಾಡು 


ಇಂತಿಂತಹ ಮಾತುಗಳು ಬೇಡ ಎಂಬುದನ್ನು ದಾಸರು ವಾಸ್ತವವಾದಿಗಳಾಗಿ 
ಇಲ್ಲಿ ವಿವರಿಸಿದ್ದಾರೆ. 


೧ ಏಳಲ-ತಿರಸ್ಥಾರ. 

೨ ಜಡ-ಮಂದಬುದ್ದಿ. 

೩ ಹವಣುೂ(ತ್ಸ-ಪ್ರಮಾಣ)-ಅಳತೆ, ಶಕ್ತಿ. 
ಜವನಭೂಮಿ-ಯಮನ ಲೋಕ. 
ಜೋಕೆ-ಸಂರಕ್ಷಣೆ. 


೧೪೮೪ನೆಯ ಹಾಡು 


ಈ ಹಾಡಿನಲ್ಲಿ ದಾಸರು ಸುಖವೆಲ್ಸಿದೆ 9) ಕಷ್ಟವೆಲ್ಲಿವೆ ?--ಎಂಬುವನ್ನು ಹೇಳಿ- 
ದ್ದಾರೆ. 


ಲೋಕನೀತಿ ೧೭೧ 
೨ ಬದ್ಧ-ಮಿತವಾದ ಮಾತು. 


೩ ಭೂತೇಶ-ಶಿವ. 
೪ ಆಧಾರ-೭ತ್ತೆ. 


೧೪೯ನೆಯ ಹಾಡು 


ಕೆಟ್ಟು ನಂಟರ ಮನೆಯಲ್ಲಿ ಸೇರುವುದು ತುಂಬ ದುಃಖಕಾರಿ ಎಂಬುದನ್ನು 
ದಾಸರು ಈ ಹಾಡಿನಲ್ಲಿ ಪರಿಣಾವುಕಾರಿಯಾಗಿ ವಿವರಿಸಿದ್ದಾರೆ. 


೧ ಹರಿ-ಸಿಂಹ. 
ಉರುವ-ಶ್ರೀಷ್ಠ. 
ಗ್ರಾಸ-ತುತ್ತು. 


೧೫೦ನೆಯ ಹಾಡು 


ಜೀವನದಲ್ಲಿ ಯಾವು-ಯಾವುದು ಅಂದಗೇಡಿಯೆಂಬುದನ್ನು ಈ ಹಾಡಿನಲ್ಲಿ 
ದಾಸರು ಅನೇಕ ಉದಾಹರಣೆಗಳೊಂದಿಗೆ ಹೇಳಿದ್ದಾರೆ. 


ತ್ನ ಬಲ್ಲಿದ-ಬಲವಂತ. 


೧೫೧ನೆಯ ಹಾಡು 
ನಿೀಚಜನರೆ ಸಹವಾಸವು ವಿಸಕ್ಕಿಂತಲೂ ಕೆಟ್ಟುದೆಂಬುದನ್ನು ದಾಸರು ಈ 
ಸುಳಾದಿಯಲ್ಲಿ ವಿವಿಧರೀತಿಯಲ್ಲಿ ಹೇಳಿದ್ದಾರೆ. 
೧ ಅರಸು-ಹುಡುಕು. 
ಡಂಡೆಯ-ಭ.ಜ. 
೨ ನಿಭೂಶಿ- ನುಕ್‌ತಿ. 
೪ ಪಾಷಂಡ-ನಾಸ್ಕಿಕ 


೧೭೨ ಪುರಂದರದಾಸರ ಸಾಹಿತ್ಯ ೫ 
ಬಿಸಿಅರಿಸಿನವವ್ಹ-ಅರಿಸಿನಕ್ಕೆ ಹೆಚ್ಚು ಬಿಸಿತಾಗಿದರೆ ಅದರ ಬಣ್ಣ 
ಹೋಗುತ್ತದೆ. 
೫ ಕಮಲೇಂದು-ಕಮಲಕ್ಕೂ ಚಂದ್ರನಿಗೂ ಆಗುವುದಿಲ್ಲ. 


೧೫೨ನೆಯ ಹಾಡು 


ನಿರರ್ಥಕವಸ್ತುಗಳು ಎಷ್ಟಿದ್ದರೂ ಪ್ರಯೋಜನವೇನು?--ಎಂಬುದನ್ನು 
ದಾಸರು ಈ ಗೀತದಲ್ಲಿ ಅನೇಕ ಉಪಮೆಗಳೊಂದಿಗೆ ಹೇಳಿದ್ದಾರೆ 


೨ ಸಂಜಿ-ಮನೆಗಳಿರುವ ಚೀಲ. 


೧೫೩ನೆಯ ಹಾಡು 


ಅಜ್ಜಾ ನಿಗೆ ಯಾವಯಾವ ಉಪಾಯಗಳನ್ನು ಮಾಡಿದರೂ ಆತನ ಮೂಲ- 
ಗುಣವು ಹೋಗಲಾರದೆಂಬುದನ್ನು ಈ ಉಗಾಭೋಗದಲ್ಲಿ ದಾಸರು ಹೇಳಿ, ಜ್ಞಾನಿಯ 
ಶ್ರೇಸ್ಮತೆಯನ್ನು ಹೊಗಳಿದ್ದಾರೆ. 


೧ ತಾಮಸ-ಅಜಾನ.. 
ಇ 


೧೫೪ನೆಯ ಹಾಡು 


ಬಲವಂತನನ್ನು ಎಲ್ಲರೂ ಹಿಲ್ಫೆಸುನರು- ಎಂಬ ಸಾಮಾನ್ಯ ನೀತಿಯನ್ನು 
ದಾಸರು ನುಡಿ-ನುಡಿಗಳಲ್ಲಿಯೂ ಇಲ್ಲಿ ಚಮತ್ತಾರವಾದ ಉಪಮೆಗಳನ್ನು ಕೊಟ್ಟು 
ಹೇಳಿದ್ದಾರೆ. 

೧ ಅರ್ಕೆ-ಸೂರ್ಯ. 


3 ವನಾನಿ.ದಹತೋನಹ್ನೆ ಸಖಾಭನತಿ ಮಾರುತ? 
ಸಏವದೀಪನಾಶಾಯ ಸಖೇ ಕಸ್ಕಾಸ್ತಿ ಸೌಹೃದಂ | 
(ಸುಭಾಷಿತ ರತ್ನ ಭಾಂಡಾಗಾರ) 


೧೫೫ನೆಯ ಹಾಡು 


ಹೊರವೇಷಗಳಿಂದ ಮಾನವನು ಸುಜನನೂ, ಗೌರವಶಾಲಿಯೂ. ಜ್ಞಾನಿಯೂ 
ಎನಿಸಿಕೊಳ್ಳಿಲಾರ, 


ಲೋಕನೀತಿ ದಿಕ್ಷಿತ 


೨ ವನವಾಸಿ-ವನದಲ್ಲಿರುವ ತಪಸ್ತಿ. 
೪ ಸಿಂಧುಜ-ಹಾಲಾಹಲ, (ವಿಷ ಸಮುದ್ರದಲ್ಲಿ ಹುಟ್ಟಿ ತು). 
ಶೀತಕರ-ಚಂದ್ರ, ಶೈತ್ಯಕಾರಕ. 


೬ ಹರ್ಯಾಯನೀತಿ 


ಜೀವನದ ನೀತಿಗಳನ್ನು ರೂಪಕಗಳ ರೀತಿಯಿಂದ ಹೇಳಿದ ಹಾಡುಗಳು ಈ 
ಭಾಗದಲ್ಲಿವೆ. 


೧೫೬ನೆಯ ಹಾಡು 


೧ ಒಗೆತನ-ಸಂಸಾರ. 

ಆರುಮಂದಿ ಗಂಡರು-ಸಡ್ರಿಪುಗಳು. ಕಾಮ ಮುಂ. 

ಮೂರು ಸುತರು-ತ್ರಿನಿಧ ತಾಪಗಳು. 

(೧ ಹಾ] ೩ ಆಧ್ಯಾತ್ಮಿಕ, ೨ ಆಧಿದೈವಿಕ.) 

ಆರುಮೂರು- ಒಂಬತ್ತು ದ್ವಾರಗಳು. 

ಏಳ್ವರು-ಸಪ್ತವ್ಯಸನಗಳು. 

೨ ಹೆತ್ತುಮಂದಿ-ದಶೇಂದ್ರಿಯಗಳು. 

ಅತ್ತಿಗೆ -ಬುದ್ಧಿ 

ನಗೆಹೆಣ್ಣು -ಅಹಂಕಾರ. 

೩ ಪಂಚರು ಐವರು-ಸಂಚೇಂದ್ರಿಯಗಳು. 

ತೊಂಚಹಂಚ-ತ್ಸ-(ತ್ವಂಚ ಅಹಂಚ) ನಾನು ನೀನು ಎಂದು. 

ನಂಚನೆ.......ಬರೆದಿಹನಮ್ಮ-ಬ್ರಹ್ಮನು ಮೋಸವಿಲ್ಲದ ಜಗತ್ತನ್ನು 
ಇಲ್ಲದಂತೆ ಮಾಡುವಂತೆ, ನನ್ನ ಹಣೆಯಲ್ಲಿ ಎಲ್ಲವನ್ನು ಅಸ್ಥಿ ರವನ್ನಾಗಿ ಬರೆ- 

ದಿದ್ದಾನೆ. 


೭೬೪1 ಪುರಂದರದಾಸರ ಸಾಹಿತ್ಯ ೫ 


೫ ಒಂಬತ್ತು ಬಾಗಿಲ- ದೇಹ. 


ಕುಂಭಕನರಕ- ಕುಂಭಕನರಕದಂತಿರುವ ಈ ದೇಹ. ಇದನ್ನು 
ನಾನು ಜೋಕೆಮಾಡುತ್ತಿರುತ್ತೇನೆ. ) 


ಹಾವರ ದಾಳಿಎತತ್ತ್ವಾಭಿಮಾಸಿ ದೇವತೆಗಳ ದಾಳಿ. 
ಇಂಬಿನೊಳ್‌-ಹೃದಯದಲ್ಲಿ, 


೧೫೭ನೆಯ ಹಾಡು 


ಇದು ಮತ್ತೊಂದು ಪರ್ಯಾಯಗೀತ. ಹರಿಭಕ್ತಿಯು ಒಳಗೆ ಸ್ಥಳ ಫೇಳಿ- 
ದಂತೆಯೂ ತನ್ನೊಳಗೆ ಸ್ಥಳವೇ ಇಲ್ಲವೆಂದು ಜೀವ ಹೇಳಿದಂತೆಯೂ ಇದರಲ್ಲಿ 
ರೂಪಕವಿದೆ. 


೧ ಸಂದಣಿ-ಗುಂಪು. 
ಐದೊಕ್ಕಲು-ಸಂಚಜ್ಞಾನೇಂದ್ರಿಯ. | 
ಐದುಮಂದಿ ಜೇರೆ-ಪಂಚಕರ್ಮೆಂದ್ರಿಯ. 
ಐದುನಾಲ್ಕು-ನವದ್ವಾರ. 

೨ ಆರುಮಂದಿ ಕಳ್ಳರು-ಸಡ್ರಿಪುಗಳು. 
ಪ್ರೇರಕರು-ವ:ನಸ್ಸು, ಅಹಂಕಾರ, ಬುದ್ದಿ. 
ಕರ್ತೃಕಎಜೀವ. 

೩ ಅತ್ತೆ-ಮಾಯೆ. 

ಪುರುಷ-ಗಂಡ, ವಿವೇಕ. 
ಮಾವನು-ನಿಚಾರ. 


ಲೋಕನೀತಿ ೧೭೫ 


ಮಲಮಗಳು-ಆ ತೆ. 
ಅತಿ, ಗೆ-ಬುದಿ . 
ದ್‌ ಅ 


೧೫೮ನೆಯ ಹಾಡು 


ಮಾನವನಿಗೆ ಅವಶ್ಯವಾದ ದಾನಗುಣವು, ಯಾವಯಾವ ರೀತಿಯಲ್ಲಿ ಬಾಳಿನಲ್ಲಿ 
ಹೀನಾಯಗೊಂಡಿದೆ ಎಂಬುದನ್ನು ಈ ಹಾಡಿನಲ್ಲಿ ನೋಡಬಹುದು. 

೨ ಕಟ್ಟುಗ್ರ-ಮೊಂಡತನ. \ 

ವೀಸ-ಚಿಕ್ಕನಾಣ್ಯ. 


೧೫೯ನೆಯ ಹಾಡು 


ಚ ನ್ನು ಚಿಟ್ಟು ಗುವ ಪ್ರಾಣಕ್ಕೂ, ದೇಹಕ್ಕೂ ನಡೆದ ಸಂವಾದ- 
ವಿದೊಂದು, 


೧ ಹಂಸ ಜೀವಾತ್ಮ 

ಚಾಳಂದ್ರ-ಜಾಳಿಗೆಯನ್ನು ಹ 'ಚ್ರೈದ ಕಿಡಕಿ. 
ರೂಹಾರ-(ತೃ-ರೂಸಕಾರ) ಸ ದ ಆಕೃತಿ. 

೨ ದೇಹವ ನ್ನು ಬಳ್ಳಿ ಗೂ, ಜೀವವನ್ನು ಹಣ್ಣಿಗೂ ಹೋಲಿಸಿ ಹೇಳಲಾಗಿದೆ. 


ಜೀವವನ್ನು ನೊಣಕ್ಕೂ, ದೇಹವನ್ನು ಜೇನುಗೂಡಿಗೂ ಹೋಲಿಸಿ ಹೇಳಿ- 


ಹಿಪ್ಪೆ -ರಸ ವಿಲ್ಲದಂತಹ ಜೇ ನುಹುಟ್ಟು. 
೪ ದೇಸನನ್ನು ಪಣತಿಗೂ, ಜೀವವನ್ನು ಜ್ಯೋತಿಗೂ ಹೋಲಿಸಿ ಹೇಳಿದ್ದಾ, 


ಕ 
ಇ ಎತ ಅಲೆ. ಆಇ ನ ಆಚೆ 
ರಸನಿಸ್ತಾರಡ-ಸುಖಾನುಭವದ ಬಲಿಯೂ ಬಲ್ಲವ, 


ಜಿ 


೧೬೬ ಪುರಂದರದಾಸರ ಸಾಹಿತ್ಯ ೫ 
ರಸವಸ್ತು-ಣ್ಣೆ. 
ಆಣೆಯಮುತ್ತು-ಜೀವ: 
ಚಿಪ್ಪು-ದೇಹ. 
೧೬೦ನೆಯ ಹಾಡು 
ಮಂಗಳ. 
೩ ಧುರ-ಕಾಳೆಗ. 


೪ 


ಈ ಅರ್ಥ-ಓಸ್ಸಣಿಗಳಿಂದ ಕೂಡಿದ 
ಭಾಗವು ಸರಿಶಿಷ್ಠ ೧ 
(ಶಿರೋಭಾಗದಲ್ಲಿ ಮರೆತುಹೋಗಿದೆ.) 


ಇಲಾ 


1 ಸಹ ಈ ತಹ್ರಾ 8 


ಇಂ ೧ 


೧೦ 


ಪರಿಶಿಷ್ಟ ೨ 
ಳು 
ಹಾಡುಗಳ ಅಕಾರಾದಿ 
ಅಂಜಬೇಡ ಬೇಡೆಲೆ ಜೀವ-ಭವ 


ಅಜ್ಞಾನಿಗಳ ಕೂಡ ಅಖಿಳಸ್ಮೇಹಗಳಿಂದ 
ಅಂದವಿಲ್ಲದ ಅಶಕ್ತನಿಗೆ ಒಂದೇ ಅರಿವೆಯಿಂದ (ಉ) 


ಅನ್ನಪಾನಾದಿಗಳೀಯೊ ಅಭ್ಯಾಗತ ಬ್ರಾಹ್ಮಣರಿಗೆ (ಉ) 


ಅನಾಮಿಕಾಮಧ್ಯದ ಎರಡನೆಯ ಗೆರೆ ಆದಿ (ಉ) 
ಅನುಕೂಲವಿಲ್ಲದ ಸತಿಯ ವರ್ಜಿಸಬೇಕು (ಉ) 
ಅನುದಿನದಲಿ ಬಂದು ತನುವೆಲ್ಲ ಸೂರೆಗೊಂಡು 
ಅಸರಾಧ ಹತ್ತಕೆ ಅಭಿಷೇಕ ಉದಕ (ಉ) 
ಅರಿಯದಧಮನ ಸಂಗ ಕರಗಿದ್ದ ಹಿತ್ತಾಳಿ 

ಅಲ್ಲದ ಕರ್ಮವ ಆಚರಿಸಿದವ ಕೆಟ್ಟ (ಉ) 

ಆಕಳ ಕಿವಿಗೆ ಎಣೆ ಅಂಗೈ ಹಳ್ಳವಾಗಿರಬೇಕು (ಉ) 
ಆಚಾರವಿಲ್ಲದ ನಾಲಗೆ--ನಿನ್ನ-- 

ಆಜ್ಞೆ ಯಿಂದಾಳಬೇಕಣ್ಣ---ಗಂಡ-- 

ಆಪೋಶನ ಅಭ್ಯ ಜನ ಆಚಮನ ಮಾಡಲು (ಉ) 
ಆಯುಸ್ಸು ಇದ್ದ ಟೆ ಅನ್ರ: ಕ್ರೈ ಕೊರತೆಯಿಲ್ಲ (ಉ) 
ಆರ ಹಾಕ್ಚೆಸಿದತೇನುಂಟು -ಬರಿ- 

ಆರು ಹಿತವರು ಮನವೆ ಮೂರುಮಂದಿಗಳೊಳಗೆ 
ಅವ ಕುಲವಾದರೇನು 

ಇಕ್ಶಲಾರೆ ಕೈೈಯೆಂಜಲುಚಿಕ್ಕ 


ಇಂತು ಶ್ರುತಿ-ಸ್ಮೃೃತಿ ಸಾರುತಿದೆಕೊ 


೧೧೮ 


೧೩೦ 


೧೬೪ 


ಹಾಡುಗಳ ಅಕಾರಾದಿ 


ಇರಬೇಕು ಹರಿದಾಸರ ಸಂಗ ೫೦ 
ಇರಲೇ ಬಾರದು ಇಂಥಲ್ಲಿ ೧೦೨ 
ಎಚ್ಚರದಲಿ ನಡೆ ಮನವೆ. -ನಡೆಮನವೆ--ಮುದ್ದು ೬೫ 
ಎಚ್ಚರಿಕೆ ಎಚ್ಚರಿಕೆ ಮನವೆ. -ನಮ್ಮ-- ೬೭ 
ಎಂತಹುದೊ ನಿನ್ನ ಭಕುತಿ ೧೫ 
ಎಡದಕ್ಕೆ ಯಿಂದ ನೀರ ಎತ್ತಿ ಬಲದ ಕೈಯಲ್ಲಿಟ್ಟು (ಉ) ೩೯ 
ಎದೆಯ ನಾಡಿನಲೊಂದು ಸೋಜಿಗಹುಟ್ಟಿ (ಉ) ೪೦ 
ಎರಡು ಗಳಿಗೆ ಬೆಳಗು ಇರಲು ಗೃಹಸ್ಥ ಸಿಗೆ ಸ್ನಾನ (ಉ) ೩೩ 
ಎಲ್ಲವನು ಬಲ್ಲೆ ನೆನ್ನುವಿರಲ್ಲ ೯೨ 
ಏಕೆ ಮೂರ್ಯನಾದೆ- ಮನುಜಾ ೯೧ 
ಏನು ಇಲ್ಲದ ಎರಡುದಿನದ ಸಂಸಾರ ೫೩ 
ಏನೇನ ಮಾಡಿದರೇನು ಫಲವಯ್ಯ ೧೦೫ 
ಏಳಲವ ಮಾಡಿದಲ್ಲಿ ಏನಕೊಟ್ಟಿರೂ ಬೀಡ ೧೧೯ 
ಒಂದಕ್ಷರವ ಪೇಳಿದವರ (ಉ) ೩೭ 


ಕಂಡ ಸೂರ್ಯಗೆ ಸಂಧ್ಯ ಕಾಣದ ಸೂರ್ಯಗೆ 
ಸಂಧ್ಯ ಭೂ. (ಉ) ೩೪ 


ಕಡುಕೃಪೆಯಿಂದ ಹರಿ ಒಲಿದರಿ ಸತ್ಯದ ೧೦೧ 
ಕಣ್ಣೆತ್ತಿ ನೋಡಲುಬೇಡ ಅವಳ ೭೯ 
ಕಲಿಕಾಲಕೆ ಸಮಯಗವು ಇಲ್ಲವಿಲ್ಲವಯ್ಯ (ಉ) ೨೯ 
ಕಷ್ಟವಾವುದಯ್ಯ ಸುಖವಾವುದಯ್ಯ ೧೨೦ 
ಕೀರ್ತಿ ಕಿಂಕರಗೆ ಅಪಕೀರ್ತಿ ಮಂಕುಗಳಿಗೆ (ಉ) ೯೩ 
ಕುಟುಂಬಭರಣ ಎರಡಷ್ಟು ಬ್ರಾಹ್ಮಣರಿಗೆ (ಉಗ) ೪೧ 
ಕುಡಿಯಕೊಟ್ಟಿ ಅಮೃತದಂಥ ನೊರೆಹಾಲನೊಲ್ಲದೆ (ಉ ೯೩ 
ಕುಂದದ ದೀಪವ ನಂದಿಪಗೆ (ಉ) ೩೯ 
ಕೂಪದಲ್ಲಿಯಾದರೂ ಕೊಳದಲ್ಲಿಯಾದರೂ (ಉ) ೩೨ 
ಕೆಟ್ಟಿತು ಕೆಲಸವೆಲ್ಲ -ಲೋಕದಿ- -ಕಾಮ,... ೧೦೭ 


ಕೆಟ್ಟು ನಂಟರ ಸೇರುವುದು ಬಹಳ ಕಷ್ಟ ೧೨೧ 


ಹಾಡುಗಳೆ ಅಕಾರಾದಿ 


೪೭ 


೪೮ 
ರ್ಳ 


೫೦ 


1 ಕೌ ರಿಕಿ 


ಕೆಟ್ಟಿನಲ್ಲೊ ಹರಿಯೆ 
ಕೊಬ್ಬಿನಲಿರಬೇಡವೊ ಏ ನಮ್ಮ ಮನುಜಾ: 
ಖಳರ ನೋಟವೆ ಹಾವಲ್ಲದಡೆ ಹಾವ ಬೇಕೆ 


ಇನ್ನ ರಸಲೇತಕೆ (ಸು) 


ಗಂಡ ಬಿಟ ಸಟ ಕಾಣಣ್ಣ ಅವಳು 
ಗಂಡ ಹ ಪಾಪ ಹೆಂಡತಿಗಿಲ್ಲ (ಉ) 
ಘಾತಕರಿಗಿನ್ನೇಕೆ ಸರಮಾರ್ಥಶ್ರವಣ 


ಚಿತ್ತಶುದ್ಧಿ ಯಿಲ್ಲದವನವ ಜ್ಞಾನಿಯೆ--ಪುಣ್ಯ 


ಚೋರನಾದರೂ ಚಂಡಾಲನಾದರೂ (ಉ) 

ಛೀ ಛೀ ಛೀ ಛೀ ಕಂಡೆಯ ಮನವೆ--ಇಂಥ 

ಜಾಲಿಯ ಮರನಂತೆದುರ್ಜನರೆಲ್ಲ 

ಜಾ ್ಲಾನಮೊಂದೆ ಸಾಕು ಮುಕ್ತಿಗೆ ಇ 

ತನಗಲ್ಲದ ವಸ್ಕು ಎಲ್ಲಿದ್ದ ರೇನು 

ತನುವ ನಂಚಲುಜಿಡ ಜೀವವೆ 

ತನುವ ನೀರೊಳಗದ್ದಿ ಫಲವೇನು? 

ತನುವಿನೊಳಗೆ ಅನುದಿನವಿದ್ದು 

ತಾಸು ಬಾರಿಸುತಿದೆ ಕೇಳಿ--ಹರಿದಾಸರೆಲ್ಲ 

ತಾಳಿಯ ಹರಿದು ಬೀಸಾಟಿನೀ 

ತುದಿನಾಲಗೆ ಬೆಲ್ಲ ಎದೆಗತ್ತರಿಯವರ ಸಂಗಬೇಡ 
ಇಸನೆಂತಾಗುವೆನು ಧರೆಯೊಳಗೆ ನಾನು 

ಕ್ರ 

ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೊ 


ಧರ್ಮವೇ ಜಯವೆಂಬ ದಿವ್ಯಮಂತ್ರ 


ಧ್ವಜವಜ್ರಾಂಕುಶ ರೇಖಾಂಕಿತ ಹರಿಪಾದಾಂ--(ಉ) 


ನಕ್ಷತ್ರಗಳ ಕಂಡ ನರನಿಗೆ ಉತ್ತಮ ಸಂಧ್ಯ (ಉ) 
ನಗೆಯಬರುತಿದೆ--ಎನಗೆ 
ನಂಬಬೇಡ ನ ಇರಿಯರನು 


೧೭೫ 


೧೨೨ 


೧೨೨ 
೧೨೬ 


೧೭೬ 


ಹಾಡುಗಳ ಅಕಾರಾದಿ 


ನಾರಾಯಣ ಎನ್ನಬಾರದೆ ನಿಮ್ಮ ೨ 
ನಾರಾಯಣನೆಂಬ ನಾಮವ ನೇಮದಿ ನೆನೆಯುತಿರೆಚ್ಚರಿಕೆ ೨ 
ನಿಂದಕರಿರಬೇಕಿರಬೇಕು ೧೦೪ 
ನಿಂದೆಯಾಡಲುಬೇಡ ನೀಚಾತ್ಮಾ ೯೫ 
ನೀಚ ಮಾನವರಿಗೆ ಸಿರಿಬಂದರೇನು? | ೧೦೮ 
ನೀರಡಿಸಿ ಜಾಹ್ನೆನಿಯ ತೀರದಲಿ ಬಂದು (ಉ) ೭ 
ನೀರಮೇಲಣ ಗುಳ್ಳೆಯಂತೆ ಈ ದೇಹ (ಉ) ೨೬ 


ನೀಲವಸ್ತ್ರವಾಗದು ನಾರಿಯರ ಶಾಲೆಯಾಗದು (ಉ). : ೩೩ 
ನುಡಿವೆ ಲಿಂಗಶೌಚಕ್ಕೊಮ್ಮೆ ಗುದಕ್ಕೆ ಮೂರು (ಉ) ೩೧ 


ನೆಚ್ಚ ದಿರು ಪ್ರಾ ಣಿ ಸಂಸಾರ ಸರಸದ ೯೬ 
ಬ್ಬೆ ದಿರೀ ಭಾಗ್ಯ ಆರಿಗೂ ಸಿ ರವಲ್ಲ ೭೦ 
ಚೆ ಬೇಡ ಈ ಭಾಗ್ಯ ವನು ಹುಚ್ಚು ಗೊಂಡ ಮನುಜಾ ೭೨ 
ಯಾ, ಸತಿಯ ಘನ ೮೩ 
ಪರರನ್ನ ಉಂಡ ಬ್ರಾಹ್ಮಣರಿಗೆ (ಉ) ರ೯ 
ಸರಾನ್ಸವೇತಕೆ ಬಂತಯ್ಯ ಎನಗೆ ಇಂದು ರ್ಳ 
ಪಾಪಿಗೇತಕೆ ಸರಮತತ್ತ್ವ ಬೋಧ ೧೧೦ 
ಪಾಹಿ ಬಲ್ಲನೆ ಪರರ ಸುಖ-ದುಃಖದಿಂಗಿತವ ೧೧೦ 


ಪ್ರಾತಃಕಾಲದ ನಿದ್ರೆ ಪರಿಹರಿಸಿ ಹರಿಯನ್ನು 
ಸ್ಮರಿಸಿ (ಉ) ೩೦ 
ಬಲ್ಲಿದ ನೀನೆಂದು ಬಡವರ ಬಾಯನು ಬಡಿಯದಿರೆಚ್ಚರಿಕೆ ೯೭ 


ಬಾತೆಗೆ ಬಾರದ ವಸ್ತು ಬಹಳಿದ್ದರೇನು ೧೧೪ 
ಬಿಡು ಮನುಜಾ ಈ ಜಸವು ಸಿದ್ಧಿಗೆ ಬಾರದು (ಉ) ೨೫ 
ಬುತ್ತಿಯ ಕಟ್ಟೊ ಮನಜಾ ೨೫ 
ಬೆಲ್ಲದ ಕಟ್ಟೆಯ ಕಟ್ಟಿ ಬೇನಿನ ಬೀಜವ ಬಿತ್ತಿ (ಉ) . ೧೨೫ 
ಬೇವ ಬೆಲ್ಲದೊಳಿಡಲೇನು ಫಲ? ೧೧೨ 
ಮಡಿ ಮಡಿ ಮಡಿಯೆಂದು ಮುಮ್ಮಾರು | ೪೨ 


ಮಡಿ ಮಡಿ ಮಡಿಯೆಂದು ಅಡಿಗಡಿಗೆ ಹಾರುವೆ. . ೪೨ 


ಹಾಡುಗಳ ಅಕಾರಾದಿ ೧೭೭ 


೯೯ 


ಮಧ್ಯಾಂಗುಲಿಯ ಮೇಲೆ ಮಣಿಸರನಿಟ್ಟು (ಉ) ೩೬ 


ಮನುಜಶರೀರವಿದೇನು ಸುಖ ೫.೨ 
ಮನೆಯಲ್ಲಿ ನಿಪ್ರಪಾಜೋದಕದ ಹೆಸರಿಲ್ಲದಿದ್ದರೆ (ಉ) ೪೦ 
ಮರೆಯಬೇಡ ಮನವೆ ನೀನು ಹರಿಯ ಸ್ಮರಣೆಯ ೩ 
ಮಲ-ಮೂತ್ರ ಮಾಡುವಾಗ ಕರದಲ್ಲಿ ಜಲನಿರೆ (ಉ) ೩೧ 
ಮಲವು ತೊಳೆಯಬಲ್ಲುಜಿ? ೬೧ 
ಮಾನಭಂಗವ ಮಾಡಿ ಮೇಲುಪಚಾರವ ೧೦೩ 


ಮಾನವರು ಕೃತಯುಗದಿ ಮಾಡಬೇಕು 
| ತಪವನು (ಉ) ೪೧ 


ಮಾನಹೀನರಿಗಭಿಮಾನವೇಕೆ ಪ್ರ ೫೬ 
ಮೂರ್ಯರಾದರು ಇವರು ಲೋಕದೊಳಗೆ ರ 
ಮೂಢ ಬಲ್ಲನೆ ಜ್ಞಾನ ದೃಢಭಕುತಿಯ ೧೧೧ 
ಮೆರೆಯದಿರೆಲೆ ಮನನಿಲ್ಲಿ “ಯಮ ೬೫ 
ರಮ್ಮೆರಮಣ ತಾನು ಬೊಮ್ಮಾದಿಗಳಿಗೆಲ್ಲ (ಉ) ೩೨೩. 
ರಾಮಗೋವಿಂದ ಸೀತಾರಾಮಗೋವಿಂದ ೧೧೭ 
ರಾಮರಾಮ ರಾಮರಾಮ ಸೀತಾರಾಮ ಎನ್ನಿರೊ ೫ 
ರೊಕ್ಳವೆರಡಕ್ಕೆ ದುಃಖ ೭೩ 
ಲಂಗೋಟ ಬಲು ಒಳ್ಳೆಯದಣ್ಣ ಒಬ್ಬರ ೭೬ 
ಲೊಳಲೊಟ್ಟಿ-.- ಬದುಕು.--ಲೊಳಲೊಟ್ಟ ೫೪ 
ವಂದಿಸಿದವರೆ ಧನ್ಯರು -ನಮ್ಮ-- ೧೨ 
ವರಕವಿಯಿದ್ದಲ್ಲಿ ನರಕನಿಗಳ ಕೊಂಡಾಡಬಾರದು ಇಂಥ ೯೮ 
ವರುಷ ಕಾರಣವಲ್ಲ ಹರಿಭಜನೆಗೆ ೧೧ 


ವಾರಿಜನಾಭನ ಕರುಣವೇ ಸ್ಥಿರ ಸಂಸಾರವು 

ಎರವು ಕೇಳಾತ್ಮಾ ೨೩ 
ವಿಷಯದ ವಿಚಾರ ಬಿಡು ವಿಹಿತಕರ್ಮವ ಮಾಡು ೨೪ 
ಶಕ್ತನಾದರೆ ನಂಬರೆಲ್ಲ ಹಿತರು..._ಆ- ೧೨೫ 
ಶತ್ರುವಾಗಲಿ ಚೋರಚಂಡಾಲನಾಗಲಿ (ಉ) ೩೮ 


೧೭೮ 


೧೨೪ 
೧೨೫ 
೧೨೬ 
Cs 


೧೨೮ 
೧೨೯ 
೧೩೦ 
೧೩೧ 
೧೩೨ 
೧೩೩ 
೧೩೪ 
೧೩೫ 
೧೩೬ 
೧೩೭ 


೧೩೮ 


೧೩೯ 
೧೪೦ 
೧೪೧ 
೧೪೨ 
೧೪೩ 
೧೪೪ 
೧೪೫ 
೧೪೬ 
೧೪೩ 


ಹಾಡುಗಳ ಅಕಾರಾದಿ 


ಸಂಗವೇತಕೆ ಅಲ್ಲರೊಡನೆ ಗುಣವಿಲ್ಲ ೮೬ 
ಸತ್ಯವೇ ಸ್ನಾನ ಜಸನೇಮ-ಹೋಮ-ಅ- ೪೮ 
ಸತಿಗೆ ಸ್ವಾತಂತ್ರ್ಯವ ಕೊಡದಿರಿ- ನೀವು ೮೪ 
ಸಹಸ್ರಕಾಷ್ಠದ ಭಾರ ಸದ್ಯೋಫೃತ ಕುಂಭ ಮೂರು 

(ಉ) ೩೭ 
ಸ್ಥಳವಿಲ್ಲವೈ ಭಾಗವತರೇ--ಈಗ-.- ೧೨೯ 
ಸಾಕುಸಾಕು ಸಂಸಾರ ಸಜ್ಜಾಗಿಲ್ಲ ಒಲ್ಲೆ ಒಗತನವ ೧೨೭ 
ಸಾರಿಗೆಯ ಮಾಡೋಣ ಸಜ್ಜನರು ಬನ್ನಿಕೊ ಕ್ತ 
ಸುಖಕೆ ತಾನಾರೊ ದುಃಖಕೆ ತಾನಾರೊ (ಉ) ೧೦ 
ಸುಖವಾದಡೆ ಎನ್ನಿಂದಾಯಿತೆಂಬರು (ಉ) ೧೦೨ 
ಸುಮ್ಮನೆ ಬಾಹೊದೆ ಮುಕುತಿ. -ನಮ್ಮ-- ೧೮ 
ಸುಮ್ಮನೆ ವೈಷ್ಣ ವನೆಂದಿರಿ-.-ಪರ ೪೫ 
ಹೆಂಚಿನ ಇದಿರಲಿ ಹಲ್ಲನು ತೆಗೆಯಲು ೧೧೫ 
ಹೆಂಚು ಬಲ್ಲುಜಿ ಹಲ್ಲ ತೆಗೆದರುಸಕಾರವನು ೧೧೩ 


ಹತ್ತು ಗೋದಾನಸಮವು ಹರವಾಹನ 
ವೃಷೋತ್ಸರ್ಜನ (ಉ) ೪೦ 
ಹತ್ತ್ಕೈದು ಗಳಿಗೆಯ ಮೇಲೆ ಮತ್ತೈದು ಬರಲೆದು 
೦ಎ 


(ಉ) ೩೦ 
ಹಮ್ಮನಾಡಲಿಬೇಡ ಹಮ್ಮು ಈಡೇರದು ೫೨೫ 
ಹರಿಕಥಾಮೃತ ಸನಿಯ ಹೆರಿದಾಸರಲ್ಲಡೆ ೯ 
ಹರಿಕಥಾಶ್ರವಣ ಮಾಡೊ--ನಿರಂತರ--- ೬ 
ಹರಿಕೊಟ್ಟಿ ಕಾಲಕ್ಕೆ ಉಣಲಿಲ್ಲ ೨೧ 
ಹರಿದಾಡುವಂತಹೆ ಮನಸ ನಿಲಿಸುವುದು ಕಷ್ಟ ೬೩ 
ಹರಿಷದಯುಗಲವ ನಿತ್ಯ ನೆನೆದವಗೆ ೨೦ 
ಹರಿಭಕುತಿ ಸುಖವು ಅನುಭವಿಗಲ್ಲದೆ ಮಿಕ್ಕ ೧೦ 
ಹರಿಯ ನೆನೆಯದ ನರಜನ್ಮವೇಕೆ-- ೮ 


ಹರಿಯ ನೆನೆಯಿರೊ-ನಮ್ಮ | ಲ 


ಹಾಡುಗಳ ಅಕಾರಾದಿ ರಿ೬೯ 


೧೪೮ 
೧೪೯ 
೧೫೦ 
೧೫೧ 
೧೫೨ 
೧೫೩ 
೧೫೪ 
೧೫೫ 
೧೫೬ 
೧೫೭ 
೧೫೮ 
೧೫೯ 
೧೬೦ 


ಹರಿಯೆನ್ನು ಹೆರಿಯೆನ್ನು ಹರಿಯೆನ್ನು ಪ್ರಾಣಿ ೫ 
ಹರೇಗೋವಿಂದಾ ಎಂದೇಳು ಹತ್ತವತಾರವ ಹೇಳು (ಉ)೩೦ 
ಹಲವು ಕರ್ಮಗಳಿಗೆ ಮಾಡು ಎರಡು ಆಚಮನ (ಉ) ೩೪ 


ಹಲ್ಲು ಬೆಳಗುವಲ್ಲಿ ಜಂಬು-ಪ್ಲಕ್ಷ ಪತ್ರೆ (ಉ) ೩೧ 
ಹಸಿವಾಯಿತೇಳು ದೇವರ ತೊಳೆಯೆಂಬರು (ಉ) ೪೭ 
ಹಿಗ್ಗುವೆಯೇಕೊ ನಿ ಮನುಜಾ ೫೩ 
ಹಿರಿಯರ ದಿನದಲ್ಲಿ ಹೆಸರತೊವ್ಹೆ ಅತೈಲಭಕ್ಷ (ಉ) ೪೧ 
ಹುಚ್ಚುಕುನ್ಸಿ ಮನವೆ ೬೩ 
ಹೃದಯದ ಮಲವನ್ನು ತೊಳೆಯಲರಿಯದೆ ತಾವು (ಉ)೩೨ 
ಹೆಣ್ಣನಿಚ್ಛೆಸುವರೆ ಮೂಡಢ--ಇದನು-- ೭೮. 
ಹೊಲೆಯ ಹೊರಗಹನೆ ಊರೊಳಗಿಲ್ಲವೆ? ೫೯ 
ಹೊಲೆಯ- ಹೊಲತಿ ಇವರವರಲ್ಲ ೫೮ 


ಮಂಗಳಂ ಮಾರಮಣಗೆ ಮಂಗಳಂ ೧೩೨ 


ಅರ್ಕ ೧೨೬. 


ಅಚ್ಚುತ ೪೪, ೬೩, ೬೫, ೬೭, ೬೮. 


ಳಿ 
ಅಜ ೨೬, ೫೯, ೧೧೨. 


ಅಜಾಮಿಳ ೧೨. 
ಅಂಧಂತಮಸು ೯೩. 
ಅನಂತ ೪೪. 
ಅಂಬುಜಾಕ್ಷ ೨೫. 
ಅಮಾವಾಸ್ಯೆ ೩೧. 
ಅವಧೂತ ೧೦೬.. 
ಅವೈಷ್ಣ ವರು ೧೦೩. 
ಅಷ್ಟಾಂಗ (ವಂದನೆ) ೧೨. 
ಅಸುರ ೧೨೪. 

ಆಗಮ ೯೨. 
ಆಂಜನೇಯ ೭೬. 
ಆದಿಕೇಶವ ೧೮. 
ಆದಿತ್ಯ ೩೦. 
ಆದಿಮೂರುತಿ ೧೨೧. 
ಆನಂದತೀರ್ಥ ೯೭. 
ಇಂದ್ರ ೧೦, ೩೩, ೫೧. 
ಇಂದಿರಾಪತಿ ೧೨. 


ಇಂದಿರೇಶ ೧೩, ೪೬, ೧೧೯, 


ಇಂದು ೧೨೪. 
ಇಸ್ಸತ್ತುಒಂದು ಕುಲ ೯೦. 
ಈಶ ೧. 

ಉಡಚಮ್ಮ ೯೯. 
ಎಕಲಾತಿ ೯೯. 

ಎಲ್ಲಮ್ಮ ೯೯. 

ಏಕಾದಶಿ ೩೧. 

ಕರ್ಣ ೭೩. 

ಕಂತುಜನಕ ೯೭. 
ಕಂತುಫಿತ ೪೬. 

ಕಂದರ್ಪ ೪೬. 

ಕಲಿಕಾಲ ೨೯. 

ಕಾಲ ೭೫. 

ಕಾಲನವರು ೯೮. 

ಕಾವೇರಿ ೪೩. 

ಕಾಶಿ ೬೧, ೬೨, ೬೩, ೯೦. 
ಕಾಸುವೀಸ ೬೧. 

ಕೀಚಕ ೭೯. 
ಕುಂಡಲಿಶಯನ ೪೧. 
ಕುಂಭಕ ೧೨೮. 


| ಕುಂಭೀಪಾಕ ೫೯. 


ಪ್ರಮುಖಪದಸೂಚಿ 


| ಕುರುಪತಿ ೫೫. 
ಕೃಚ್ಛ ೫ ೫0.5 
ಕೃತಯುಗ ೪೧. 


ಕೃಷ್ಣ ೧೨, ೨೬, ೪೬, ೫೫, ೫೬, 


೯೦, ೧೦೪, ೧೨೬, ೧೨೭. 
ಕೈವಲ್ಯ ೨೯, ೫೭. | 
ಖಗಪತಿ ೫೬. 

ಗಂಗೆ ೩, ೨೫, ೪೬. 
ಗಜೇಂದ್ರ ೨೬. 

ಗರುಡ ೫೬. 

ಗರುಡಕೇತನ ೧೮ 
ಖಂಡೆರಾಯ ೯೯. 

ಗಾನ ೪೨. 

ಗಾನಲೋಲ ೧೦೬. 
ಗಾಯತ್ರಿ ೩೬. 

ಗಿರಿಜಾಪ್ರರ ೧೩೨. 
ಗುಣನಿಧಿ ೫೫. 
ಗುರುಮಂತ್ರ ೮೩. 
ಗೋವಿಂದ ೧೯, ೩೦, ೧೧೭. 
ಚಂದ್ರ ೧೧೬. 
ಚಿತ್ತಜನಯ್ಯ ೩೦, ೧೦೬. 
ಚೆನ್ನಿಗರಾಯ ೭. 

ಜನಕ ೫೫. 
ಜಲಜಲೋಚನ ೨೯, 

ಜವ ೧೧೯. 

ಜಾಗರ ೨, ೨೮. 
ಜಾನಕಿರಮಣ ೨. 


ಜಾಹ್ನವಿ ೨, .. 
ತಾಸು ೧. 
ತ್ರಿಜಗವಂದ್ಯ 
ತುಳಸಿ ೬೯. 
ತ್ರೇತಾಯುಗ ೪೧. 
ದಯಾನಿಧಿ ೧೦೪. 
ದಶಮಿ ೪೪. 
ದಶಶಿರ ೭೯. 


೧೮೧ 


ದಾಸ ೧೩, ೧೫, ೧೬, ೪೬, ೬೫, 


೯೪. 
ದ್ವಾದಶಿ ೪೪, 
ದ್ವಾಪರ ೪.೨. 
ದಿನಸಸುತನ ದೂತರು ೧೦೦. 
ದಿವಸಕರ ೯. 
ದಿವಾಕರ ೧೨೪. 
ದೀನನಾಥ ೬೨. 
ದೀನವತ್ಸಲ ೧೧೪. 
ದೀನವಂದ್ಯ ೪೪. 
ದುಗ್ಗಾಣೆ ೫. 


ದೇವ ೮೦, ೧೦೬, ೧೦೭, ೧೦೮, 


೧೨೬, ೧೩೨. 
ದೇವತೆಗಳು ೭೩. 
ದೇವೇಂದ್ರ ೬೬. 
ದೈತ್ಯ ೩೫. 
ದ್ರೆ 
ಧ್ರುವ ೧೧. 


ವ ೭, ಆಹ್ಮಿ ೮೯, ೯೯, ೧೦೨. 


೧೮೨ ಪ್ರಮುಖಪದಸೂಚಿ 


ನರಕ ೨] ೨೦, ೩೪, ೫೩, ೯೨, ಪುಣ್ಯಕ್ಷೇತ್ರ ೫. 


ಸರಮಪದನಿ ೨೦, ೨೩. 
ಪರಮಪುರುಷ ೪೭. 
ಪರಮಾತ್ಮ ೧೯, ೭೬, ೯೫. 
ಸರಮೇಷ್ಟಿಜನಕ ೪೯. 


ಭಾರತಹುಣ್ಣಿನೆ ೧೦೦. 
ಭುಜಗೇಂದ್ರಶಯನ ೧೧೨. 
ಭುವನೇಶ ೧೧೯. 

ಭೂತೇಶ ೧೨೦. 


ಪಶ್ಚಿಮರಂಗಧಾಮ ಆ೪. ಭೋಗಿಶಯನ ೬೪. 
ಸಶುಪತಿ ೭೯. ಮಂದರೋದ್ಧರ ೧೨. 
ಪ್ರಹ್ಲಾದ ೧೧. ಮಧುಸೂದನ ೨೪. 


ಪಾಂಡವಭೃತ್ಯ ೧೩೨. 
ಪುಂಡರೀಕಾಕ್ಷ, ೨೭, ೯೦, ೧೨೭ 


ಮನು ೩೩, ೩೬. 
ಮನುಮಥನಯ್ಯ ೧೪. 


೧೧೬, ೧೨೮. ಪೊಡನಿಪಾಲಕ ೪೩. 
ನರಕರೌರವ ೨೦. ಫಣಿವರದ ೧೬. 
ನರಹರಿ ೨, ೫, ೧೧. ಫುಲ್ಲನಾಭ ೯೩. 
ನಳ ೭೨. ಫುಲ್ಲಾಕ್ಷ೧ಂ. 
ನಳಿನನಾಭಿ ೯. ಬನದಶಂಕರಿ ೧೦೦. 
ನಾಕೇಂದ್ರ ೭೧. ಬನದಹುಣ್ಣಿವೆ ೧೦೦. 
ನಾಗಶಯನ ೩. | ಬಲಿ ೧೬, ೭೭. 
ನಾಣ್ಯ ೭೪. ಬ್ರಹ್ಮ ೧೦, ೬೫. 
ನಾರಗ ೧೨. ಬ್ರಹ್ಮಜ್ಞಾನಿ ೯೨. 
ನಾರದ ೭೬. ಬಿಸಜಾಕ್ಸ ೮೮. 
ನಾರದವಂದ್ಯ ೪. ಬೇಲೂರು ೭. 
ನಾರಾಯಣ ೨, ೭, ೩೩) ೪೬, ೬೯. ಬೊಮ್ಮ ೩೫. 
ನಿಗಮ ೧೩೨. ಬೊಮ್ಮನ ಯ್ಯ ೪೩. 
ನೀಲಮೇಘಶ್ಯಾಮ ೧೦೮. ಭವ ೨೬. 
ಸದುಮಿನೀ ಹೆಣ್ಣು ೧೦೯. ಭವಭಂಜನ ೧೯. 
ಪನ್ನಗಶಯನ ರ್ನ. ಭಾಗವತ ೧೨೯. 
ಸರಬ್ರಹ್ಮ ೪೫, ೯೮. ಭಾನು ೬೪, ೧೦೫. 


ತ್‌. ಈ 
re ಹು. ಎ £4 


ಪ್ರಮುಖಪದಸೂಚಿ 


ಮಲ್ಲಣ ೯೯. 

ಮಹಾಲಯ ೩೧. 

ಮಹಾವಿಷ್ಣು ೨೯. 

ಮಹಿಷಾಸುರ ೯೯. 

ಮಾರ್ತಾಂಡ ೩೪. 

ಮಾಧವ ೧೯, ೨೪, ೬೨. 

ಮಾಂಧಾತ ೭೨. 

ಮಾಯಾವಾದಿಮತ ೧೯. 

ಮಾರನಯ್ಯ ೬೯. 

ಮಾರಮಣ ೧೩೨. 

ಮಾರಿ ೨೧, ೧೨೬. 

ಮುಕ್ತಿ ೩ ೧೮, ೨೧, ೨೩, ೨೪, 
೨೮, ೫೮, ೬೪, ೭೦:೭೮, ೧೦೨. 
೧೧೨, ೧೧೬, ೧೧೯. 

ಮೈಲಾರಿ ೯೯. 

ಮೋಕ್ಷ ೩೬. 

ಮೋದತೀರ್ಥ ೧೯. 

ಯಮ ೨೮, ೪೪, ೧೧೮, ೧೨೨. 

ಯಮಕಾುಂಡ ೭೦. 

ಯಮದೂತರು ೨೨, ೯೧, ೯೯. 

ಯಮಧರ್ಮ ೧೦. 

ಯಮನ ಭಟರು ೬, ೪೮. 

ಯಮನವರು ೧೭, ೯೭. 

ಯಮಪುರ ೬೭, ೬೯. 

ರಂಗ ಓ, ೪೬, ೮೩, ೯೦. 

ರಮ್ಮೆರಮಣ ೩೫. 


ರವಿ ೧೨೬. 


ದಿಲಕ್ತಿ 


ರವಿಶತಿಗ್ರಹಣ ೩೧. * 
ರಾಮ ೫, ೬೪, ೯೦, ೧೧೭. 
ರಾವಣ ೫೫, ೭೩, ೭೯. 
ರುಕುಮಿಣಿಯರಸು ೧೦೨. 
ರುದ್ರ ೫೧. 

ಲಕ್ಷ್ಮೀಪತಿ ೫೨. 


| ಲೋಕನಾಥ ೯೧. 


ವಟಿಪತ್ರಶಾಯಿ ೧೬. 
ವನಜನಾಭ ೯೪. 
ವಸುದೇವಸುತ ೪೪. 
ವಾನರ ೫೬. 

ವಾರಣಾಸಿ ೩. 
ವಾರಿಜನಾಭ ೨೩. 

ವಾಲಿ ೭೯. 

ವಾಸುದೇವ ೬, ೧೩, ೩೭, 
ವಿಟ್ಟಿಲ ೧೩. 

ವಿರಿಂಚೆ ೫೧, ೧೨೮. 
ವಿಶ್ವಂಭರ ೧೨೮. 
ನಿಷ್ಣುದ್ವೇಷಿ ೧೨೩. 
ವಿಷ್ಣುವಿನ ದಾಸ ೫೧. 
ವೀಸದಕಾಸು ೧೩೦. 

ವೇದ ೩೨. 

ವೇದಶಾಸ್ತ್ರ ೮, ೨೪, ೪೦. 
ವೈಕುಂಠ ೪, ೩೮, ೪೭, ೬೬. 
ವೈಷ್ಣವ ೪೫, ೫೧. 
ಶರಣರು ೯೨. 

ಶಶಿ ೭೯. 


ದಿಲ೪ 


ಶಾಸ್ತ್ರ ೪೫, ೫೯, ೬೦, ೧೧೭. 
ಶ್ರಾವಣಮಾಸದ ಚವತಿ ೧೦೦. 
ಶಿವ ೧೦. 

ಶಿವಭಕ್ತ ೧೨೬. 

ಶ್ರೀಕಾಂತ ೫೧. 

ಶ್ರೀನಾಥ ೧೦೩. 

ಶ್ರೀನಿವಾಸ ೪೯, ೧೦೫. 
ಶ್ರೀಸತಿ ೯೫. 

ಶ್ರೀಲಲನೇಶ ೬೮. 
ಶ್ರೀಲೋಲ ೯೫, ೯೮. 

ಶ್ರುತಿ ೩೪, ೩೯, ೪೧, ೪೬, ೧೧೭. 
ಶೇಷಪತಿ ೯೦. 

ಶೇಷಾದ್ರಿ ೧೩೦. 

ಸಟ್ಟಿರ್ಮ ೫೧. 

ಸಂಗೀತ ೧೧೨. 

ಸತ್ಯಭಾಮೆ ೫೬. 
ಸರಸಿಜನಾಭ ೭. 
ಸರ್ವೋತ್ತಮ ೧೯. 

ಸ್ಮೃತಿ ೪೬, 

ಸ್ವರ್ಗ ೨೮, ೪೯. 

ಸಾಲೋಕ್ಯ ೪೯. 

ಸಿಂಧುಸುತೆ ೬. 

ಸಿರಿರಮಣ ೭. 

ಸಿರಿವರ ೪೮. 

ಸೀತಾರಾಮ ೫, ೧೧೭. 


ಪ್ರಮುಖಪದಸೂಚಿ 


ಸೀತೆ ೫೬. 

ಸುರ ೧೨೪. 

ಸೂರ್ಯ ೩೪, ೩೫. 

ಸ್ಟಿಗೊಡೆಯ ೧೮. 

ಸ್ಟೀಶ ೧೩೦. 

ಹತ್ತವತಾರ ೩೦. 

ಹನುಮ ೫೬. 

ಹರ ೪೦, ೫೧. 

ಹೆರಿ ಒಳ, ೫, ೬೭ ಲ್ಯ 
ಗಜ, ೧೪, ೧೮, ೧೫೯, ೨೦,1೫೪ 
೨೫, ೨೬, ೩೦, ೩೧, ೩೬, ೪೦, 
೪೨, ೪೪, ೪೬, ೪೭, ೪೮, ೫೦, 
೫೧, ೬೨, ೯೧, ೯೬, ೧೦೧, 
೧೦೪, ೧೧೮, ೧೨೩, ೧೨೬. 

ಹರಿಕಥಾ ೬, ೯, ೧೧, ೨೪, ೫೦. 

ಹರಿದಾಸ ೧,೯, ೪೪, ೫೦, ೬೧, 
೮೮, ೯೦. 

ಹರಿದಿನ ೨. 

ಹರಿನಾಮ ೩,೭, ೬೭. 

ಹರಿಭಕುತಿ ೧೦. 

ಹರಿಭಜನೆ ೧೧. 

ಹರಿಶ್ಚಂದ್ರ ಕು 

ಹಂಸ ೧೩೧. 

ಹಾಗ ೩೮. 


ಸ 
ಸ 


ವಿದ್ರ್ವಾಂಸರ ಸಲಹಾ ಮಂಡಳ 


ಶ್ರೀ. ಪಂಡಿತ ತ್ರೀನಿವಾಸಾಚಾರ್ಯ ಜಾಲಿಹಾಳ 
ಸ ವೆಂಕಣ್ಣಾಚಾರ್ಯ ಮಳಗಿ 
೫ ಗೈ ಮೂರ್ತಾಚಾರ್ಯ ರಾಯಚೂರ 1 
ಎ ವಿದ್ಯಾರತ್ನ ರಾಘವೇಂದ್ರಾ ಚಾರ್ಯ ಸಂಚಮುಖಿ 
* ಪಂಡಿತ ಗುರುರಾಜಾಚಾರ್ಯ ಪಾಂಡುರಂಗಿ 
?. ೫ ಶ್ರೀ. ಸೇತುರಾಮಾಚಾರ್ಯ ಆದ್ಯ 
೫ ೫» ಕೆ. ಭಿ, ಪಾಂಡುರಂಗಿ, 1.೩. 


| ಉತ್ಸವ ಮಂಡಲದ ಅಧಿಕಾರಿವರ್ಗ 


pS v2 


ಅಧ್ಯಕ್ಷರು 


ಶ್ರೀ. ಅನಂತರಾವ ಅಸಂಂಡಿ, 
ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು, ವಿಜಾಪೂರ 
ಉಪಾಧ್ಯಕ್ಷರು 
| ಶ್ರೀ. ಗೋರೆಬಾಳ ಹಣಮಂತರಾಯರು, 
ವರದೇಂದ್ರ ಸಾಹಿತ್ಯಮಂಡಲ, ಲಿಂಗಸುಗೂರು 
ಸುಬೋಧ ರಾಮರಾಯರು, 
ಸಂಪಾದಕರು, “ ಸುಬೋಧ”, ಬೆಂಗಳೂರು 
೨» ಕೋಲಾರ ರಾಮರಾಯರು, ॥.೩.,ಓ೬8, ಬಳ್ಳಾರಿ 


v 

» ಬಿ. ಅಶ್ವತ್ಥರಾವ, ಜಿಲ್ಲಾ ನ್ಯಾಯಾಧೀಶರು, ಬಳ್ಳಾರಿ, 

» ಬಿ. ಎ. ದೇಸಾಯಿ, ( ದೇಸಾಯಿ ಕಂಪನಿ) ಹುಬ್ಬಳ್ಳಿ 
ಕೋಶಾಧ್ಯಕ್ಷರು 

| ಡಾ. ಕಾಂತರಾವ ಕಮಲಾಪೂರ, ॥ 8,8 5, ಧಾರವಾಡ 

ಕಾರ್ಯಾಧ್ಯಕ್ಷರು 
ಶ್ರೀ. ಹ. ರಾ. ಪುರೋಹಿತ, ॥ ೩. ಹುಬ್ಬಳ್ಳಿ 
ಕಾರ್ಯದರ್ಶಿಗಳು 


ಶ್ರೀ. ಬುರ್ಲಿ ಬಿಂದುಮಾಧವ 
ಕೆ, ಜಿ, ಹಲಸಗಿ, 8.A.8.1. 
ಹುಚ್ಚರಾವ ಬೆಂಗೇರಿ, ಬಸ. 871 


PET 


> | PRATIBHA ೧. DHARWAR 


>» 


೨? 


೭11104! the Pook... 


The present volume is the V of the series 
of six volumes and is published under the 
title of Lokaniti. All the compositions of 
Shri Purandara Dasa dealing with ethics 
right from the individual to the universal 
are published under various sub-heads. 


The compositions in the volume unlike 
others have an universal appeal and appli 
cation. And great care has been takento 
exclude such ones as are obviously not 
genuine. 


R. B. Shri B. Venkateshachar has contri- 
buted an introduction in English and editors 
in Kannada on the principles and practice 
of ethics applicable in various stages of life 
of the individual and also to the society. 


Usual notes, explanations and references 
make the book more useful to the readers. 


